ಬೆಂಗಳೂರು ವಿಶ್ವವಿದ್ಯಾಲಯ 
ಬೆಂಗಳೂರು ಸಕ 


ಸಂಪುಟ 6 


ಸಂಚಿಕೆ 3 


ಜುಲೈ * ಸೆಖೆ ಂಬರ್‌- 1977 


ತ್ರ 


ಸಾಧನೆ 


ಕ್ಷಿ 
(ಈ) ಪ್ರಸಾರಾಂಗ 
N ಕ ವಿಶ್ವವಿದ್ಯಾಲಯ, ಬೆಂಗಳೂರು 


SADHANE : Kannada Quarterly of the Bangalore University, Bangalore 
Vol. 6. No.3, July-September 1977 


Chief Editor: Dr. ಆ. 5. Sivarudrappa 


ಹ್‌ 


4 ಕ 


ಪ್ರಧಾನ ಸಂಪಾದಕರು: ದ ಉಂ ಯಲ 
ಡಾ॥ ಜಿ. ಎಸ್‌. ಶಿವರುದ್ರಪ್ಪ i 


ಸಂಪಾದಕರು : 

ಶ್ರೀ ಎಚ್‌. ಎಮ್‌. ಮರುಳಸಿದ ಯ 
ಇ 

ಡಾ| ಡಿ. ಎಸ್‌. ಶಿವಪ್ಪ 

ಶ್ರೀ ಹು. ಕಾ. ಜಯದೇವ್‌ 


ಸಲಹಾ ಸಮಿತಿ 


ಡಾ॥ ಜಿ. ಎಸ್‌. ಶಿವರುದ್ರಪ್ಪ (ಅಧ್ಯಕ್ಷರು) 
ಡಾ॥ ಕೆ. ಎನ್‌. ಕುಚೇಲ 

ಚಾ॥ ಸಿ. ನಾಗಣ್ಣ 

ಡಾ॥ ಕೆ. ಹೆಚ್‌. ಚೆಲುವರಾಜ್‌ 

€ ಕೆ. ಟಿ. ಪಾಂಡುರಂಗಿ 

€ ಎಚ್‌. ಎವರ್‌. ಮರುಳಸಿದ್ದಯ್ಯ 
ಮತಿ ಚಿ. ನ. ಮಂಗಳ 

೫ಕ್ಕೆ ಸಿ, ಶಿವಪ್ಪ (ಸಂಚಾಲಕರು) 


ವಾರ್ಷಿಕ ಚಂದಾ: ರೂ. 8.00 
ರೂ. 5-00 (ವಿದ್ಯಾರ್ಥಿಗಳಿಗೆ) 


ಪ್ರಕಾಶಕರು : ಹೆಚ್‌, ಆರ್‌. ದಾಸೇಗೌಡ 
ನಿರ್ದೇಶಕರು, ಪ್ರಸಾರಾಂಗ 


ಬೆಂಗಳೂರು ವಿಶ ವಿದ್ಯಾಲಯ, ಬೆಂಗಳೂರು 560056 


ಮುದ್ರಕರು : | ತ: 
ಪ್ರಸಾರಾಂಗ, ಬೆಂಗಳೂರು ವಿಶ ವಿದ್ಯಾಲಯ, ಬೆಂಗಳೂರು 560056 


ಪರಿವಿಡಿ 


ನೋವು (ಕವನ) 
ಎಚ್‌. ಎಚ್‌. ಗಂಗಾಧರಾಚಾರ್‌ 


ಕನ ನಡ ಜಾನಪದ ವರ್ಗೀಕರಣ - ಒಂದು ಸಲಹೆ 
ಟಿ. ಎಸ್‌. ಸತ್ಯನಾಥ್‌ 


ಹರಿಶ್ಚಂದ್ರನ ಕಥೆ : ಗ್ರಹಣದ ಸಂಕೇತ 
ಎನ್‌. ವಿ. ವಿಮಲ 

ಪಶ್ಚಾತ್ತಾಪ (ಕವನ) 
ದೊಡ್ಡ ರಂಗೇಗೌಡ 

ವಚನಕಾರರು ಮತ್ತು ನೇಮಿಚಂದ್ರ 
ಜಿ. ಎಸ್‌. ಶಿವರುದ್ರಪ್ಪ 


ಮತ್ತೆರಡು ಶೂಲಬ್ರಹ್ಮ ಶಿಲ ಗಳು 
ಎಂ. ಚಿದಾನಂದಮೂರ್ತಿ 


ಸಾಮಾನ್ಯನ ಕುರಿತು (ಕವನ) 
ಹ. ನಂ. ವಿಜಯಕುಮಾರ್‌ 


"ರನ್‌ ಬುದ್ಧಿ ಸಂ' 
ಮೀರಾ ಚಕ್ರವರ್ತಿ 


ಬುದ್ಧಿ ಜೀವಿ (ಕವನ) ' 
ಬಿದರಹಳ್ಳಿ ನರಸಿಂಹಮೂರ್ತಿ 


ಸರಳರಗಳೆಯ ಇತಿಹಾಸದ ಬಗ್ಗೆ ಒಂದು ಸಣ್ಣ 
ತಪ್ಪು ಕಲ್ಪನೆ - ಒಂದು ಪ್ರತಿಕ್ರಿಯೆ 
ಎಂ. ಆರ್‌. ಚಂದ್ರಮೌಳಿ 


33 
40 
41 
49 
54 
55 


63 


65 


ಲ 
ಗುರುತಿಸುವ ಒಂದು ಪ್ರಯತ್ನ) 


ಕೆ. ವಿ. ನಾರಾಯಣ 

ಸುವಾಸಿನೀ (ಕವನ) 
ಎಂ. ಎನ್‌. ಜೈ ಪ್ರಕಾಶ್‌ 

ಪ್ರಾಚೀನ ಭಾರತದಲ್ಲಿ ಚಿರಭೋಗದ ಪರಿಕಲ್ಪನೆ 
ಬಾಪು ಹೆದ್ದೂರ ಶೆಟ್ಟಿ 


ಕವಿತಾಗುಣೋದಯ ನಾಗವರ್ಮನ ಕಾಲವಿಚಾರ 
ಹೆಚ್‌. ದೇವೀರಪ್ಪ 


ಸೊ ಸೀಪಜ್ಞ ತೆ ಮತ್ತು ಅನುಕರಣ 
ಮೂಲ : ವಿಲಿಯಂ ಕಲೆನ್‌ ಬ್ರಿಯಂಟ್‌ 
ಅನು : ಸಿ. ಪಿ. ಕೃಷ್ಣಕುಮಾರ್‌ 


ಇನ್ನೊಬ್ಬ ದೇವ (ಕವನ) 
ಟಿ. ವಿ. ಸುಬ್ಬರಾವ್‌ 
ಮತ್ತು ಎಟ್‌. ಎಸ್‌. ವೆಂಕಟೇಶಮೂರ್ತಿ 


ಕಾವ್ಯಗಳು /ಶಾಸನಗಳು 
ಹಂಪನಾ 

ಹರಿಹರ - ಸೋಮನಾಥ (ಕೆಲವು ಟಿಪ ರೈಣಿಗಳು) 
ಹ. ನಂ. ವಿಜಯಕುಮಾರ್‌ 

ಮಂಥನ 

ಪೊನ್‌ : ಒಂದು ವಿಚಾರ 
ಗುಂಡ್ಮಿ ಚಂದ್ರಶೇಖರ ಐತಾಳ 


"ಪಂಪ ಭಾರತದ ಒಂದು ಪಾಠಾಂತರ” 


ಆರ್‌. ರಾಚಪ್ಪ 


ಸೋಬಾನೆ ಹಾಡುಗಳಲ್ಲಿ ಪ್ರಕಾರಗಳು 
ಜಿ. ಎಂ. ಹೆಗ್ಗಡೆ 


ಲವಟುಗಳು 
ಎಂ. ಮಾಧವ ಪ್ಛೈ 


84 


95 


105 


116 


118 


121 


126 


ಎಚ್‌. ಎಚ್‌. ಗಂಗಾಧರಾಚಾರ್‌ 


ನಂಬಬಾರದು ಈ ಕಳೆದು ಹೋಗುವ ರಾತ್ರಿಗಳ, 

ಕ್ರಮಿಸಬಾರದು ಈ ಮೋಸಗೊಳಿಸುವ ದಳ 

ಬೆಳಿಸ ಬಾರದು ಈ ಹರಿದು ಹೋಗುವ ಸಂಬಂಧಗಳ, 

ಅಸಂಖ್ಯ ಜನಗಳ ನಡುವೆಯಿದ್ದೂ ಒಬ್ಬ ಟಿ; 

ಎದೆ ನವ ನೋವು, ಗೆಲಲಾರದ ಸಾ ಸಾವು, 

ಸ್ಲಿರವಲ್ಲದ ನಾನಾ ಅವಸ್ಥೆಗಳಲ್ಲಿ ಪಟ್ಟಪಾಡು 

ಮರೆಯುವುದು ಹೇಗೆ ? 

ಎದ್ದರೆ ಕುಳಿತುಕೊಳ್ಳು ವಾಸೆ ; ಕುಳಿತರೆ ಏಳುವಾಸೆ. 
ಸೆಗಳ ಮೆಟ್ಟಿ ಎಂದು ಸಿ ಸ್ಥಿರ ನಿಲ್ಲುವುದು ? 

ಮ ss ಬಯಕೆ ತಾನೇ ಏಕೆ ? 

ಅಳಿವು-ಉಳಿವುಗಳ ನಡುವೆ 

ಭಯ-ನಿರ್ಭಯಗಳ ನಡುವೆ 

ಭಾವ-ವಿಚಾರಗಳ ನಡುವೆ 

ಹೊಸತಲ್ಲದ, ಹುರುಪಿಲ್ಲದ ದುಡಿತಕೆ 8 ಮೆ ಗ ಯೊಗ್ಗಿಸಿ, 

ನಾನಾ ಅನುಭವಗಳಿಗೆ ಸ '0ದಿಸಿ 

ಜೀರ್ಣವಾಗಿದೆ ತನು ; ಗಿದೆ ವಂನ. 

ಏಕೆ ಈ ಮಿಲನ ಹೀಗೇ ಮುಂದುವರಿಯುವುದಿಲ್ಲ ? 

ಸಂತೋಷ ನಿರಂತರ ಉಕ್ಕುವುದಿಲ್ಲ ? 

ಯೆಗಳು, ಮುಗಿದರೆ ಈ ಕ್ರಿಯೆಗಳು, 


ಫು “ಗಿ ಅಧೆ ೨ಎ 
ಮತ್ತೆ ಪ್ರಾರಂಭವಾದರೆ ಈ ಕ್ರಿಯೆಗಳು 


ಈ ಚಲನೆಯ ಗತಿ-ಗುರಿಗಳೇನು ? 
ದಿನಚರಿಯಲ್ಲಿ ಕೊನೆಗೊಳು ವ ದಿನಗಳ, 
ಮತ್ತೆ ಮತ್ತೆ ಕಾಣುವ ಕನಸುಗಳ, 
ನಿರೀಕ್ಷೆಯ ಹಗಲುಗಳ, ಹಳಸಿ ಹೋಗುವ ರಾತ್ರಿಗಳ 


ಸಾಧನೆ 


ಎಣಿಸಿ ಎಣಿಸಿ ಕಣ್ಣು ಮಂಜಾಗಿವೆ ; 
ಭಾವನೆಗಳು ಬೆತ್ತ ಲಾಗಿವೆ. 

ಮೂವತ್ತರ ಗೆರೆ ದಾಟಿದರೂ ಪ ಸ್ರಗತಿಯ ಗೆರೆ ಇದ್ದಲ್ಲೇ ಇದಹಾಗೆ, 
ಅಸಂಖ್ಯ ಕ್ರಿ ಕಿ ಯೆಗಳು ನಡೆದೂ ಭೂಮಿ ಬಟ್ಟ ಬಯಲಾಗೇ ಉಳಿದ 


ರೂಮಿನೊಳಗೆ ಬಂದು, ನಿಶ ಬ್ದ ಕುಳಿತು 

ಎದ್ದು ಹೊರಬಂದ ಹಾಗಿ, 

ಗಾರೆಯ ನೆಲದ ಮೇಲೆ ಹೆಜ್ಜೆಯ ಗುರುತು ಉಳಿಯದ ಹಾಗೆ, 

ಬರುವಾಗ_ಹೋಗುವಾಗ ತೆರೆದ ಬಾಗಿಲು ತೆರೆದ ಹಾಗೆ- 

ಬೇಡ, ಈ ನೆನಪುಗಳೇ ಬೇಡ ; 

ಜು ನೆನಪೂ ಒಂದೊಂದು ಶೂಲ. 
ತೆ-ಶತಮಾನಗಳಿಂದ ಹುಟ್ಟುತ್ತಿ ದ್ದ ರೂ ಜೀವಿಗಳು 

ಇ "ಉಂ ತ್ದರೂ ಜೀ 

ಬೆಳಗುತ್ತಲೇ ಇರುವ ಸೂರ್ಯ, 

ಮೊರೆಯುತ್ತಿರುವ ಸಾಗರ 

ತಿರುಗುತ್ತಿರುವ ಭೂಮಿ 

ನ ಮಧ್ಯೆ ನಾನು... 

ಮಣ್ಣು ಹುಳು ಮುಕು ಸವ ಮಾಂಸದುಂಡೆ 


ಕನ್ನಡ ಜಾನಪದ ವರ್ಗೀಕರಣ__ಒಂದು ಸಲಹೆ 


ಟಿ. ಎಸ್‌. ಸತ್ಯನಾಥ" 


ಕನ್ನಡ ಜಾನಪದ ಅಧ್ಯಯನ ಇನ್ನೂ ಆರಂಭದ ಹಂತದಲ್ಲಿದೆ; ಅಲ್ಲದೆ ಬೇರೆ ಬೇರೆ 
ಕ್ಷೇತ್ರಗಳಲ್ಲಿ ಕಂಡುಬರುವಂತೆ, ಪಾಶ್ಚಾತ್ಯರ ಅಧ್ಯಯನ ಸೂತ್ರಗಳೇ ನಮ್ಮ ಜಾನಪದ 
(ಅಭ್ಯಾಸಿಗಳಿಗೂ ಮಾರ್ಗದರ್ಶಿಯಾಗಿರುವುದರಿಂದ, ಪಾಶ್ಚಾತ್ಯ ತತ್ವಗಳನ್ನು 
ಆಧರಿಸಿಯೇ ನಮ್ಮ ಜಾನಪದ) ಅಧ್ಯಯನ ನಡೆಯುತ್ತಿದೆ. ಆದರೆ ಪಾಶ್ಚಾತ್ಯರ 
ಜಾನಪದಕ್ಕಿಂತ ನಮ್ಮ ಜಾನಪದ ಹೆಚು ಜೀವಂತವಾಗಿದು, ಪ್ರಕ್ರಿಯೆ (Process) 
ಯಲ್ಲಿ ಇಂದಿಗೂ ಕಂಡುಬರುತ್ತಿದೆ. ಇದರ ಸ್ಪಷ್ಟನೆಗಾಗಿ, ನಾಟಿ ಹಾಕುವಾಗ ಅಥವಾ 
ಕಳೆಕೀಳುವಾಗ ಹಾಡುವ ಹಾಡನ್ನು ಗಮನಿಸಬಹುದು. ಈ ಹಾಡುಗಳು ಇಂದಿಗೂ 
ಬಳಕೆಯಲ್ಲಿದ್ದು ಆಯಾ ಸಂದರ್ಭಗಳಲ್ಲಿ ಹಾಡಲಾಗುತ್ತವೆ. ಪಾಶ್ಚಾ ತ್ಯರಂತೆ ಸಂಗ್ಗಹಿ 
ಸಿದ ಮಾಹಿತಿಗಳನ್ನೇ ಮುಂದಿಟ್ಟುಕೊಂಡು ಆಧ್ಯಯನ ಮಾಡಬೇಕಾದ ಪರಿ 
ನಮ್ಮಲ್ಲಿಲ್ಲ. ಸಂಗ್ರಹಿತ ಮಾಹಿತಿಗಳನ್ನು ಇಂದಿಗೂ ಪ್ರಕ್ರಿಯೆಯಲ್ಲಿ ಮತ್ತೆ 
ಪರಿಶೀಲಿಸುವ ಅವಕಾಶಗಳು ನಮಗಿವೆ. ಆದ್ದರಿಂದ ಪಾಶ್ಚಾತ್ಯ ಜಾನಪದದ ತಂತ್ರ 
ಎಧಾನಗಳನ್ನೇ ಅದಕ್ಕಿಂತ ಭಿನ್ನ ಸ್ವರೂಪದ ಕನ್ನಡ ಜಾನಪದಕ್ಕೂ ಅನ್ವಯಿಸು 


ಶೆ 
ವುದು ಸಮರ್ಪಕವಾಗದೆ ಹೋಗುತ್ತದೆ. ಇದರಿಂದಾಗಿ ಪಾಶ್ಚಾತ್ಯ ಜಾನಪದ 
ವನ್ನು ಗಮನದಲ್ಲಿಟ್ಟೇ ನಮ್ಮ ಜಾನಪದ ಅಧ್ಯಯನ ಮಾಡಿದಂತಾಗುತ್ತದಲ್ಲದೆ, 


ಅದರ ಇತಿಮಿತಿಗಳು ನಮ್ಮ ಅಧ್ಯಯನಕೂ ಸ ಅನ್ವಯಿಸಿ, ವಿಶ್ಲೆ ೇಷಣೆ ಪ್ರಾಮಾಣಿಕ 
ವಾಗದೆ ಹೋಗುವ ಅಪಾಯವಿದೆ. ಜಾನಪದ ವರ್ಗೀಕರಣದಲ್ಲಿ ನಾವು ಅನುಸರಿ 
ಸುತ್ತಿರುವ ಪಾಶ್ಚಾತ್ಯ ವರ್ಗೀಕರಣ ಅಸಮರ್ಪಕ ಎಂದು ವಿವರಿಸಿ, ನಮ್ಮದೇ ಆದ 
ವರ್ಗೀಕರಣ ಒಂದರ ಸಾಧ್ಯತೆಗಳನ್ನು ಕುರಿತು ಚರ್ಚಿಸುವುದು ಇಲ್ಲಿನ ಉದ್ದೇಶ. 


ಪಾಶ್ಚಾತ್ಯರಲ್ಲೇ ಹಲವಾರು ವಿಭಜನೆಗಳು (Categಂrisations) ಮತ್ತು 
ವರ್ಗೀಕರಣಗಳು ((ಲಿ1856110೩11009) ಕಂಡುಬರುತ್ತವೆ. ಸ್ಮಿತ್‌ ಥಾಮ್ಸನ್‌ 
ಸೂಚಿಸಿದ (1) ಶಾಬ್ದಿಕ ಜನಪದ ಮತ್ತು (11) ಆಚರಣೆಗಳು ಎಂಬ ವಿಭಜನೆ 
1946 ರಷ್ಟು ಹಳೆಯದು. ಬಾಗ್ಸ್‌ರವರ ವಿಭಜನೆ ನಾಲ್ಕು ಪ್ರಮುಖ ವಿಭಾಗ 
ಗಳನ್ನೊಳಗೊಂಡಿದ್ದು, (1) ಸಾಹಿತ್ಯಿಕ ಬಗೆಗಳು, (11) ಭಾಷಿಕ ಬಗೆಗಳು, 
(111) ವೈಜ್ಞಾ ನಿಕ ಬಗೆಗಳು ಮತ್ತು (1%) ಹಾ ಬಗೆಗಳು ಎಂಬ ನಾಲ್ಕು 


ಕ 
3 
ವಿಭಾಗಗಳಲ್ಲಿ ಪಟ್ಟಿ ಶೈ ಮಾಡಲಾಗಿದೆ. ಫ್ರಾನ್ಸಿಸ್‌ ಲೀ ಆಟ್ಲಿಯವರು ಜಾನಪದವನ್ನು 


ರ್ಯ 


ಧಿ 


4 ಸಾಧನೆ 


(1) ಸ ಸಾಹಿತ್ಯ ಮತ್ತು ಕಲೆಗಳು. (11) ನಂಬಿಕೆ, ಸಂಪ್ರದಾಯ ಮತ್ತು ಆಚರಣೆ, 
(111) ನೇ ಯೆ ಮುಂತಾದ ಕೈಕಸ ಸಬುಗಳು ಹಾಗೂ (11) ಭಾಷೆ ಅಥವಾ ಜನಪದ 
ನುಡಿ ಎಂದು. ವಿಭಜಿಸಿದ್ದಾರೆ. ಇದಲ್ಲದೆ ರಿಚರ್ಡ್‌ ಡಾರ್ಸನ್‌ ಅವರು ನಾಲ್ಕು 
ವಿಭಾಗಗಳಲ್ಲಿ (1) ವಾಚಿಕ ಜಾನಪದ, (11) ಸಾಮಾಜಿಕ ಜನಪದ ಆಚಾರಗಳು, 
(111) ವಸ್ತು ಸಂಸ್ಕೃತಿ ಮತ್ತು (IV ೪) ಜನಪದ ಕಲೆಗಳು ಎಂದು ವಿಭಾಜಿಸಿದ್ದಾ ರೆ. 
ಜೊತೆಗೆ ಅಲೆನ್‌ ಡಂಡೆಸ್‌ರವರು ಒಂದು ಸುಧೀರ್ಪವಾದ ಐದು ವಿಭಾಗಗಳುಳ್ಳ 
ಪಟ್ಟಿಯನ್ನು ಕೊಟ್ಟಿದ್ದಾರೆ. ಈ ಎಲ್ಲ ವಿಭಜ ನೆಗಳಲ್ಲಿ ಸಾಹಿತ್ಮಿಕ-ಭಾಷಿಕ ಎಂದು 
ವಿಭಜಿಸುವಾಗ ಗೆರೆಎಳೆದಂತೆ ಖಚಿತ ವಿಂಗಡಣೆ ಸಾಧ್ಯವಿಲ್ಲ. ಸಾಹಿತ್ಯಿಕ, ಕಲಾತ್ಮಕ 
ದೃಷ್ಠಿ ಯಿಂದ ಅಧ್ಯ ಯಕಕ್ಕೆ ಹೊರಡುವುದು ಸಾಂಸ್ಕೃತಿಕ ಮಾನವ ಶಾಸ್ತ್ರದ 
ಅಧ್ಯ ಯ ವ್ಯಾಪ್ತಿ ಸಜಿ, ನಾವುಹೊರಗಾಗುತ್ತೇವೆ ಎಂಬುದನ್ನು ಸೂಚಿಸುತ್ತದೆ. 
ಟೆ ಪತಾ ಜಗು ವಿಭಜನೆಯೂ ಬೇರೆ ಬೇರೆ ದೃಷ್ಠಿ | ಕೋನಗಳಿಂದ ರಚಿತ 


೬) 
ವಾದಂತಿದೆ. ಆದ್ದರಿಂದಲೇ ಮುಂದೆ ಬಾಗ್ಸ್‌ ರವರು ಗ್ರಂಥಾಲಯ ವರ್ಗಸೂಚಿಯ 
ಮಾದರಿಯನ್ನು ಆಧರಿಸಿ ಜಾನಪದ ವರ್ಗಸೂಚಿಯೊಂದನ್ನು ರಚಿಸಿದರು. ಇದೇ 


ತತ್ವಗಳನ್ನು ಆಧರಿಸಿ ವಾರೆನ್ಸ್‌ ರಾಬರ್ಟ್‌ರವರ ಗಾದೆಗಳ ವರ್ಗೀಕರಣ (ಸೂಚಿ 


ಮತ್ತು ಆರ್ಚರ್‌ ಟೈಲರ್‌ರವರ ಒಗಟುಗಳವರ್ಗೀಕರಣ)ಸೂಚಿಗಳು ರಚನೆಗೊಂಡಿವೆ. 
ಈ ಬಗೆಯ ವರ್ಗಸೂಚಿಗಳು ಮೂಲತಃ ಹೊಸಹೊಸದಾಗಿ ಸೇರ್ಪಡೆಯಾಗುವ 
ಪ್ರಕಾರಗಳನ್ನು ಅಳವಡಿಸುವ ಸಲುವಾಗಿ ರೂಪುಗೊಂಡಂಥವು. ಕನ್ನಡದ ಜನ 
ಪದದ ಕೆಲಸದ ಹಾಡುಗಳನ್ನು (ಬಾಗ್ಸ್‌ ವರ್ಗೀಕರಣದಲ್ಲಿ ಕ್ರೋಢೀಕರಿಸುವುದು 
ಹೇಗೆ ಎಂಬ ಸಮಸ್ಯೆ ನಮ್ಮ ಕೆಲಸದ ಹಾಡುಗಳನ್ನು) ವರ್ಗೀಕರಿಸುವಾಗ ತಲೆದೋರು 
ತ್ತದೆ. ಇದಕ್ಕೆ ನಿದರ್ಶನವಾಗಿ ಯಾವುದೇ ಕೆಲಸದ ಹಾಡನ್ನು ಪರಿಶೀಲಿಸಬಹುದು 
"ಕೆಲಸದ ಹಾಡುಗಳ ಮುಖ್ಯ ಲಕ್ಷಣವೆಂದರೆ ಅವುಗಳ ಗೀತ ರೂಪಕೂ ಸ ಕೆಲಸದಲ್ಲಿ 
ಎಣಿಸುವ ತರಂಗಿತ ಆವರ್ತನೆಗೂ ಇರುವ ಮೇಳ. ಅಂಥ ಸಮಯದಲ್ಲಿ ವಿಷಯ 
ದುರ್ಬಲವಾಗಿ ಕಾಣಿಸಲೂಬಹುದು'' ಎಂದು ಕಾರಂತರು ಅಭಿಪ್ರಾಯಪಡು 
ತ್ತಾರೆ.2 ಅದಕ್ಕೆ ನಿದರ್ಶನವಾಗಿ ದೋಣಿಯ ಹಾಡೊಂದನ್ನು ಉದಾಹರಿಸಿ, 
ಅದರಲ್ಲಿ ಸೃಕುಲ್ಲ ಸೈಯದ್‌ ಎಂಬ ನಾವಿಕನನ್ನು ಕುರಿತು ಹಾಡುವ ಕಥೆಯನ್ನು 
ವಪಿಸಿದ್ದಾರೆ. ಹೊರನೋಟಕ್ಕೆ ಇದೊಂದು ಕಥನ ಗೀತೆ (Ballad) ಯಾಗು 

೦ದ ಈ ಹಾಡು ಬಾಗ್ಸ್‌ ವರ್ಗೀಕರಣದಲ್ಲಿ ೧೮. 200 ಎಂಬ ವಿಭಾಗದಲ್ಲಿ 
(ಸೇರುತ್ತದೆಯಾದರೂ ಅದನ್ನು ೮. 600 ಜನಪದ ಸಂಗೀತ ಎಂಬ ಎಭಾಗದಲ್ಲಿ) 


| ವಿವರಗಳಿಗೆ ನೋಡಿ : Standard Dictionary of Folklore; Mytho- 
logy and Legend : (Ed) Maria Leach ; 1972. 
2 ಕೆ. ಶಿವರಾಮ ಕಾರಂತ ; ಜಾನಪದ ಗೀತೆಗಳು ; ಪುಟ 34, ಮೊದಲ ಮುದ್ರಣ (1966) 


ಕನ್ನಡ ಜಾನಪದ ವರ್ಗೀಕರಣ--ಒಂದು ಸಲಹೆ 5 


ಸಂದರ್ಭ (Context) ವನ್ನು ಗಮನದಲ್ಲಿಟ್ಟು ಸೇರಿಸಬೇಕಾಗುತ್ತದೆ. ಈ ಸಂದರ್ಭದ 
ಜೊತೆಗೆ ಅದರ ಹಾಡಿನ ದಾಟಿ ಮುಂತಾದ ವಿಷಯಗಳನ್ನು ಗಮನಿಸಬೇಕಾದ 
ಅವಶ್ಯಕತೆ ಇದೆ ಎಂಬುದನ್ನು ವರ್ಗೀಕರಣ ಸೂಚಿಸಬೇಕಾಗುತ್ತದೆ. ಈ ಬಗೆಯ 
ಸೌಲಭ್ಯ ಬಾಗ್ಸ್‌ ವರ್ಗೀಕರಣದಲ್ಲಿ ಕಂಡುಬರುವುದಿಲ್ಲ. ತಮ್ಮ ವರ್ಗೀಕರಣ 
ಸಮರ್ಪಕವಾಗಿದೆ ಎಂದು ಬಾಗ್ಸ್‌ ರವರೇ ಒಪ್ಪಿ ಕೊಂಡಿಲ್ಲ.3 ಪಾಶ್ಚಾತ್ಯ ಜಾನಪದ 
ಹೆಚ್ಚು ಕಡಿಮೆ ಬರವಣಿಗೆಯಲ್ಲಿ ಬದ್ದವಾಗಿ ಅಥವಾ ಧ್ವನಿಮುದ್ರಿತ ಟೇಪುಗಳಲ್ಲಿ 
ಸಂಗ್ರಹವಾಗಿ ಉಳಿದಿರುವಂತಹುದು. ಹೀಗೆ ಸಂಗ್ರ ಹೆಗೊಂಡ ಸಾಮಗ್ರಿಯನ್ನು 
ಅಧ್ಯಯನ ಮಾಡುವ ಪ್ರವೃತ್ತಿಯನ್ನು ಗಮನದಲ್ಲಿಟ್ಟೇ ಬಾಗ್ಸ್‌ರವರ ವರ್ಗೀ 
ಕರಣ ರಚನೆಯಾಗಿದೆ. ನಮ್ಮ ಜಾನಪದವಾದರೋ ಇದಕ್ಕಿಂತ ಭಿನ್ನಸ್ಥ ಔರೂಪದ್ದಾ 
ಗಿದ್ದು ಇಂದಿಗೂ ಪ್ರಕ್ರಿಯೆಯಲ್ಲಿ ಮತ್ತು. ಸಾಂದರ್ಭಿಕವಾಗಿ ಬಳಕೆಯಲ್ಲಿದೆ. 
ಇದರಿಂದಾಗಿ ಪಾಶ್ಚಾತ್ಯ ಜಾನಪದವನ್ನು ಗಮನದಲ್ಲಿಟ್ಟು ರಚನೆಗೊಂಡ ಬಾಗ್ಸ್‌ 
ಮುಂತಾದವರ ವರ್ಗೀಕರಣಗಳನ್ನು ನಮ್ಮ ಜಾನಪದಕ್ಕೆ ಅಳವಡಿಸುವುದು 
ಸಮರ್ಪಕವಾಗದೆ ಹೋಗುತ್ತದೆ. 

ಮುಂದೆ ಪಾಶ್ಚಾತ್ಯ ಮಾದರಿಯ ಅಧ್ಯಯನದಿಂದ ನಮ್ಮ ಅಧ್ಯಯನದ 
ತಲೆದೋರಿರುವ ಒಂದೆರಡು ಆಸಾಂಗತ್ಯಗಳನ್ನು ಕುರಿತು ಸಸರ್ಜ ನಮ್ಮದೇ ಆ 
ವರ್ಗೀಕರಣವೊಂದರ ರಚನೆಗೆ ಅವಶ್ಯಕವಾದ ಕೆಲವು ಅಂಶಗಳನ್ನು ಸ್ಪಷ್ಟಪಡಿಸ 
ಬಹುದು. ನಮ್ಮ ಜಾನಪದದ ವೈಶಿಷ್ಟ್ಯ ಅದರ ಪ್ರಕ್ರಿಯ ಮತ್ತು ಸಂದರ್ಭ 
ಗಳಲ್ಲಿದೆ ಎಂಬುದನ್ನು ಮೇಲೆಯೇ ಹೇಳಿದ: ಅಂದರೆ ನಮ್ಮ ಜನಪದ ಪ್ರಕಾರಗಳು 
ತಮ್ಮ ಶಾಬ್ದಿಕ ಜಾನಪದ (verbal folklore) ವನ್ನ ಷ್ಟೇ ಅಲದೆ, ಅದರ ಜೊತೆಗೆ 
ವಿಶಿಷ್ಟ ಸಂದರ್ಭದ ಪೂಜೆ, ವಿಧಿ, ವಿಧಾನಗಳನ್ನು “A ಆಚರ 
ಗಳಾಗಿವೆ. ತರಳು ಒಂದು ನಿರ್ದಿಷ್ಟ ಪರಿಸರದಲ್ಲಿ. ಆಚರಿಸಲ್ಪಟ್ಟು ಒಂದು ಪ್ರಕಾರ 
ಎಂದೆನಿಸಿಕೊಳ್ಳು ತ ಇವನ್ನು ಸಾಂದರ್ಭಿಕ ಆರೂ ಜು... ಎಂದು 


ಬರ್‌ ಇ 
ಕರೆಯಬಹುದು. ಇಂಥ ಸಾಂದರ್ಭಿಕ ಪರಿಸರವಿಲದ ಪ್ರಕಾರಗಳನ್ನು ಅಸಾಂದರ್ಭಿಕ 


೧೨ 


ನ 


3 10 (015 way we have developed a system which, though in- 
complete, at least offers a general plan of correlation of 
the field into a unified field. 

‘Standard Dictionary of Folklore, Mythology and Legend”: 
(Edy Maria Leach; pp 1138, 1972. 


4 The classification given here also has in mind problems 
in grouping manuscript materials, cards, pictures, phono- 
graphic, or sound recordings, museum objects, and other 
forms of documentation of folklore data. Ibid. 


6 ಸಾಧನೆ 


(non -contextual) ಜಾನಪದ ಎಂದು ಕರೆಯಬಹುದು. ಇದನ್ನು ಸ್ಟ ಷ್ಟಪಡಿಸಲು 
ಚೌಡಿಕೆ ಸಂಪ್ರದಾಯದ ಕಥನಗೀತೆಗಳನ್ನು ಗಮನಿಸಬಹುದು. ಚಾಡಿಕೆ ಪದಗಳು 
ಎಲ್ಲಮ್ಮನ ಒಕ್ಕಲುಗಳು ಹಾಡುವ ವೃತ್ತಿ ಸಂಪ್ರದಾಯದ ಪ್ರಕಾರ ಇದನ್ನು 
ಹಾಡುವಾತ ಆ! ಅವನು ಎಲ್ಲಮನ ಪೂಜಾರಿ. ಚೌಡಿಕೆವಾದ್ಯ ಮತ್ತು ಹಿಮ್ಮೇಳ 
ದೊಡನೆ ನೆರದಿರುವ ಭಕ್ತವೃಂದಕ್ಕೆ ಎಲ್ಲಮ್ಮನ ಮಹಿಮೆಯನ್ನು ನಿರೂಪಿಸುತ್ತಾನೆ. 
ಇಲ್ಲಿನ ಹಾಡುಗಾರ, ಹಿಮ್ಮೆ ೇಳ, ಎಲ್ಲಮ್ಮ, ಚೌಡಿಕೆ ಮತ್ತು ನೆರೆದಿರುವ ಭಕ್ತ ವೃ ನ್‌ 
ಇವುಗಳಲ್ಲಿ ಅವಿಭಾಜ್ಯ ಹೇ ಬಂಥಧಿದೆ! ಇದೆಲ್ಲವೂ ಸೇರಿದ ಸಮಗ ಸ ಸ್ವರೂಪ ke ಚೌಡಿಕೆ 
ಪದ. ವಾಸ್ತ ಹೀ ಇದೊಂದು ಆರಾಧನೆ ಕಥೆ; ಇಲ್ಲಿ ತತ ತವಾಗುವ ಕಥೆ 


ಎಲ್ಲಮ್ಮನಪುರಾಣ (myth). ಇಂಥವನ್ನೇ ಮೇಲೆ ಸಾಂದರ್ಭಿಕ ಎಂದು ನಿರ್ದೇಶಿಸಿದು. 


ಮೇಲೆ ಹೇಳಿದ ಎಲ್ಲಮನ ಇಸ ಬೇರೆ ಬೇರೆ ಕಥನ ಗೀತೆಗಳನ್ನು 
ಚೌಡಿಕೆ ಸಂಪ್ರದಾಯದ ಗಾಯಕರು ಚೌಡಿಕೆ ಪದಗಳ ದಾಟಿ, ವಾದ್ಯ ಗಳನ್ನು ಬ 
ಕೊಂಡು Re ಅವುಗಳಲ್ಲಿ ಸರ್ಜಪ್ಪನಾಯ್ಯ, ಕೆಂಪೇ ಗೌಡ ಮರಾ 
ಕಥನ ಗೀತೆಗಳು ತುಂಬ ಜನಪ್ರಿಯವಾದವು. ಇವುಗಳನ್ನು ಹಾಡಲು ಮತ್ತು 
ಕೇಳಲು ನಿರ್ದಿಷ್ಟ ಸಮಯ, ಸಂಷಬಗಳೇನೂ ಇಲ್ಲ ; ವಿಶೇಷ ಪೂಜೆ, ಆಚರಣೆಗಳೂ 
ಇಲ್ಲ. ಜನರು ಇಷ್ಟಪಟ್ಟಾಗ, ಮನರಂಜನೆಗೆಂದು ಗಾಯಕರು ಹಾಡುವುದುಂಟು. 
ಕಡೆಗೆ ಗರತಿಯ ಹಾಡಾಗಿ ನಾಟಿ ಹಾಕುವಾಗ, ಕಳೆ ಕೀಳುವಾಗ ಕೂಡ ಅವುಗಳನ್ನು 
ಹಾಡಬಹುದು. ಇಂಥವನ್ನು ಅಸಾಂದರ್ಭಿಕ ಎಂದು ನಿರ್ದೇಶಿಸಬಹುದು. ಈ 
ಅಸಾಂದರ್ಭಿಕ ಕಥನ ಗೀತೆಗಳನ್ನು ಹಾಡುವ ವೃತ್ತಿ ಶಿಸಂಪ್ರದಾಯ ಗಾಯಕ, ಕೇಳು 
ಗರು, ವಾದ್ಯ ಗಳು, ಮುಂತಾದುವುಗಳಲ್ಲಿ ಅವಿಭಾಜ್ಯತೆ ಕಂಡುಬರುವುದಿಲ್ಲ. ಅಂದರೆ 
ಕಥೆಯ ವಸ್ತು (content) ಮತ್ತು ರೂಪ (form) ಗಳಲ್ಲಿ, ಸಾಂದರ್ಭಿಕ ಕಥನ 
ಗೀತೆಗಳಲ್ಲಿನ ಅವಿಭಾಜ್ಯತೆ ಕಂಡು ಬರುವುದಿಲ್ಲ. ಮೇಲೆ ವಿವರಿಸಿದ ಸ್ಪಷ್ಟ ವಿಭಾಗ 
ಎಲ್ಲಿದ ಪಾಶ್ಚಾತ್ಯ ಜಾನಪದದ ಸಂಗ್ರಹಗಳಲ್ಲಿ ಒಬ್ಬ ಗಾಯಕನ, ಒಂದು ವೃತ್ತಿ 
ಸಂಪ್ರದಾಯದ ಕಥನ ಗೀತೆಗಳನ್ನು ಒಟ್ಟಾ ಗಿ ಅಚ್ಟು ) ಮಾಡುವುದುಂಟು. ಆದರೆ 
ಅದೇ ಸಂಪ್ರದಾಯವನ್ನು ನವ ಮ್ಮ ಲೂ ಅನುಸರಿಸಿದ್ದ ರಿಂದ ಸಾಂದರ್ಭಿಕ ಮತ್ತು 
ಅಸಾಂದರ್ಭಿಕ ಕಥನ ಗೀತೆಗ ಗಿರುವ ಮೂಲಭೂತ ವ್ಯತ್ಯಾ ಸವನ್ನು ಪರಿಗಣಿಸದೆ 
ವೆಲ್ಲವನ್ನು ಒಂದೇ ಸೆ ಸಂಪ್ರದಾಯದ ಕಥನ ಗೀತೆಗಳು ಎಂದು. ಸಂಗ್ರಹಿಸುವ 
ಪರಿಪಾಠ ಬೆಳೆಯಿತು ನಮ್ಮಲ್ಲಿನ ಎಲ್ಲ ಸಂಗ್ರಹಗಳೂ ಇದೇ ರೀತಿ ಅಶಾಸ್ತ್ರೀಯ 
ವಾಗಿಯೇ ಬಂದಿವೆಯಾದರೂ ಇಲ್ಲಿ ನಿದರ್ಶನಕ್ಕಾ ಗಿ “ಚೌಡಿಕೆ ಕಾವ್ಯ ಗಳು?” ಎಂಬ 
ಸಂಗ್ರಹವನ್ನು ಸ ಗಮನಿಸಬಹುದು. ಇದರಲ್ಲಿ RNA ಎಲ್ಲಮ ನ ಕಥೆಯನ್ನು 


ಡ್‌ 0೯ 
ಅಸಾಂರ್ಭಕ ಕಥನ ಗೀತೆಗಳಾದ ಸರ್ಜಪ್ಪನಾಯ ಬಳ್ಳಾರಿ ತತ. ಅಣ ತಂಗಿ 
ವ ಣ 


G 


ರ? 


5 ಚೌಡಿಕೆ ಕಾವ್ಯಗಳು : ಸಂ. ನಾರಾಯಣಗೌಡ. 


ಕನ್ನಡ ಜಾನಪದ ವರ್ಗೀಕರಣ- ಒಂದು ಸಲಹೆ 7 


ಆನಂದ್ರತಿ ಮತ್ತು ವಿಶ್ವಬ್ರಹ ಗಳೊಂದಿಗೆ ಸೇರಿಸಿ ಸಮಗ್ರ ಚೌಡಿಕೆ ಕಾವ್ಯಗಳನ್ನು 
ಸಂಗ್ರಹಿಸಲಾಗಿದೆ ಹ ಚ ಹಕರು ಹೇಳಿದ್ದಾ ರೆ. ಜ್‌ ಸಂದರ್ಭವನ್ನು ಔಷಧ 
ನ ನೋಡಿದರೆ ಎಲ್ಲಮ್ಮನ ಕಥೆಯೊಂದೇ ಚೌಡಿಕೆಪದ ಎನ್ನಿ ಸಿಕೊಳ್ಳು 

ಮಿ ವನ್ನು ಯಾವುದೇ ವ ೃತ್ತಿಸಂ ಪ್ರದಾಯದಲ್ಲಿ ಹಾಡಿದರೂ ಅವನ್ನು ಕತೆ ಗೀತೆ 
ಗಳು (Ballads) ಎಂದು “ಪರಿಗಣಿಸಿ ಅಧ್ಯಯನ ಮಾಡಬೇಕಾಗುತ್ತದೆ. ಸಾಂದರ್ಭಿಕ 
ವಾದ ಎಲ್ಲಮನ ಕಥೆಯನ್ನು ಧಾರ್ಮಿಕ ಕಥೆಗಳು ಎಂದೂ, ಅಸಾಂದರ್ಭಿಕವಾದ 
ನಗೀ ತೆಗಳನ್ನು ಲೌಕಿಕ ಕಥೆಗಳು ಎಂದೂ ವಿಭಾಗಿಸಿ ಮೇಲಿನ ಸಮಸ್ಯೆಯನ್ನು 
ಛ ದು ಅನ್ನಿಸಬಹುದು. ಈ ಪ ಪ್ರಯತ್ನ ವ್ಯಾಪಕವಾಗಿ ನಡೆದಿದೆ. 
ತ್ತಿಸಂಪ್ರ ದಾಯದ ಗಾಯಕರು ಹಾಡುವ ಗೀತೆಗಳನ್ನು ಧಾರ್ಮಿಕ 
ಪ ಲೌಕಿಕ ಎಂದು ವಿಭಜಿಸಿ ಸಂಗ್ರಹಿಸಲಾಗಿದೆ. ಈ ಬಗೆಯ ವಿಭಜನೆ 
ತೆ 


ವತ ಇಡಕನ್ನು ಮುಂದೆ ಪರಿಶೀಲಿಸಲಾಗಿದೆ. 


2. ೮ 
೧-೭ 


ತ 
(1 
ಓ/ ಕ್ರ 
ಕ 
6) 
3 
C 
ಲ 


ತ್ರ 
© 
(¢ 


ಫೆ ಎವ J 


ನಮ್ಮ ನವೋದಯ ವಿಮರ್ಶಕರಲ್ಲಿ ಸಾಹಿತ್ಯವನ್ನು ಧಾರ್ಮಿಕ ಮತ 
ಲೌಕಿಕ ಎಂದು ವಿಭಜಿಸಿ ನೋಡುವ ಪ್ರವೃತ್ತಿ ಕಂಡುಬಂದಿದ್ದು K ಅದನ್ನು ಪಂಪನ 
ಕಾಲದಿಂದಲೂ ಅನ್ವಯಿಸಿ ನೋಡಲಾಗಿದೆ. ಇದೇ ವಿಧಾನವನ್ನು ಸುಲಭವಾಗಿ 
ಜಾನಪವ ಅಧ್ಯ ಯನಕ್ಕೂ ಅನ್ವ ಯಿಸಿದ್ದ ರಿಂದ ವೃ ತ್ತಿಸಂಪ್ರ ಸ್ಪಾ ಗಾಯಕರನ್ನು 
ಧಾರ್ಮಿಕ ಜು ವ ಲೌಕಿಕ ಎ ಜ್‌ ವಿಂಗಡಿಸಿ ನ 
ತ್ಲಿದೆ. ಕಂಸಾಳೆಯವರು, ನೀಲಗಾರರು, ಚೌಡಿಕೆಯವರು, ಗೊರವರು, ಜುಂಜಪ್ಪ 
ನವರು ಮತ್ತು ಜೋಗಿತಿಯವರನ್ನು ಧಾರ್ಮಿಕ ಗಾಯಕರು ಎಂದೂ, ಹೆಳವರು, 
ದೊಂಬಿದಾಸರು, ತೆಲುಗು ಬಣಜಿಗರು, ತಂಬೂರಿಯವರು ಮತ್ತು ಕರಪಾಲ 
ದವರನ್ನು ಲೌಕಿಕ ಗಾಯಕರು ಎಂದೂ ಕರೆಯಲಾಗುತ್ತದೆ.? ಜಟಾ 
ಗಮನದಲ್ಲಿಟ್ಟು ನೋಡಿದರೆ, ಧಾರ್ಮಿಕಗಾಯಕರಲ್ಲಿ ಆದಿಚುಂಚನಗಿರಿಯ ಭ್ರ ರವ 
ಭಕ್ತರಾದ ಜೋಗಿಗಳು ತಮ್ಮ ಸಾಂದರ್ಭಿಕ ಕಥೆಯಾದ ಅರ್ಜುನ Wes 
ಹಾಡನ್ನು ಮಾತ್ರ ಹೇಳುತ್ತಾರೆ. ಉಳಿದ ಎಲ್ಲ ಧಾರ್ಮಿಕ ಗಾಯಕರು ಸಾಂದರ್ಭಿಕ 
ಕಥೆಗಳ ಜೊತೆಗೆ ಅಸಾಂದರ್ಭಿಕ ಕಥನ ಗೀತೆಗಳನ್ನೂ ಹಾಡುತ್ತಾರೆ. ಲೌಕಿಕ 
ಸಂಪ್ರದಾಯದಲ್ಲಿ ಹೆಳವರು ವಂಶಾವಳಿಯನ್ನು ಹಾಡುವಾಗ ಅಪ್ಪಟ ಸಾಂದರ್ಭಿಕ 


6 ಇಲ್ಲಿನ ಸಮಗ್ರ ಎಂಬ ಪದದ ಬಗ್ಗೆ ನನಗೆ ಸಂದೇಹವಿದೆ. ಮಾರಮ್ಮನ ಕಥೆ ಮತ್ತು 
ಕೆಂಪೇಗೌಡನ ಕಥೆಗಳನ್ನು ಚೌಡಿಕೆ ಸಂಪ್ರದಾಯದಲ್ಲಿ ಹಾಡುವುದು ಬೆಂಗಳೂರು, 
ತುಮಕೂರು ಜಿಲ್ಲೆಗಳಲ್ಲಿ ಪ್ರಚಲಿತವಿದೆ. ಮಾರಮ್ಮನ ಕಥೆಯ ಧ್ವನಿಮುದ್ರಿತ ಟೇಪು 
ನನ್ನ ಬಳಿ ಇದೆ, ಹೀಗಿರುವಾಗ ಸಮಗ್ರ ಎಂಬ ಪದದ ಓಔಚಿತ್ಯ ಹೇಗೆ ಸರಿಹೊಂದುತ್ತದೆ 
ಎಂಬುದೇ ಸಮಸ್ಯೆ. 


7 ಕನ್ನಡ ವಿಶ್ವಕೋಶ ; ಸಂಪುಟ 4, ಪು. 63 


8 ಸಾಧನೆ 


ಗಾಯಕರಾಗುತ್ತಾರೆ. ಆದ್ದ ರಿಂದ ವೃತ್ತಿ ಸಂಪ್ರ ದಾಯದ ಕಥನಗೀತೆಗಳನ್ನು ಧಾರ್ಮಿಕ- 
ಲೌಕಿಕ ಎಂದು ವಿಭಜನೆ ಡನ್‌ 'ಪ್ರತಿಕಥನಗೀತೆಯನ್ನು ಅದು ಸಾಂದರ್ಭಿಕವೇ 
ಅಥವಾ ಅಸಾಂದರ್ಭಿಕವೇ ಎಂದು ಗಮನಿಸುವುದು ಹೆಚ್ಚು ಔಚಿತ್ಯಪೂಃ ರ್ಣವೂ 
ಮತ್ತು ವೈಜ್ಞಾ ನಿಕವೂ ಆಗುತ್ತದೆ. 


ಈ ಸಂದರ್ಭದಲ್ಲಿ ಆರಾಧನೆ ಕಥೆಗಳ ಬಗ್ಗೆ ಯೂ ಚರ್ಚಿಸುವುದು ನಮ್ಮದೇ 
ಆದ ವರ್ಗೀಕರಣದ ಅಗತ್ಯ ಇ ಇನ್ನಷ್ಟು ಸ್ಪ ಸ್ಪಷ್ಟ "ಗೊಳಿಸುತ್ತ ದೆ. ಈ ಪ್ರಕಾರವನ್ನು 
ಮೊದಲಿಗೆ ಸೂಚಿಸಿದ ಕಜ ಶ್ರಶೇಖರ ಕಂಬಾರ ಅವರು, ಅದರ ಬಗ್ಗೆ ಹೇಳುತ್ತಾ, 
“ರೂಪದ ದೃಷ್ಠಿ ಯಿಂದ ಕ: ಡ ಸ್‌ ಕತೆಗಳಲ್ಲಿ ಆರಾಧನೆ ಕಥೆ ಎಂದು ಒಂದು 
ವಿಭಾಗ ಕಲ್ಪಿ ಸುವುದು ಅಗತ ವೆಂದು ೫ ಕಾಣಿಸುತ್ತದೆ. “ಸುಖ ಸಂಕಥಾ ವಿನೋದ'ದ 
ಮನರಂಜನೆಯ ಕತೆಯೊಂದೆಡೆಗಾದ ಪುಣ್ಯ ಕಥಾ ಶ್ರವಣ'ದ ಆರಾಧನೆ ಕತೆಗಳನ್ನು 
ಇನ್ನೊಂದು ಭಾಗವಾಗಿ ಅಧ್ಯಯನ ಇ ಹ ೨,೫ ಎಂದಿದ್ದಾರೆ." ಲಕಾಪ 
ರಾಜನ ಕಥೆಯನ್ನು ಆರಾಧನೆ ಕಥೆಗೆ ವಟ ಡ್‌. ಆದರೆ ಲಕಾಪತಿ 
ರಾಜನ ಕಥೆಗೂ ಅದನ್ನು ಹೇಳುವ ಜೋಳಿಗೇರರಿಗೂ, ಎಲ್ಲಮ್ಮ-ಚೌಡಿಕೆ 
ಯವರಿಗಿರುವಂತೆ ಸಾಂದರ್ಭಿಕ ಸಂಬಂಧ ಕೆಂಡುಬರುವುದಿಲ್ಲ. ನಾಥಪಂಥದ 
ಜೋಳಿಗೇರ ಸಾಂದರ್ಭಿಕ ಕಥೆಯೊಂದಿದ್ದ ರೆ ಅದನ್ನು ಆರಾಧನೆ ಕಥೆ ಎಂದು ಕರೆಯಲು 


ಅಡ್ಡಿಯಿಲ್ಲ. ಆದರೆ ಅವರು ಹ ಹಾಡುವ/ಆಡುವ ಎಲ್ಲ ಅಸಾಂದರ್ಭಿಕ ಕಥೆಗಳನ್ನೂ 


ಆರಾಧನೆ ಕಥೆ ಎಂದು ಕರೆಯಲು ಬರುವುದಿಲ್ಲ. ಇದೇ ಕಾರಣದಿಂದ ಹೆಚ್ಚು 
ಕಡಿಮೆ ಬಯಲಾಟದ ಎಲ್ಲ ಪ್ರಕಾರದ ಕಥೆಗಳೂ ಆರಾಧನೆ ಕಥೆಗಳಾಗದೆ 
ಅಸಾಂದರ್ಭಿಕ ಕಥೆಗಳಾಗುತ್ತವೆ. ಈ ಎಲ್ಲ ಬಯಲಾಟದ ಪ್ರಕಾರಗಳ ಉಗಮ 


8 ಡಾ| ಚಂದ್ರಶೇಖರ ಕಂಬಾರ : ಸಂ. ಲಕ್ಷಾಪತಿರಾಜನ ಕಥೆ, ಲೇಖಕರ ಮಾತು; ಪು. ೪ 
ಆರಾಧನೆ ಕಥೆಗಳನ್ನು ಗದ್ಯಾಭಿವ್ಯಕ್ತಿಯ ರೂಪದಲ್ಲಿ ಅಳವಡಿಸಲು ಡಾ॥ ಕುಂಬಾರರು 
ಪ್ರಯತ್ನಿಸಿದ್ದಾರೆ. ಆದರೆ ಹಿಂದೆಯೇ ಚರ್ಚಿಸಿದಂತೆ ಆರಾಧನೆ ಕಥೆ ವಾಸ್ತವವಾಗಿ ಆಯಾ 
ದೇವತೆಯ ಪುರಾಣವೇ ಆಗಿದೆ. ಅಲ್ಲದೆ ಕನ್ನಡ ಜಾನಪದದ ಪರಿಸರದಲ್ಲಾ ದರೂ ಈ 
ಪುರಾಣಗಳು ಗದ್ಯ ದಲ್ಲಿ ನಿರೂಪಿಸಲ್ಪಡದೆ ಹಾಡಲ್ಪಡುತ್ತವೆ ಎಂಬುದು ವಿಷಯ ಸೂಚಿಯ 
ನ್ನೊಮ್ಮೆ ನೋಡಿದಾಗ ತೀರಾ ಸ್ಪಷ್ಟವಾಗಿ ಕಂಡುಬರುತ್ತದೆ. ನನ್ನ ಅಭಿಪ್ರಾಯದಲ್ಲಿ 
ಆರಾಧನೆ ಕಥೆಗಳು ಪದ್ಯರೂಪದಲ್ಲಿದ್ದು ಹಾಡಲ್ಪಡುವಂತಹವು. 


9 ಡಾ| ಕಂಬಾರರು “ಇದೇ ಜೋಳಿಗೇರು ಮಹಾಭಾರತದ ಕಥೆಯನ್ನು ಹೇಳುತ್ತಾರೆ'' ಎಂದು 
ಹೇಳಿ ಲಕ್ಷಾಪತಿರಾಜನ ಕಥೆ ಮಹಾಭಾರತದಲ್ಲಿ ಉಪಕಥೆಯಾಗಿದ್ದು, ನಂತರ ಸ ಸತಂತ್ರ ೫4 


ಯಾಗಿರಬಹುದು ಎಂದಿದ್ದಾರೆ. (ಪು. ೫) ಮಹಾಭಾರತದ ಕಥಿ ಜೇಳುವುದು ಕೂ 
ಆರಾಧನೆ ಕಥೆಯಾಗುವಂತೆ ಕಾಣುವುದಿಲ್ಲ. 


ಕನ್ನಡ ಜಾನಪದ ವರ್ಗೀಕರಣ. ಒಂದು ಸಲಹೆ 9 


ಆರಾಧನೆಯಿಂದಲೇ ನಿಜ.19 ಆದರೆ ಮೂಲತಃ ಸಾಂದರ್ಭಿಕವಾಗಿದ್ದ ಆರಾಧನೆ 
ಮುಂದೆ ಕಮರ್ಷಿಯಲ್‌ ಆಗಿ ಎಂದು ಪ್ರದರ್ಶನ ಕಲೆ (Performance art) 
ಯಾಯಿತೋ ಅಂದಿನಿಂದ ಅದಕ್ಕಿದ್ದ ಸಾಂದರ್ಭಿಕತೆ ತಪ್ಪಿಹೋಗಿ ಅಸಾಂದರ್ಭಿಕ 
ವಾದ ಬಯಲಾಟಗಳು ಆರಾಧನೆಯ ಅಂಶಗಳನ್ನು ಹೀರಿಕೊಂಡು ಬೆಳೆದು 
ಬಂದವು.11. ವಾಸ್ತವವಾಗಿ ಆರಾಧನೆ ಕಥೆ ಆಯಾ ದೇವತೆಯ ಪುರಾಣವಾಗುವುದ 


ರಿಂದ ಶಿಷ್ಟಸಾಹಿತ್ಯ ಕಾವ್ಯಗಳಾದ ರಾಮಾಯಣ, ಮಹಾಭಾರತದ ವಸ್ತುವನ್ನು 
ಉಪಯೋಗಿಸಿಕೊಂಡು ಜನಪದ ರೂಪ (1088) ಗಳಲ್ಲಿ ಪ್ರಕಟವಾಗುವ ಯಾವ 


ಕಥೆಯೂ ಸಾಂದರ್ಭಿಕವಾದ ಆರಾಧನೆ ಕಥೆಯಾಗಲು ಸಾಧ್ಯವಿಲ್ಲ. ಆದ್ದರಿಂದ 
ಲಕ್ಷಾಪತಿರಾಜನ ಕಥೆಯನ್ನು ಕೆ ಒಂದು ಸಾಂದರ್ಭಿಕ ಕಥೆ ಎಂದಷೆ ್ರೇ ಪರಿಗಣಿಸುವುದು 
ಹೆಚ್ಚು ಸೂಕ್ತವಾಗುತ್ತದೆ. ಮತ್ತು ಆರಾಧನೆ ಕಥೆಯ ಸ್ವರೂಪ ಇದರಿಂದ ಹೆಚ್ಚು 


ಸಂದರ್ಭವನ್ನು ಗಮನದಲ್ಲಿಟ್ಟು ಕನ್ನಡ ಜಾನಪದವನ್ನು ಎರಡು ಪ ಮುಖ 
ವಿಭಾಗಗಳನ್ನಾಗಿ ವಿಂಗಡಿಸುವ ಸಾಧ್ಯತೆ ಇದೆ ಎಂಬಂದು ಇಲ್ಲಿ ಸ್ಪಷ್ಟವಾಗುತ್ತದೆ. 
ಕನ್ನಡ ಜಾನಪದದ ಒಂದು ಬಹುಮುಖ್ಯ ಅಂಶ-- ಈ “ಸಂದರ್ಭ” ; ಆದ್ದರಿಂದ 
ಅದನ್ನು ಕನ್ನಡ ಜಾನಪದದಲ್ಲಿನ ಒಂದು ನಿಯೋಗಾತ್ಮಕ ಘಟಕ (Functional 
unit) ಎಂದು ಕರೆಯಬಹುದು. ಈಗ ಒಂದು ಜನಪದ ಪ್ರಕಾರ ಸಾಂದರ್ಭಿಕವೇ 
ಅಥವಾ ಅಸಾಂದರ್ಭಿಕವೇ ಎಂಬ ನಿಯೋಗಾತ್ಮಕ ವೈದೃಶ್ಯ (Functional 
Contrast) ವನ್ನು ಗಮನಿಸುವುದರ ಮೂಲಕ ಜನಪದ ಪ್ರಕಾರಗಳನ್ನು ವರ್ಗೀಕರಿ 


ಸುವ ಸಾಧ್ಯತೆಯನ್ನು ಸ ನೋಡಬಹುದು. 


J 
discipline ನಲ್ಲಾಗಲೀ--ಹಲವಾರು ನಿಯೋಗಾತ್ಮಕ ಘಟಕಗಳು ಒಂದಾಗಿ 
ಸೇರುವುದರಿಂದ ರೂಪುಗೊಂಡಿರುತ್ತದೆ. ಆದ್ದರಿಂದ ಪ್ರಕಾರಗಳನ್ನು ಸ ಈ ಫಟಕಗಳ 
ಮಟ್ಟದಲ್ಲಿ ವರ್ಗೀಕರಿಸಿ ಅಧ್ಯಯನ ಮಾಡುವುದು ಅವುಗಳ ನಿಖರವಾದ ಮತು 
ವೆ ಜಾ ನಿಕವಾದ ವಿಶೇಷಣೆಗೆ ಅನುಕೂಲವಾಗುತ್ತದೆ. ಭಾಷಾವಿಜಾ ನದಲ್ಲಿ 
——— ವಂ ಶರಣ್‌ ಇ ~ — ತಿನ pe 
ವ್ಯಾಪಕವಾಗಿ ಈ ತತ್ವವನ್ನು ಬಳಸಲಾಗಿದ. ಅದನ್ನು ಅಲ್ಲಿ ವಿಶಿಷ್ಟಾಂಶ ವಿಶ್ಲೇಷಣೆ 
(Distinctive Feature Analysis) ಎಂದು ನಿರ್ದೇಶಿಸುತ್ತಾರೆ. ಯಾವುದೇ 


ಎಂ 


ಭಾಷೆಯ ವರ್ಣಮಾಲೆಯನ್ನು ಹೆಚ್ಚು ಖಚಿತವಾಗಿ ನಿರ್ದೇಶಿಸುವ ಘಟಕವನು 


ಯಾವುದೇ ಪ, ಕಾರ -- ಜಾನಪದದಲ್ಲಾಗಲೀ ಅಥವಾ ಬೇರೆ ಯಾವುದೇ 


10 ವಿವರಗಳಿಗೆ ನೋಡಿ : ಡಾ॥ ಚಂದ್ರಶೇಖರ ಕಂಬಾರ ; ಬಯಲಾಟಗಳು ; ಪು. 2-9: 
ಬೆಂಗಳೂರು ವಿಶ್ವವಿದ್ಯಾಲಯ. 

11 ಇಂಥ ಬದಲಾವಣೆಗಳು ಹೇಗೆ ಉಂಟಾಗುತ್ತವೆ ಮತ್ತು ಎಂಥ ಸಾಂಸ್ಕೃತಿಕ ಪರಿಸರದಲ್ಲಿ 
ಆಗುತ್ತದೆ ಎಂಬುದನ್ನು ವಿಶದವಾಗಿ ಬೇರೆ ಕಡೆ ಚರ್ಚಿಸುವ ಅಗತ್ಯವಿದೆ. 


10 ಸಾಧನೆ 


ಧ್ವನಿಮಾ (Phoneme) ಎಂದು ಕರೆಯುತ್ತಾರೆ. ಪ್ರತಿಯೊಂದು ಧ್ವ ನಿಮಾ 
ಬಾರ ಧ್ವನ್ಯಂಗಗಳ ಉಚ್ಚಾರಣಾ ಸ್ಥಾನಪಲ್ಲಟದಿಂದ ಉಂಟಾಗು ತ್ತದೆ. 
ಆದ್ದ ರಿಂದ ಪ ಸ್ರ ತಿಯೊಂದು ಧ ನಮಾ ತನ್ನದೇ ಆದ ವಿಶಿಷ್ಟ ಉಚ್ಚಾರಣಾ ಅಂಶ 
ಗಳನ್ನ ಹೊಂದಿದ್ದು ಅದನ್ನು ವಿಶಿಷ್ಟಾಂಶಗಳು (Distinctive features) ಎಂದು 
ಕರೆಯುತ್ತಾರೆ. ಈ ವಿಶಿಷ್ಠಾ ಿಂಶಗಳನ್ನು ನಿರ್ದೇಶಿಸುವುದರ ಮೂಲಕ ಧ್ವನಿಮಾಗಳ 
ನಡುವಣ ವೆ ವೈದೃಶ್ಯ ಕಂಡುಬಂದು ಅವುಗಳನ್ನು ಗುರುತಿಸಲಾಗುತ್ತದೆ. ಈ ರೀತಿ 
ಸುಮಾರು ಹನ್ನೆರಡು ವಿಶಿಷ್ಟಾಂಶ ಶಗಳನ್ನು (ಕೆಲವರು ಹದಿಮೂರು ಎಂದು ಗುರುತಿ 
ಸಿರುವುದೂ ಉಂಟು) ಗುರುತಿಸಿ, ಆ "ಧೃನಿಮಾದಲ್ಲಿ ಪ ರ್ರತಿಯೊಂದು ವಿಶಿಷ್ಟಾ ೦ಶ 
ಕಂಡು ಬಂದಲ್ಲಿ "4 ಎಂಬ ಚಿಹ್ನೆಯಿಂದಲೂ, ಕಂಡು "ಬರದಿದ್ದಲ್ಲಿ * — ಜಿಪ್ನ 


ಯಿಂದಲೂ ನಿರ್ದೇಶಿಸುತ್ತಾರೆ. ಒಂದು ಭಾಷೆಯ ಎಲ್ಲ ಪ್ವಂ ಈ 


ವಿಶಿಷ್ಠಾಂಶಗಳ ಪರಿಗಣನೆಯಿಂದ ವರ್ಗೀಕರಿಸಲು ಸಾ ಸಾಧ್ಯ ವಾಗುತ್ತದೆ.!? 


6 
ಭಾಷಾ ಷಾ ವಿಜ್ಞಾ ನದ ವಿಶಿಷ್ಟಾಂಶಗಳ ತತ್ವ ವನ್ನೆ € ಆಧರಿಸಿ ಕನಡ ಜಾನಪದದ 


ಎರಶಿಷ್ಟಾಂಶ ಶಗಳ ಳನ್ನು ಸ ಯತ್ನ ವನ್ನು ಸ. ಮಾಡಲಾಗಿದೆ. ಇಲ್ಲೊಂದು 


12, ಭಾಷಾ ವಿಜ್ಞಾನದ ವಿಶಿಷ್ಟಾಂಶಗಳ ಬಗ್ಗೆ ವಿವರವಾಗಿ ಇಲ್ಲಿ ಬರೆಯಲು ಸಾಧ್ಯವಿಲ್ಲ. 
ಸ್ದೂ ಲವಾಗಿ ಡರ ಬಗ್ಗೆ ತಿಳಿಸ ನಂಜಿರಡು ನಿರ್ವಚನ (6068111005) ಗಳನ್ನು ಕೆ ಕೆಳಗೆ 
ಕೊಡಲಾಗಿದೆ. 

(1) A phoneme is a combination of features of sound which 
render one phoneme distinct from another and which are 
therefore known as distinctive features— 

Robert A. Hall: ““Introductory Linguistics” ; p. 79; 
Mothilal Banarasidas, ; 1969. 

ಇನ್ನೂ ಹೆಚ್ಚಿನ ವಿವರಗಳಿಗೆ ನೋಡಿ ; 

Noam Chomsky and Morris Halle; The Sound Patterns 
of English ; Random House; New York, 197% 


(11) It was then postulated that a very small number of 
distinctive features (twelve pairs of contrasts, in fact) 
would be enough to analyse all the phonological opposi- 
tions in any language. In other words, this hypothesis 
was claiming that in the final analysis the pronunciation 
systems of every language were built up out of different 


combinations and modifications of same basic ‘alphabet’ 
or ‘phonetic bits. 


Crystal : ““Linguistics”’, p. 181: Pelican Original, 
1974. 


ಕನ್ನಡ ಜಾನಪದ ವರ್ಗೀಕರಣ-- ಒಂದು ಸಲಹೆ 11 


ಸ್ಪಷ್ಟ ನೆಯ ಅಗತ್ಯವಿದೆ. ಭಾಷಾವಿಜ್ಞಾನದ ವಿಶಿಷ್ಟಾಂಶಗಳು Correlation test 
ನಿಂದ ಸಮರ್ಥನೆಗೊಂಡು ವಿಶಿಷ್ಟಾಂಶಗಳೆಂದು ನಿರ್ಧರಿತವಾಗಿವೆ. ಇಲ್ಲಿ ಸೂಚಿಸ 
ಲಾಗಿರುವ ಜಾನಪದ ವಿಶಿಷ್ಟುಂಶಗಳು Correlation test ನಿಂದ ಸಮರ್ಥನೆಗೊಳ್ಳ 
ಬೇಕಾಗಿದೆ. ಆದ್ದರಿಂದ ಪ್ರಸ್ತುತ ಅವುಗಳನ್ನು "*" ಜನಪದ ಅಂಶಗಳು '' 
(Folk features) ಎಂದು ಕರೆಯುವುದು ಹೆಚ್ಚು ಸೂಕ್ತವಾಗುತ್ತದೆ. ಇನ್ನು 
ಮುಂದೆ ಜನಪದ ವಿಶಿಷಾ )೦ಶಗಳನ್ನು "ಜನಪದ ಅಂಶಗಳು? ಎಂದು ನಿರ್ದೇಶಿಸ 
ಲಾಗಿದೆ. ಕನ್ನಡ ಜಾನಪದದಲ್ಲಿ ಮಾಹಿತಿ ಉಪಲಬ್ಧವಿರುವ ಎಲ್ಲ ಪ್ರಕಾರಗಳನ್ನೂ 
ಗಮನದಲ್ಲಿಟ್ಟು ಈ ಜನಪದ ಅಂಶಗಳನ್ನು ಗುರುತಿಸಲಾಗಿದೆ. ಆದರೆ ನಮ್ಮ 
ಸಂಗ್ರಾಹಕರು ಮೊದಲಿಗೆ, “ಬರಹಕ್ಕೆ ಇಳಿಸಬಹುದಾದ ಪ್ರಕಾರಗಳನ್ನು” ಕುರಿತು 
ಸಂಗ್ರಹ ಪ್ರಾರಂಭಿಸಿದರಾದ್ದರಿಂದ, ಕೇವಲ ಶಾಬ್ದಿಕ ಜಾನಪದದ ಬಗ್ಗೆ ಮಾತ್ರ 


ಮಾಹಿತಿ ಸಂಗ್ರಹವಾಗಿದೆ. ಶಾಬ್ದಿಕ ರೂಪವಿಲ್ಲದ ಹಲವಾರು ಕುಣಿತಗಳ ಬಗ್ಗೆಯೂ 


ಅಷ್ಟಿಷ್ಟು ಕಾರ್ಯ ನಡೆಯುತ್ತಿದೆ. ಜನಪದ ಸಂಸ್ಕೃತಿಯ ಬಹುಮುಖ್ಯ ಭಾಗವಾದ 
ಭೌತಿಕ ಜಾನಪದ (Physical Folklore) ದ ಬಗ್ಗೆ ನಮ್ಮಲ್ಲಿ ಈವರೆಗೂ 
ಯಾವುದೇ ರೀತಿಯ ಮಾಹಿತಿ ಸಂಗ್ರಹವಾಗಿಲ್ಲ. ಉಪಯುಕ್ತತೆ (utility) ಯನ್ನು 
ಗಮನದಲ್ಲಿಟ್ಟುಕೊಂಡ ವಾಸ್ತು, ಗೃಹೋಪಕರಣಗಳು ಮುಂತಾದ ವಸ್ತು ಸಂಸ್ಕೃತಿ 


ರಿ, 
(Material Culture) ಯ ಉತ್ಪನ್ನಗಳು ಭೌತಿಕ ಜಾನಪದದಲ್ಲಿ ಸೇರುತ್ತವೆ. 
ಇವುಗಳ ಬಗ್ಗೆ ಮಾಹಿತಿ ಇಲ್ಲದಿರುವುದರಿಂದ ಭೌತಿಕ ಜಾನಪದವನ್ನು ಸಂಪೂರ್ಣವಾಗಿ 
ಬಿಟ್ಟು ಅಭೌತಿಕ ಜಾನಪದ (108-081510೩1 Folklore) ವನ್ನು ಮಾತ್ರ ಗಮನಿಸ 
ಲಾಗಿದೆ. ಈ “ಭೌತಿಕ ಮತ್ತು "ಅಭೌತಿಕ ಜಾನಪದ ವಿಭಜನೆಯನ್ನು NK ಗಮನ 
ದಲ್ಲಿಟ್ಟು "ಭೌತಿಕತೆ'ಯನ್ನೇ (Physicality) ಮೊದಲ ಜನಪದ ಅಂಶವಾಗಿ ಪರಿಗಣಿ 
ಸಲಾಗಿದೆ. ಮುಂದಿನ ಆರು ಜನಪದ ಅಂಶಗಳು ಕ್ರಮವಾಗಿ ಸಂದರ್ಭ (Cಂಗೀxt), 
ಹಾಡುಗಾರಿಕೆ (Singing), ನಿರೂಪಣೆ (Narration), ಅಭಿನಯ (Enactment); 
ವಾದ್ಯ (Instrument), ಮತ್ತು ಭಾಗವಹಿಸುವಿಕೆ (Participation) ಗಳಾಗಿದ್ದು, 
ಅವನ್ನು ಅಭೌತಿಕ ಜಾನಪದದಲ್ಲಿ ಕಾಣುಬರುವ ಜನಪದ ಅಂಶಗಳೆಂದು ಗುರುತಿಸ 
ಲಾಗಿದೆ. ಈ ಕ್ರಮವನ್ನು ನಿರ್ಧರಿಸುವಲ್ಲಿ ಅವುಗಳ ಆವರ್ತನ ಅಂಶ 
(Redundancy) ಮತ್ತು ಪ್ರಾಮುಖ್ಯತೆ (weightage) ಗಳನ್ನು ಗಮನದಲ್ಲಿಡ 
ಲಾಗಿದೆ. ಭೌತಿಕ ಜಾನಪದಕ್ಕೆ ಅದರದೇ ಆದ ಜನಪದ ಅಂಶಗಳನ್ನು ಮಾಹಿತಿ 
ಸಂಗ್ರಹವಾಗುತ್ತಾ ಹೋದಂತೆ ಗುರುತಿಸಬಹುದು. 


ಪ್ರತಿಯೊಂದು ಜನಪದ ಅಂಶವೂ ಪರಿಗಣನೆಯಲ್ಲಿರುವ ಜನಪದ ಪ್ರಕಾರ 
ಗಳಲ್ರಿ ಕಂಡುಬಂದಾಗ ಅದನ್ನು "೬೨ ಎಂಬ ಚಿಹ್ನೆಯಿಂದಲೂ, ಇಲದಾಗ *-' 
ದ 


I 
ಹ್ನೆಯಿಂ ಲೂ ಗುರುತಿಸಲಾಗಿದೆ. ಕೆಲವು ಸಂದರ್ಭಗಳಲ್ಲಿ ಯಾವುದಾದರೊಂದು 


6 


12 ಸಾಧನೆ 


ಜನಪದ ಅಂಶದ ಗಣನೆ ಅಗತ್ಯ ವಾಗದೆ ಹೋಗಬಹುದು. ಉದಾಹರಣೆಗೆ ಮುಂದೆ 
ಭೌತಿಕ ಜಾನಪದದ ಬಗ್ಗೆ ಕರಣ ರಚಿಸುವಾಗ ಅಭೌತಿಕ ಜಾನಪದ ಅಂಶ 
ಗಳಾದ ಹಾಡುಗಾರಿಕೆ, ನಿರೂಪಣೆ, ಅಭಿನಯ, ಮತ್ತು ವಾದ್ಯ ಗಳ ಬಳಕೆಯನ್ನು 
ಗಮನಿಸಬೇಕಾದುದಿಲ್ಲ. ಅಂತಹ ಸಂದರ್ಭದಲ್ಲಿ "' ಚಿಹ್ನೆ ಯಮೂಲಕ ಆ 
ಜನಪದ ಅಂಶದ ಪರಿಗಣನೆಯ ಅವಶ್ಯಕತೆ ಇಲ್ಲ ಎಂದು ಸೂಚಿಸಬಹುದು. 
ವರ್ಗೀಕರಣ ಸೂಚಿಯಲ್ಲಿ ಜನಪದ ಅಂಶಗಳ ಕ್ರಮ ಮತ್ತು ಅವುಗಳ ಸೂಚಿ 
ವಾಗಿರುವ ರೀತಿ ಪರಸ್ಪ ರ ಅವಲಂಬಿತವಾದುದಾಗಿದ್ದು , ಅವುಗಳ ಆವರ್ತನ ಅಂಶ 
ಜೋಡಣಾಕ್ರಮ (Combination) ಗಳ ಬಗ್ಗೆ ಹೆಚ್ಚಿನ ಅಧ್ಯಯನ ನಡೆಸಲು 


q 


(Gl 


ಮೊದಲನೆ ಅಂಶವನ್ನು ಭೌತಿಕತೆ ಎಂದು ಕರೆಯಲಾಗಿದೆ. ಭೌತಿಕ ಜನಪದ 
ವನ್ನು ಸ್ಯ ಚಿಹ್ನೆ ಯಿಂದಲೂ, ಅಭೌತಿಕವಾದ್ದನ ಕ್ಟ ಚಿಹ್ನೆ ಯಿಂದಲೂ 
ಗುರುತಿಸಲಾಗಿದೆ. ಪ್ರ ಕ್ಛ ತ ಅಭೌತಿಕ ಜ ನನಪದವನ್ನು ಮಾತ್ರ ಹ ಜಕ್ಕ ದ 
ವರ್ಗೀಕರಣದ ಎಲ್ಲ ಪ್ರ KF ಮುಂದೆ "- ಚಿಹ್ನೆ ಕಂಡುಬರುತ್ತದೆ. 


ಸಂದರ್ಭವನ್ನು ಎರಡನೆಯ ಅಂಶವೆಂದು ಗುರುತಿಸಿ ಸಾಂದರ್ಭಿಕವಾದಲ್ಲಿ 
"*” ಎಂದೂ, ಅಸಾಂದರ್ಭಿಕವಾದಲ್ಲಿ (-) ಎಂದೂ ಗುರಿತಿಸಲಾಗಿದೆ. 


ಮಿ ಮತ್ತು ನಾಲ್ಕ ನೇ ಗತ ಶಾಬ್ದಿ ಕ ಅಭಿವ್ಯಕ್ತಿ ಶಯ ಎ ಕುರಿತದಾ 


“೪” ಎಂದೂ, ಇಲ್ಲದಿದ್ದಲ್ಲಿ ಹೂ? ಎತ ar ಭನ Rl ರೀ 
ನಿರೂಪಣೆ ಇದ್ದಲ್ಲಿ ಏತ ನ್ನು ಇಲ್ಲದಿದ್ದ ಲ್ಲಿ ್‌ಡತಿ ನ್ನು ಬಳಸಲಾಗಿದೆ. 
ಹಾಡುಗಾರಿಕೆ ಮತ್ತು ನಿರೂಪಣೆ ಎರಡೂ ಅಂಶಗಳಲ್ಲಿ ಐ" ಚಿಹ್ನೆಯನ್ನು ಹೊಂದಿ 
ರುವ ಜನಪದ ಪ ಕಾರಗಳು ತಮಗೆ ಯಾವ ವಿಧವಾದ ಶಾಬ್ದಿ ಕ ರೂಪವೂ ಇಲ್ಲ 
ಎಂದು ಸ ಷ್ಟ ಪಡಿಸುತ್ತ ವೆ. ನಮ ಬಸನ ಪ್ಪ ಸಾಜಾಕುಣಿತ, ಡಿಕಾಂಬರಿ ಕುಣಿತ, ನಂದೀ 
ಧ್ವಜ ಕುಣಿತ ಮುಂತಾದ ಪ 4 ಕಾರಗಳ ಶಾಬ್ದಿ ಕ ಅಭಿವ್ಯಕ್ತಿ ಕ್ವಿ ಕಂಡುಬರುವುದಿಲ್ಲ. 


ಐದನೆಯ ಅಂಶವಾಗಿ “ಅಭಿನಯ” ವನ್ನು ಪರಿಗಣಿಸಲಾಗಿದೆ. ಜನಪದ 
ಪ್ರಕಾರವೊಂದು ಅಭಿನಯಗೊಂಡಲ್ರಿ *_.' ಚಿಹ್ನೆಯಿಂದಲೂ, 4 ಬಿಟ ೪.3 


ಚಿಹ್ನೆಯನ್ನು ಬಳಸಲಾಗಿದೆ. 


ಆರನೆಯದಾಗಿ ವಾದ್ಯಗಳ ಬಳಕೆಯನ್ನು ಗುರುತಿಸಿ, ವಾದ್ಯಗಳ ಬಳಕೆ 
ಯಿದ್ದಲ್ಲ "--' ಚಿಹ್ನೆಯಿಂದಲೂ, ಬಳಕೆಯಿ ಆದಲ್ಲಿ «ಎ ಚಿಹ್ನೆಯಿಂದಲೂ 
ಸೂಚಿಸಿದೆ. 


ಕನ್ನಡ ಜಾನಪದ ವರ್ಗೀಕರಣ. ಒಂದು ಸಲಹೆ 13 


ಪ್ರತಿಯೊಂದು ಪ್ರಕಾರದಲ್ಲೂ ಭಾಗವಹಿಸುವ ವ್ಯಕ್ತಿಗಳು ಪುರುಷರೆ ಅಥವ 
ಸ್ತ್ರೀಯರೆ ಎಂಬುದನ್ನು ಕೊನೆಯ ಅಂಶವಾಗಿ ಪರಿಗಣಿಸಲಾಗಿದೆ. ಪುರುಷರು 
ಭಾಗವಹಿಸಿದ್ದಲ್ಲಿ “ಗಂ” ಎಂಬ ಅಕ್ಷರದಿಂದಲೂ, ಸ್ತ್ರೀಯರು ಭಾಗವಹಿಸಿದ್ದಲ್ಲಿ "ಹೆಂ? 
ಎಂಬ ಅಕ್ಷರದಿಂದಲೂ ಸೂಚಿಸಲಾಗಿದೆ. ಇಬ್ಬರೂ ಭಾಗವಹಿಸುವ ಪ್ರಕಾರಗಳಲ್ಲಿ 
ಎರಡೂ ಅಕ್ಷರಗಳಿಂದ ಸೂಚಿಸಲಾಗಿದೆ. ಅಂತಹ ಸಂದರ್ಭದಲ್ಲಿ ಯಾರ 
ಪ್ರಾಧಾನ್ಯತೆ ಆ ಪ್ರಕಾರದಲ್ಲಿ ಕಂಡುಬರುತ್ತದೊ ಅದನ್ನು ಮೊದಲು ಸೂಚಿಸಿ, 
ಕಡಿಮೆ ಪ್ರಾಧಾನ್ಯತೆಯದನ್ನು ನಂತರ ಸೂಚಿಸಲಾಗಿದೆ. ಹೀಗಾಗಿ *ಗಂಹೆಂ' 
ಮತ್ತು “ಹೆಂಗಂ' ಎರಡು ರೂಪಗಳೂ ಕಂಡು ಬರುತ್ತವೆ. ಇವೆರಡನ್ನೂ ಭಿನ್ನ 
ವಾದ ಎರಡು ಅಂಶಗಳಾಗಿ ಪರಿಗಣಿಸಿ ಅವುಗಳ ಇರುವಿಕೆ ಅಥವಾ ಇಲ್ಲದಿರುವಿಕೆಗಳಿಗೆ 


೬ ಮತ್ತು - ಚಿಹೆ ಗಳನು. ಬಳಸಬಹುದು. 
— ೩ ೩ 


'ನಪದ ಪ್ರಕಾರಗಳನ್ನು ಪಟ್ಟಿಮಾಡಿ ಪ್ರತಿಯೊಂದು ಪ್ರಕಾರಕ್ಕೂ ಒಂದು 
ನಾಲ್ಕು ಸಂಖ್ಯೆಗಳ ಒಂದೊಂದು ಸೂಚ್ಯಾಂಕವನ್ನು ನೀಡಲಾಗಿದೆ. 
ಇದರಲ್ಲಿ ಮೊದಲನೆಯ ಇಂಗ್ಲಿಷ್‌ ವರ್ಣಮಾಲೆಯ ಅಕ್ಷರ ಅದಕ್ಕೆ ಸಂವಾದಿಯಾದ 


ಕನ್ನಡ ವರ್ಣಮಾಲೆಯ ಅಕ್ಷರವನ್ನು ಸೂಚಿಸುತ್ತದೆ ಮತ್ತು ಆ ಅಕ್ಷರದಿಂದ ಆರಂಭ 
ವಾಗುವ ಎಲ್ಲ ಹೆಸರುಗಳನ್ನೂ ಒಳಗೊಳ್ಳುತ್ತದೆ. ಉದಾಹರಣೆಗೆ ಸಿ ಅಕಾರಕ್ಕೆ, 
B ಬಕಾರಕೆ 4 C ಚಕಾರಕ್ಕೆ Port; ಇತ್ಯಾದಿ. ಮುಂದಿನ 1 ರಿಂದ 999 ರ 
ವರೆಗಿನ ಶತಕ (ಸ್ಥಾನದ ಅಂಕಿಗಳು ಆ ಅಕ್ಷರದಲ್ಲಿ ಸೇರ್ಪಡೆಯಾಗುವ) 
ಹೊಸ ಪ್ರಕಾರಗಳಾಗಿದ್ದು ಒಂದೊಂದೂ ಸಹ ಒಂದು ಪ್ರಕಾರವನ್ನು 


ಎ 
ದೆ. ಈ ರೀತಿ ಪ್ರತಿಯೊಂದು ಅಕ್ಷರದಲ್ಲೂ 999 ಪ್ರಕಾರಗಳಿಗೆ 


ಸ್ಲಾನವನ್ನು ಕಲ್ಪಿಸಲಾಗಿದೆ. ಕೊನೆಯ ಆಂಕಿ ಆ ಪ್ರಕಾರದ ವೃತ್ಯಯ (Mutation) 
ಗಳಾಗಿದು 1 ರಿಂದ 9ರ ವರೆಗೆ ವ್ಯತ್ಯಯಗಳನ್ನು ಗುರುತಿಸಲು ಅವಕಾಶವಿದೆ. 


31 
© 
Ao 
24 
ಈ 
LCL 
ತ್ತ 


fo) ರಿಶಿ 
ಉದಾಹರಣೆಗಾಗಿ ಅಂಟಿಕೆ-ಪಂಟಿಕೆ ಪದಗಳನ್ನು ಗಮನಿಸಬಹುದು ; ಅದರ 
ಸೂಚ್ಯಂಕ 10011. ಅಂಟಿಕೆ ಪಂಟಿಕೆ ಪ್ರಕಾರದ ಮೊದಲನೆ ಅಕ್ಷರ “ಅ”. ಇದು 


ಇಂಗ್ಲಿಷ್‌ ವರ್ಣಮಾಲೆಯ «೩ ಅಕ್ಷರಕ್ಕೆ ಸಂವಾದಿಯಾಗುತ್ತದೆ. ಮುಂದಿನ 
001 ಎಂಬುದು (ಇದು 1 ಅಂಕೆಗೆ ಸಮ; ಕಂಪ್ಯೂಟರ್‌ನ ಅಳವಡಿಕೆಯನ್ನು 
ಗಮನದಲ್ಲಿಟ್ಟು 001 ಎಂದು ನಮೂದಿಸಿದೆ) ಅಂಟಿಕೆ. ಪಂಟಿಕೆ. ಪದಗಳಿಗೆ 
ಸುತ್ತೆ. ಕೊನೆಯ 1 ಎಂಬ ಅಂಕೆ ಅಂಟಿಕೆ. ಪಂಟಿಕೆ ಪದಗಳ ವ್ಯತ್ಯಯಕ್ಕೆ 
ಗುತ್ತೆ. ಒಂದು ವೇಳೆ ಶಿವಮೊಗ್ಗ ಜಿಲ್ಲೆಯ ಅಂಟಿಕೆ ಪಂಟಿಕೆ ಪದಗಳ 
ತ್ತರ ಕನ್ನಡ ಜಿಲ್ಲೆಯ ಅಂಟಿಕೆ-ಪಂಟಿಕೆ ಪದಗಳ ಜನಪದ ಅಂಶಗಳಲ್ಲಿ 
ತ್ಯಾಸ ಕಂಡು ಬಂದಲ್ಲಿ ಆಗ 


14 ಸಾಧನೆ 


A 001 1- ಶಿವಮೊಗ್ಗ ಜಿಲ್ಲೆಯ ಅಂಟಿಕೆ-ಪಂಟಿಕೆ ಪದ 


೧ ಇಷು 0ಎ ಹ್‌ 9 ಪದ 
A 0012--ಉ. ಕ. ಜಿಲ್ಲೆಯ ಅಂಟಿಕೆ-ಪಂಟಿಕೆ ಪದ 


ಎಂದು ನಿರ್ದೆಶಿಸಿ ವ್ಯತ್ಯಯಗಳನ್ನು ಗುರುತಿಸಬಹುದು. ಇದೇ ರೀತಿ1,2,3,... 
9ರ ವರೆಗೆ ವ್ಯತ್ಯಯಗಳನ್ನು ಗುರುತಿಸಲು ಅವಕಾಶವಿದೆ. ಕೊನೆಯ ಷರಾ 


(Remarks) ಕಾಲಂನಲ್ಲಿ ಹೆಚ್ಚಿನ ವಿಷಯಗಳಿದ್ದಲ್ಲಿ ಅವುಗಳನ್ನು ಕೊಡಲಾಗಿದೆ. 


ಬಾಗ್ಸ್‌ ಮುಂತಾದ ಪಾಶ್ಚಾತ್ಯ ವರ್ಗೀಕರಣಗಳನ್ನು ರಚಿಸುವಾಗ, ಅವನ್ನು 
ಕಂಪ್ಯೂಟರ್‌ಗೆ ಅಳವಡಿಸುವ ಅನುಕೂಲತೆಗಳನ್ನು ಗಮನಿಸಲಾಗಿದೆ. ಭಾರತದಲ್ಲಿ 
ಕಂಪ್ಯೂಟರ್‌ ಬಳಕೆ ಅಷ್ಟು ವ್ಯಾಪಕವಾಗಿಲ್ಲವಾದರೂ, ಈ ವರ್ಗೀಕರಣ ಸೂಚಿ 
ಯನ್ನು ಕಂಪ್ಯೂಟರ್‌ಗೆ ಅಳವಡಿಸುವ ಸಾಧ್ಯತೆಯನ್ನು ಮನದಲ್ಲಿಟ್ಟುಕೊಂಡೇ 
ರಚಿಸಲಾಗಿದೆ.'1 ಅಲ್ಲದೆ ಈ ವರ್ಗೀಕರಣ ಬಾಗ್ಸ್‌ ವರ್ಗೀಕರಣದಂತೆ ಗುಂಪು 
ಗಳಾಗಿ ವಿಂಗಡಿಸಿ ಒಂದೊಂದು ವರ್ಗಕ್ಕೆ ಸೇರಿಸದೆ ಪ್ರತಿಯೊಂದು ಪ ಶ್ರಕಾರವನ್ನೂ 
ಪ್ರತ್ಯೇಕವಾಗಿ ಗಮನಿಸುತ್ತದೆ. ಅವುಗಳ ಜನಪದ ಅಂಶಗಳನ್ನು ಗಮನಿಸುವಲ್ಲಿ 
ಶಾಬ್ದಿಕ ರೂಪದ ಜೊತೆಗೆ ಗಮನಿಸಬೇಕಾಗಿರುವ ಸಂದರ್ಭ, ಹಾಡುಗಾರಿಕೆ, 
ಅಭಿನಯ, ವಾದ್ಯದ ಬಳಕೆ, ಮತ್ತು ಭಾಗವಹಿಸುವವರು ಪುರುಷರೇ ಅಥವಾ 
ಸ್ತ್ರೀಯರೇ ಎಂಬ ವಿಷಯಗಳನ್ನು ತಿಳಿಸುತ್ತದೆ. ಷರಾ ಕಾಲಂನಲ್ಲಿ ಆಯಾ 
ಪ್ರಕಾರಗಳು ಪ್ರಚಲಿತವಿರುವ ಜಿಲ್ಲೆಗಳನ್ನೂ, ಅವುಗಳನು ಕ ಆಚರಿಸುವ ಸಂದರ್ಭ, 
ಜನಾಂಗ ಮುಂತಾದ ವಿವರಗಳನ್ನು ನೀಡಲಾಗಿದೆ. ಇದರ ಜೊತೆಯಲ್ಲಿಯೇ 
ಪ್ರತಿ ಪ್ರಕಾರದಲ್ಲೂ ಈವರೆಗೆ ಉಪಲಬ್ಧ ವಿರುವ ಎಲ್ಲ ಸಹಾಯಕ ಮತ್ತು ಆಧಾರ 
ಗ್ರಂಥಗಳನ್ನೂ ಸೂಚಿಸಿ, ಆ ಮೂಲಕ ವರ್ಗೀಕರಣ ಸೂಚಿಯನ್ನು ಮತ್ತಷ್ಟು 
ವ್ಯಾಪಕವಾಗಿಮಾಡಲು ಸಾಧ್ಯವಿದೆ. 


ಕನ್ನಡ ಜಾನಪದ ವರ್ಗೀಕರಣದಲ್ಲಿ ಇದೊಂದು ಮೊದಲ ಯತ್ನ. ವಿಷಯ 
ಗ ಹಚ್ಚು ಹೆಚ್ಚಾಗಿ ಆಗುತ್ತಾ ಹೋದಂತೆಲ್ಲ ಇದನ್ನು ಇ 

ಗೊಳಿಸಲು ಸಾಧ್ಯವಿದೆ. ಆದ್ದರಿಂದ ಇದೊಂದು ಸಮರ್ಪಕವಾದ ವರ್ಗೀಕರಣ 
ಸೂಚಿ ಎಂದು ಹೇಳಲು ಬರುವುದಿಲ್ಲ ಎಂಬ ಅಂಶವೂ ಸ್ಪಷ್ಟವಾಗಿ ಗೊತ್ತಿದೆ. 

ಅಧಿ 
ವಾಸ್ತವವಾಗಿ ಬಾಗ್ಸ್‌ರವರ ವರ್ಗೀಕರಣ ಸೂಚಿಯೂ ಸಹ ಹಲವಾರು ಸುಧಾರಣೆ, 
ಮಾರ್ಪಾಟುಗಳಿಗೆ ಒಳಗಾಗಿಯೇ ಇಂದಿನ ರೂಪವನ್ನು ಪಡೆದಿದೆ. ಕನ ಡಕೆ, 
4.11 (; ky 4 ಲ ೫ 
ತನ್ನದೇ ಆದ ಜಾನಪದ ವರ್ಗೀಕರಣ ಸೂಚಿಯೊಂದರ ಅವಶ್ಯಕತೆಯನ್ನು ಹಾಗೂ 
ಸ್ಮ 


13 ಈ ವರ್ಗೀಕರಣ ಸೂಚಿಯನ್ನು ಕಂಪ್ಯೂಟರ್‌ಗೆ ಅಳವಡಿಸಿ ಅದರ ಫಲಿತಾಂಶಗಳನ್ನು 


ಮುಂದಿಟ್ಟುಕೊಂಡು ಕನ್ನಡ ಜಾನಪದವನ್ನು ವಿಶ್ಲೇಷಿಸುವ ಯತ ವೊಂದನ್ನು 
ಮಾಡಲಾಗುತ್ತಿದೆ. ಕ 


ಕನ್ನಡ ಜಾನಪದ ವರ್ಗೀಕರಣ- ಒಂದು ಸಲಹೆ 15 


ಅದಕ್ಕಾಗಿ ಪರಿಗಣಿಸಬೇಕಾದ ಅಂಶಗಳತ್ತ ಈ ಲೇಖನ ಗಮನ ಸೆಳೆದೀತೆಂದು 
ನಂಬಿದ್ದೇನೆ.* 


* ಕೃತಜ್ಞತೆಗಳು 

ಈ ಲೇಖನವನ್ನು ಬರೆಯಲು ಪ್ರೋತ್ಸಾಹಿಸಿ ಮಾರ್ಗದರ್ಶನ ಮಾಡಿದನರು ಶ್ರೀ ಕೆ. 
ಮರುಳಸಿದ್ದ ಪ್ಪನವರು. 

ಶ್ರೀ ಕೆ. ವಿ. ನಾರಾಯಣ ಹಾಗೂ ಶ್ರೀ ಸಿ. ವೀರಣ್ಣನವರು ಲೇಖನವನ್ನು ಓದಿ, ಚರ್ಚಿಸಿ 
ಹಲವಾರು ಉಪಯುಕ್ತ ಸಲಹೆಗಳನ್ನು ನೀಡಿದ್ದಾರೆ. ಈ ಸಹಾಯಕ್ಕಾಗಿ ಅವರಿಗೆ ಕ ತಜ್ಞ 
ನಾಗಿದ್ದೇನೆ, ವರ್ಗೀಕರಣ ಸೂಚಿಯನ್ನು ಸಿದ್ಧಪಡಿಸುವಲ್ಲಿ ಚರ್ಚಿಸಿ, ಸಲಹೆಗಳನ್ನು 
ನೀಡಿದ ನಮ್ಮ ಡಿಪಾರ್ಟ್‌ಮೆಂಟಿನ ಮಿಸ್‌ ಎಸ್‌. ಗಾಯಿತ್ರಿಯವರಿಗೂ ನಾನು ಕೃತಜ್ಞ 
ನಾಗಿದ್ದೇನೆ. 

ಪಾಶ್ಚಾ ತ್ಯ ವರ್ಗೀಕರಣ ಮಾಹಿತಿಯನ್ನು ಡಾ॥ ಜೀ, ಶಂ. ಪರಮಶಿವಯ್ಯನವರ ಡಾಕ್ಟ 
ರೇಟ್‌ ಪ್ರಬಂಧದಿಂದ ತೆಗೆದುಕೊಂಡಿದ್ದೇನೆ. ಈ ಸಹಾಯವನ್ನು ನೀಡಿದ್ದಾಕ್ಕಾಗಿ ಅವರಿಗೆ 
ಕೃತಜ್ಞತೆಗಳು, ವಿಷಯ ಸೂಚಿಯನ್ನು ಈವರೆಗೆ ಪ್ರಕಟವಾಗಿರುವ ಜಾನಪವ ಕೃತಿಗಳ 
ಆಧಾರದಿಂದ ಸಿದ್ಧ ಪಡಿಸಲಾಗಿದೆ, ಅವುಗಳಿಗೆ ನಾನು ಯಣಿ. ವಿಶೇಷವಾಗಿ ಕನ್ನಡ 
ಸಾಹಿತ್ಯಪರಿಷತ್ತಿನ ಪ್ರಕಟಣೆಯಾದ "ಕರ್ನಾಟಕ ಜನಪದ ಕಲೆಗಳು” ಎಂಬ ಕೃತಿಯಿಂದ 
ಉಪಕೃತನಾಗಿದ್ದೇನೆ. 


16 ಸಾಧನೆ 
ವರ್ಗೀಕರಣ ಸೂಚಿ 


ವರ್ಗೀಕರಣ ಸೂಚಿಯಲ್ಲಿನ ಮೊದಲ ಇಂಗ್ಲಿಷ್‌ ಅಕ್ಷರಗಳನ್ನೂ ಅದಕ್ಕೆ 
ಸಂವಾದಿಯಾಗಿ ಬಳಕೆಯಾಗಿರುವ ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನೂ ಇಲ್ಲಿ 
ಕೊಟಿ ದೆ. 


A = ಅ, ಆ ಐ ಔ 
B = ಚ ಬ 

C = ಚ 

D = ದ, ಧ, ಡ 
E = ಎ, ಏ 
G ಜಾ ಗ 

H = ಹ 

I ಹ ಇ ಈ 

18 ಡ್‌ ಜ 

K ನಾ ಕ.ಖ 

' 8 pe ಲ, ಳ 

M ಎ ಮ 

N ಜಾ ನ 

O ಐ ಒ, ಓ 

p ಐ ಪ 

R -- ರ 

S ಎ ಸ್ತಶ್ರ ಷ 
4 ಜಾ ಟ, ತ 

U ಐ ಉ, ಊ 
Vv ಈ ವ 

ಎಕ್ಕೆ -— ಯ 


17 


ಕನ್ನಡ ಜಾನಪದ ವರ್ಗೀಕರಣ ಒಂದು ಸಲಹೆ 


ಸ ಚ ಭೇ ಕರಾ ಕ ಅಕಾಲ ರ ET 


 23060%ಇ 
೧೯ಜುಐ ಆಕ *ಗಂ8ಣ೨೮೮೧ ಗ ಗ ಸ ಕು A ಸಜಾ 1800% | £ಇಬಇ ೮%೧ 
೦೫ 
AC ಎ.ಇ ತುಟಿ 1(00% ೧೧ 
೦೫ 
ಸ ಣ್ಣ ME Me ಲ್ಯ ಟ್ಟಿ 1900% ಇಂ ಐಣಣ 
"ಜಂ ಕೀ. ಜಲಬಿವಿಯದ > 2ERORE ೦೫ 
* ಔಐಳಲಿಂ೧ಂಜ ೪೫ 2 "seed ಏನಂ ‘ಐ I ಟ್ಟ ಇ  ಐೃಚೃ್‌ ಜ್ಹೃಂತ ಟೂ 100% ಇಂಐ$ ಣಣ 
ನಂಜ ಬಣ 
ಲೀಲ ಐಂಉರೀಐ ಗಂಜ "ತಂದರು QE ಜು ಟು 17001 ಐ ೪೧೧ 
ಈ ಇಣ ೦೧೫೮೫ ಸ 
೧ೋಂಜಇಟೀಿ ಕಟಂಲಂಇ್ಲ ಗೋಣ 
೦'%(-8೨3೮ಜಓಿ "8೨3609 ೧%೭ಊ ಸ A SI A: RN A, 100% fs ಊಣಂ 
CAUTHOR-cOoE ಗೀ 
"೦೧೫೮೯೫ "1೨೮೧8೩ ೧%ಊ ಇಗ ಸಗಟು ಕ ತಾಟಕಿ 1೭0017 ಕ ಬಂ ಆಆ 
ಡಿಬೀಯಾಲ 1೨೦೮೦ 
MRM "೧ಡಿ “Lege Me Sk A ಹ 1100% $ಣಂಜಾಣಂಎ 
SESS Ee ೌ ಇ ಇಇ. ಎಡೀೀಡ.. .ಡರಡರ0್ಳ 
01 6 ಜಟ 1 ಬ ಹಾ ್‌ C | 
| (| ಲ್ಲಿ 5 2% ಆ 
(೦೫ ee ತ್ರೆ ಸ 9 iy fl ಜೆ go Rew 
ಜಾ 0 € ಗ ಇ A ಈ G 
ಗ ನ et 4 ಸ Core 
[e 


ಕಾರ ಕಾಲ ತಿ 
ಗ ಧನಿ 


18 


೩1೨೮ 'ಐ ಜಟ ಫಾ ಟಾ ಟ್‌ ಛಾ ಊಟ್‌ 1 600 ade sees 
೦೫ 
ಟಟ ಹ ಫೋ ಳ್‌ ಲೋ? ಬಚ್ಚ 11000 ೫೮) 
೦೫ 
uw —- + + - += 108 ೧೧1% 
ಬಂಣ೧ಣ ಔಟ cpoeo‘ Bow 
೧ "ಲ್ಲೌಓ ಜೀಜಿ "ಗ 
= ಬಜ ಹ 
"೨.೧ “conn Tes se ವ್ರ NOT NE x {9009 £ಬಂ ಜಟ 
RK 12128 ೬% ೧೦(ಬಳ 
"0920೩ ೫.೫% ‘ದಲ "ನಹಲ 
“ಇಂ "೧ಊಟಂಭ ‘cave ಸ ಗು ಇತ ಐ ಜಟ್‌ ಬಟಟ 16001 ಡಿಬಿ 8900 ೮% 
| A ೧೫೫ 0೦೮ 
ಬಜ, *ಗಐಐ'ಿೂ 'ಐ ೦೫೧೧ ಹ 1 1೪115: SN saa 1700 ೩೮೧೦೫೧೧2 
೩೫೨೮೦೪ 'ಐ BR he AN Ne Se 1008 EC COLO 
ಐ ಐಜಣ॥ Si i ಕ 1೭008 ಐಜಿ ೧೧% ಔರ 
ಐ ಐಜಣ$ ಸ 11 NE I ರ ಗತ ಛ್‌ 11001 ಏಜ ಎ೪ 
೦ 
ಸ Wy ಎ ಇ + = + MN "ಲ 
ಗಣ ೧ದಲ್ಲ ೧ 
೦೧೮೭೮ ಟಂ ಔಣ "ನಂ 'ಊ RE ES ಬ ೫್‌ 1010 2638 OUR 
೮30೫ ದೀಣೀ8 
ಆದಿಲ Yer pp®ಔe 'ಊ 
೫ Rs ME ಟರ್‌ 16001 ನಾಭಿ ಜಂಂಜಇಂಣ 


"೦೦೮೭೮" ಣೌ “LN "೧೮೦೩೧೫೩ | 

EEN EH SIS NN ಸೂ ಸು ಮಬ RE a ANA 
01 6 8 L 9 G 1 ¢ ೭ 1 

NN. RNB SABRE NEA NEE 10೧ಐ೨ 


19 


ಪ್‌ 


12 
ಖು 
೭ 

2 
B 

೨ 
3 
1೨ 
1 
1 
B 
ಸೆ] 
ಗ 
13 
Ye 
ಜು 


Gay ಧಣ ೧೯೫" 
ತ | "ಬಂದ್ರ ದಿಲಿ 

Gay en "ನಬೀ 

ಜಣಟಂಔ 'ಂಬೀಣ ಜಳಐಂಟ sun RN 
೬೦೮೫೧೧ ‘23d `೨%೨೮ಲ॥೪ 'ಐ 
೩೫೮೫೮ ಜು ೧೮೦೫ 6೧ ಐ 'ಊ 
ದಿಂದ ೧೧೧೦೦೩ 

2೨೦೮ರ `ಬೀಜುಲ "ಐ "ಊ 

೫೮೫ 9ಲಂಬ 

ಆನಂ ನಿಂದ ‘oe ಐ 

ಗ ೀಣ ಣ "ಲಭ "ಹಂ 

ಣ "ಇರಲಿ "ಐ "೩ 

ಇಲ್ಲೀ 60 (Rn 

“೨ಬ ಸರಳಾ ಛಿ 
ENT 'ಧನಟಪಿಲಂಐ ೧ಜ ಐಲ 
“ಔಣ ಊಂ ಎಟ Ra "ಬಾ 

೮೦೧೮೬೮೫ "ಂಣ೧ಣ್ಲ “ಹಿಂ 

‘Hen ceo Rng ‘oH “ಐ 

Wy ಬ ಸತ್ಯಸ್ಯ 
"೮೧೫ -ಐ 287ೀ£ “LOR -ಐ 28 “ಐ 
ಐ ಐಜ೧$ 

೧೫ ೧ಲೀಧ ಇಬ ೧೫೫೮೪ 
`ಥೀಉಳದೀ೦ಣ ೮೦೨೮ದ ಬಲಲ 

"೦೦೫೮ [ಇ "೫% Re ‘EE 


ಜುಣ ಆ 


೫೮೮% ಔe-ccoe ೧೧08 
ಕ್ಲಿಲ ಇಟ ೮ 
€೧೫ಐ೮೪$ `ಗಟಐಲಂಜ OE ಐಲ 


1೬00೨ 


(೭01೨ 
11002 
IpcOd 
12೭04 
(೭೭೦ 
11008 


100 
16104 


18104 
1(100 


19108 


1108 
1೫100 


1೪100 
1೭108 


11100 
10100 


£ಬ೦ ನಾರ 


ಇಇ 8೮೩೫ 
ಇ") ಓಣ 8೮ 


Wii. ಬಣಣ 


ಮಾಲಿ ೨೧೫೫೬ 
೧೯ ೪0% 


ಇಂ ೧ೀಣ 


Been 
£ಇಣಿ 


ಮಾಂಸಲ 
ನಬ ೧ಲಾಣ 


ಜು ೨0k 


ವೀ 
ಐಜ ೪೦೫% 


೫ n 
ಜು ೧೫೧ 


ಆಯಿ “ನೀಣ 


ನೀಂ IVAN 


eA 
೧೧1/700೫ ‘pec (2/೧ 


8 1೦೮೧9 0% /%1 "೧೦೪೮೦ ‘94694 ‘oh 
| coc Poy ೧% 
4 1 %/0ಆಉ೧ಎ ‘pikes 0೧8 ' ೧೮೦೧೦೦೧ 
9114309 'ಗೂ 

ಗ)ಆ೫ 91409 ‘0 

CANE ೧20070 '81409 0 

೧೧೫೪ಏ೪$ ‘Bp he 0:90 ೪000 " ಊಬ೮ 
Baca “Ren 

"(೧೫೦೧೦೩ ‘en "ಭಳ 9730 'ಊ 
೯೧೧ : ೨.೦೧1 ೮09 ‘pla ‘a 

ಭಿ p : Heo; 
ಏಂ? ಲಲನ Fee Reo ‘pen 
12೭೨ ೧ಜಲಂಟ 

"208 Hex ೧೫ಜಟ೦೫ "ಔಟ wea ‘Bah 
HVE ‘CoN €800ಆ೧೧ಎ ‘RoC Heo ~ 
ಇಬೀ೧೧ ೧079 : 6೧೮೩೦೫೦೩ "೧೮೦೮8 "೧೧೮0೦೧ 
(1 ೩12108 He Axo ‘He ೧ಜಬಂಟ 
1) 110% 94 ‘Uc ‘Hh ಐ 
GR ಓಜ 

coke Toe’ ‘ree 

Geue E “Ren 

‘2G “he ‘sree ‘cove 


[0 


01/ 


ಹ | 
ಜಟ ಇಂ § —— 
~ 


೧೦೬೧ 


eo ೧೪೮ ಭಊಂಳಭಿ 


1 0೪೧ 


nrg 96 
Hoa 8೦೪% 


2 
| 


ಎ ಕಾ ಹ ತ್ಸ ಗೊ I ಎಲ 
ಬಿ 
“ಇಂ ನವಲಿ ನೀಆನೀಂಂಿ ಪದ 'ಬ "ಉಳು ೦ಬ 
೧೮೦೮೧-ಐಸಿ ‘Teo 


ಆ “ಎಂ ನಬೀಂಎ ನದಿ ame“ oy + + + + + -— 11000 ಹೀ ೧೦೫೦೪) ' 


ಬು ಬಜ ಜಟ ಬ - ಉಧಜಾಣಬಂಉ/ 


8 OER ೧8 AU 
2 ಊರ್ಣ "ಉಬೊ `ನಲ್ಲ ನೌಬಾದ "uy 
8 we-ccuacok ‘Hen cory “CAVAHOR ರು A ಜಿ! wR ೧ ೦೧೬ 
೯ Sar ಕಬುಬ “cs ನ0ಜ/ಅಲು ಸಐಳಳ೩ ou + 7 - ++ - Ho ma Tn 
| BONE ಜೀಜಿ ACNE ‘ORE HRA a ಎ ಸು ಟಟ 60 64 ಟು 80...“ £ಬಂ ಐಂಯಿಂಐ 
§ weno sh 
KN * ಔಣಟಲೀದಂಣಣ DUNT ‘CONC "ಅಂಔಲ! RE ಟ್‌ ಅಜಾ ಕೊಂ ತಟ ಇಡೆ “eon 
§ “oes ioha'a ou + + - + + - 18106 £ಬಂ ನೀಲ 
8 ದಲು ಎಲಂಬ.. ೦02 + 7 + = + = 110d ೧೮೪ಂಐ 
8 ಎ ರ ಜಂಭ ‘ex ಬಂಟ ‘cub ನ ou Fk 
G ಬಡಿ uu “Ros [ಐ ಇಇ ಯ `೮ಣಾರೀಂ op + + 7 17 17 190d ನಬಿ ಜೀ 
ಯಜ ಪ ಯು ರ್ಯರಫ್ಟದ ು ೂ ow + + - + + 5 ೭ £ಬಇ ಧಾ 
ರ್‌ ಥ್‌ ene sooth ಡಿ av ow 
® eeevcuewy (one) ೩೦೫ 'ಐೌಿ8 “೧ ೦0 7 + - ++ - mod ಬಣ ಲಂಬ 
| ಜು 
ಬೀರಿಂಉಂಜ yeceoces tonse Ueere ೦೫ + + - - + 5 110 ens 0 he 0novn 
೦ 
ಇಂ ೧೦೮೪ ‘ueeeeae oy + + + ೧್ಧಧ + — 10೮ ೬೦೫೦೮೪೪ 
ಜಸ ke ಜಟ. 41 ಜಂ 
೯೫ ಗಿಟ೮ಐಂಇ 


ei ಧೊ ೧೫ "೧೫೪ ಯಲ “ampe 0 7 7 7 7 + = 101064. 


4 


22 


Ver ‘phe 'ಊ 

wp Auvpon Gpthe ೦೦೫೮; 
೧ನಿದೀಬಲು ರಿಟಲಭ ಔರಣಭಧಭಂದ ೧26% 
"೩06% 070 REN 

'ಟೀಣೀಐಲಜ ಲ ‘Bepoces ಯಜ 8೨೦9 'ಊ 


ಐಂ ಲ 

ಆಇ ಐ ಊ 

ಕ 2೧ OVE UR 

9s “ಧಂuಧnoa a ೪ಐಣ 'ಹಂಜ೦೮ಜೀ$ 
“ಲಂ 0೩8008 ಜಾ ea ‘phe 'ಊ 
೦೭೫9 ಂ%೫% "83೮9 'ಊ 

೪ 1 

ಸ ಔಟ 
ಇಂ ಐಲ 'ಐ "ಧಂಟಣಂ "ಬಿಂಬ ಇಂಚ 
“ee Reece ‘Baur “Ren “he phe ‘a 
Gu ?en “he 

pen ‘Roca ‘cau he 'ಇಣ3೮6 'ಐ 
ಛರೀಂಎ ಬ'ಹಿಣಂಂ "ದರ 


ಗ್ದ 


ನ ಬ C೧೬೫೧ ಕೆ 

£೦೬೮ "€00 600 60೫6೧8 :£೧೧೧ 8೪೦0 ೧೧ €ಣ 
ದಿಟ Re 60೫0೪8 ‘HO 

ಟಲನಂದ್ರ "ಜಲ ಇಂಂಂ' 2೧ “ಣಗ "2೧೨2 'ಊ 
ಔಲಣಲಿಂಊos pe 2 :ಜೀಣಬೀಣಣ 9೨8 'ಊ 
Ga "ಇಲಂಓ "೧೫ "೩೫೨೦9 'ಊ 


OT 


oy 


oy 
ow 


oS ಭದ ಹ ಟ್ರ ದದ 
| | 


| 


160011 (ಟಂ) ಬ 
1700) H ps: 
10011 AE ೧ಚಿಗಿಬಿ 
1೭0011 ಓಂ 
110011 ಏಜ9ಂಬ 
IL10 2 ಬಟ 
1910") ೧೮೫೧೫೧೧ ಐಂಂ! 
16101) ಗ8 ಏಂ 
17101) ಇಬ ಜಲ 
1100) £8 ಡಿ ಟಟ 
[೭100 ಐಂ. ೧೧ 
11100ಿ ನಟಿ ಬ್ವಂಣ 
10101) ಜಣ ೧ (ಇಂ 
10001) ೩08 Novy ೪೮೦೭೬ 
1900) meu 
[L002 ೩೫೦೩ ೧೧೫೧೮೬) 
19001) ಬಣ್ಣಾ ೨ಕಾಂಟ 
1೪001) ಐಜಿ ಇ ಜಿ ಗೀ 
1700 BCE 2೪೦೪ 
2 1 


೫16 


23 


ಸಲಹೆ 


ಹ 
ಇ 


ಕನಡ ಜಾನಪದ ವರ್ಗೀಕರಣ_ಒಂದ 
ಮ್ಮ 


೮$ 
೧೧೫೫೮೪ "ಅಲ ಭಂಲದ್ದ ಉಲ ಸಲಲ 

`ಉಂ'ಭೀರಾ ‘cp Ree Ues ‘pie ಐ 

೧೮ Re ‘Regs ‘phe 'ಐ 

೮7ಎ Bee ಐಣಧೀಲ 8೨೮9 “ಲೂ 


`೦೩೦೮೫ಣಣ "೧ಟಢಾಲಇ ‘NIN 'ಊ 


`ನೀ k 
ನಬ ಧಇಲಂದೀಲು ನಟ ಬ 
ಲಂ೫(ಓ "ಬಲ 
ಬಂಟ ೧೫೩೦೮ `೧೫೧೮ "ನಿ ಕ್ಷ ಭ್ಯ a ಗ 
೮೧೫೦೧೦೫ "ಔನಿಟನಿಗಂದ್ಮೀಂಂ lak 
coun ಔಣ ‘ce He ಜೀನ "ಐ 
"೩ ೫ಇಂ೧೮9 ‘CAUOCERA 
೮೫ ೧೬೮೧ 2೧೨36೧8 'ಊ 
ಇಾಗಿಂಬ್ಟುಣ ' ದ್ದ 
‘ce Lee ಓಂ ಇ 
ದಾಲ al 
"೧60 ಇ ೧:೩ ಔಣ COTRcECE "ಎ ಹೇ We 
GC ೦೦ "೦೧೦೮೪ ೩೫೨೮೦೩ ಊ 
ಜ್ರ “ET 
ಉಸಲಿ ೩9೨36೧9 "ಲಾ 
"ಉಣಿಂ ಬಂ ಇ 


‘cau "೧೫೮೮ ‘he 


ನ 
oun “ಲು ೮೫೦೮೫೦೭೩ ಸಖ 
ಇಂಗಿ ಘನಿ Meek 
p EON 
"£ಂ ೧೮೮೬ `ುಜ ಐ೩ಲಗು ಣುಣ 
ಹ ಎಲಲ ES, "ಐಲ 
ಇಂಂಜೀಜಿ 


‘ho ತಿ "ಸಪರ "ಲ 


oy 

oy 

oy 

೦೫ 
yy 
೦೫ ou 
೦ 

೦ 

೦ 

oy 

oy 

oy 

೦೫ 
೦೫ 
೦೫ ou 


ou 
ou 
oy 
ou 


0 


oy 


ou 
oy 
ou 
0% oy 


-- 


| ++++ 


೫೫೮% ಲ 
ಜು ಲೂಲಣ 
ಜಂ ಟುಲಳಣ 
೧೮ 

೧೩ ೧೮೨೮ಐಂ 
ಲಕ 
ಐ ಐಡಿಯ 
ಡಿ 06290 


£ಬಇ ೧೧೧೮ 
ಣು೨೮೪೮ 

ಇಲ್ಲೂ ಲ್ಲ 
ಉಲ್ಲ ನಂ Re 
he EF 
Rove 


ung ೪m 
ಬಂ ಭಯ 

ನೀಂ ಔಣ 

ನಬ ಹು೮೫ 

ನಬ ನಿಂ ಬಲಲ 


ce yo 
£ಬ ಲೌಡಾ 


24 


ಔಂಂ೪8 ೧೧ "ಜಿಲ ಬಲ "ಐಸೂ "ಐ ou 
Gauyecoce ಜೀ ou 
೦೫ ೦ಬ 
ಎ ನದವ 
'ಭಐೀಂ೧ ೧00 Rune ‘co Poy "ನಲಂ 
‘Hee "ಬಂ ೧೨೧೫೯೫ ಐ 'ಐ oy 
6೧೧% ೦೫ 
೧೭೦೩ Re COV LCCC Neen “೮೩,೦೫ 9ಟ 
೫ ೀಲ pRa-cucce 
"೧೮೯%ಂ೧ಣ ` `ಉಡಿಲ CAHOCERALA ou 
ಲು "ಬಂ "ಇಂ ೮೩ "ಯ oy 
"ecg ಗಿಂದ ಇ ಗ ಐ oy 
cee wos ೧೧ ‘Save ‘oo "೧೫ ou 
೩೫೨೮೧೩ 'ಊ ೦೫ಂ೦ಟ 
ಅಜ ಏಹೂ ೦೫ 
೩% ವಲ್ಲಿ ಅ) 0% 
"ಇ೦ಐ " (eon ‘ca ಸಂಟ 
೧೦ ಇುರೀಣ " ` ಂಲಟ್ರಿಟಂಣ ' "ಬಂ "೧೮ಜ' ou 
‘co Py so (en ಕಲಂನ 
* ೪೦೧ " eo SS: ಇಂದ RE ಜೌ OU 
ceeo®oy ee ‘Ree ಐ£'೧ಿಜ 'g 3 
“ಅಂ "ಇ೭೦೧ ನ್ಯೂ "ಲ್ಲ ou 
೫೩೮ರ ಬಳ ಬಲಾಂಣ "ಅಂದಿಲ್ಲಂಬೀಂ ‘Bau “he ou 


ಗಟ" ಬಲಂ " he “೩1೨೮೧೩ "ಬ ೦೫೦೪ 


“EO 3UE ಐಕೀಐಂಇ ಜಲಂ “he ಎಲ 


oy 


+ 


ರ್ಯಾ 


1!10 3 
1910 2 
1610 2 


1710 A 


110 A 


1೭10 ೨1 
1110 2 
1010 ೨1 
1000 | 
1800 ೨| 
1(00 A 
1900 | 


1610 11 
1700 A 
1೭00 X 
1200 ೨1 


1100 M 
1800 [ 


ಇಇ ಐ%% 
£8 ೦೯೫% COIR 
೧9 


೩೫೮೩ ಇ೧ಟ೦8 


೩%: ಓಟ 


CEU 
೧೧೫೯೫ ೮೦8 
ROR 

ರುಂ ೧ದ್ದಂಧ 
£ಇಂಂ ಜೂ 
೧೫ ಜೀಡಿ$ ಈ 
೧೫ ೪೦೮8 


ಎಟಿ ೀಜಂ॥ 
೧8೫ pros 
೩ಬ ೧೦8 
ಇದಲ 


NET ೦-08 
ಇ ೪೦% 


ಕನ್ನಡ ಜಾನಪದ ವರ್ಗೀಕರಣ- ಒಂದು ಸಲಹೆ 


Re “he ಐ) 'ಊೂ 


ಡಾ a  ರ0%ಟ6ಂ0ಣ 
“ಜಂಜಿ "೧೫. ೧ಜಿ Ree CUM 
ಜಬಲ "ನಖ ಬೀಜ್‌ “ಲಲ 


is ೧ಎ ಭಂ '೧ಎಂಲಲಂಣ 
ಒಣಗು ಗ ಇಲ : ಬಾ "ಸಂಟ : 0೦೮೫೧೧ 


ಔಟ ೧% he ಗಟ್ಟ 
ಜೀಗೀಗೀ8 “೧೦೪8 “ಇಲ ‘Hue ಐ 
(೧೩೮೧೦೮ ೦೮೦% “€0%6 ಜಂಗಿ 
0೦೪೫೫೦೧ “ಅಲಂ - ಭಾ 
€ಉಊೀಐ(ಐಂಜ fk 

"೫ “ಧಂ ""ಕ್ಹೀ೦/% - ತ 
hoon - ಜಟ “ಆ 

೧೧೫೫೦೫ "€0"680% ೧೩೧೫ ಏನರ "ಯ 
೧೧೭೦೨೪೦ ಐಡಂಬಂಇ "ಔಟ 
"ಹಲಭಾನೀಜಾದಿ ಟಾ ೧೫ "೧೮೦೫ ೫೮೮ 
ನೀನ "0೫/೦೧ "೧೮೩೧೫೦ "ಲಲ 
(0೧೫೫೦೮) cose ‘phe "ಐ 

೧೦೧೮೬೫೧೪ 97೧೮೫ : “eo 

೧೫೧ “ಎಕ: “ಧನಲಲೀದೀಲನ ೧೮೦೫ “wpe 
ಬರದ ೧೧೧ ೦% “೦೧೫೪ರ "೨ 
೧6೦೦ `€೦೫ಇಂಜ್ಣ Uk (ಐ "ಐ 

‘em ‘Ren “he ‘803 'ಊ 
| ಂಬಣಂಐ 
"೧೫% 0೧೫೮೪ "'ೀಜ "ಜ್ಜ 
52೦% ೦೦೫೮೧ ಲ “ಚ 

ನಯನಂ ಓಲೀಐು ಜು - "ಐ 'ಐ 


೧೧೬ಇಂಜಐ 


ou 


ou 
oy 


ow 


0 


oy 
oy 


oy 
ou 
oy 


oy 
ou 


oy 
oy 
oy 
oy 


oy 
oy 
೦೫ 


| 
ಹ 


| 


1960 31 


1೪ಓ0 A 
1೫॥£(ಿ 31 


1೭೭0 2| 
1೭೬0 A 
110 21 


100 | 


1620 A 
1800 A 
ILO A 


1900 A 
1೯00 21 


1೪೭0 A 
120 A 
1೭70 ೨! 
1120 A 


10೭0 ೨1 
1610 X 
1910 A 


[2:೩ ಬಂಬೂ 


ಇ. ಆ Do 
NT 


ಂಧೀಣಭಾಲಂಲ 
ಬಂ ಇಂಣ೧ಲ 
೯ಬ oun 


Uva ೦% 


ಹಿಮ 
2 ಇಯ 
ಎಬ "ಲಲ 


£ಬ ಇದೀ 
ಎಬಿ ೧ಿನೀರೀಂ 


ಇದಿ 3೯೮೪4 
ಊ ನರಾಣ ೦8 
ಇಬ ೧ಣುಲ ೦೦೩ 
ಎ ಐಜಿ ಔಡ 


ಇಬ ೮೦8 
CAHN ೧೨೧೩ 
£೧೩ 


ಸಾಧನೆ 


26 


‘9 opp 10/10 epee 

Rec panes 'ಊಉ ‘axe ಐಂಯೋಟೀಂ 
"ಜೀ ಬೀಣಂಣ “eu ೫೮೦೫% "18/07೧೧ 
೧೧ಜೀ£೧ಬ ಇ0೧ Res "ಐ 
೧8:ಟಂಓೂ ಬೀಟ್ಬೀಯ 0/೦; 

“nea oxpou 

“ಇಓ ೧೫೪೦ "CACE "ಟಂ 980 

"೧ಬಿ 'ಇರೀಂಗಿ ಲಗಿ 0೫ "೧೪ "ಐ 'ಐ 
`€೧೦೫:೫ಐ೮$ “Ucy "(ಐಲ 

೯೧೫೧೧99೫ "ಉಲ "ಐ 'ಐ 

ಐೀಗಿ೫ ನೀಂ 

ಬೀದಿ ಲಲ "ಬಲಲ "೧೭೦೧ 

Ee “Ren ಟಂ೫90ಜ೬6:೯ "ಐ 


ಇಲಾ ೧% 'ಬಂ820 “ಇಡಿ “20೨62 0 
(ಗಂಟ 

eure “sceocasuocs "ಓಣ "ಐಲ 
ಲೇಟ 

ಣರ “Ree “he Boon sewe0n 

ಲ 2೧೨604 ಐ 

ಣ2ಊ £೧" "412೮9 'ಐ 

ಹಣ ಐ 


"(೫೫:೮೫ "(ಐಇಂಟ) cauccnce "ಐಂ "ಊೂ 
ಓಣೀ 6೮ "ಐಸಿ 'ಐ 
೧೧೫ಐ೮$ “ಟರ್‌ ರಿಂ 


01 


ಗ೦೪ ೨೮ "ನರೀಂಣಿ 6೬೩ "ಲಲ 
NE TEST. ETT TS TESTES TESTER ESSE TEENY SE 


1 


oy 


ke Sed a cia TS ಎಟ ಪೆ ೬4 


[100 "1 2% OC 
1160 J ೧೫% 
1090) )| pce 
1610 )| / (2097208 
1190 A ೩೦% Uc C0೮ 
1100 )| ೧೪ ೧0082೧3208 
1910 )| ಕಂ ಲಂ 
1870 ೨| ಬ ೧೫೮ 
110 | 0 Ue ೧ 
1೫0 1 Hees Reg ೧೧0೮ 
12೫0 ೨। BD 0೧೦೮ 
11170 | ಜುಣಿಣೀಣ ಇಂಡ 
1070 2! ೮8% 
160 | ಇಜಇ ಊಐಂ 
18ಓ0 31 ೩0೧ ಶಿ2೮9 

ಐದ ೧೯% 


1(ಓ0 A 


27 


1 
© 
32 
H 
© 
a 
¢) 
32) 
| 
Ll. 
ತ್‌ 
IF 
8B 
B 
| 
"13 
1X 
Ww 


| 


ಟಂ 
೧೧೧೦ ಔಣ ‘cemoeyes ‘co pk ‘phe 'ಐ 
ಐ ಐಜಣ$ 

ಫಂ te ೦೧೮ ಯಂದ : “(c08nam) 
ಉದುರ "ಐಂ "ಲಹರ ಬು ಇಂ 
ಬಲಂ ನಂಜಿ ಕಂಭ 97509 “ಲ 
ಹಣ ಜುಲ ಓಣ 
ಇಜುಐ೦ಐಂಜ ಟಂ" “ಎಲಲ '೦ಲ೩ೀರೀಣ 
conovy ‘Bay he "ಐ 'ಊ 

೧೧೨೮೧ "ಐ ' ಐಲ ಬಲೀ ೪ಬಿ 

. CAUOTEPR 

ಇದಲ) 

"ಲಂಬ ಜಲ ್ಯೀಣಾ 22 ಐಡಿ ಟಟ 

Rees ಇಂಗುರೀಣಣಂ ಜಂಬ ಬಣಭಣ 
ಇಂ ಐ ೧೬೧ ಓಔಣ॥ ಇದ್ಲಿ 

ue “aoe ‘ನಜ “ಬಂ "02ಸಿ 
೧ ನಲಯ 

ಇಲ್ಲ 

‘Rees ‘phe ‘ww `ಊಐಣಂ 
`ಊಟೀಬೀಣ ಬಂಂಂೀ 

(೦೪ ಜಬ ಯಾಮ ಎಂ ಡಂ 
woos ಐಓ “Re “NIN 'ಐ 


ಇಡಿಇಂಇ -: 


coy ‘comes “ಫಂ "ಐ ಐ 


URI 82ರಐಂ ಓಣ ಬಂಬಲಗಾಂಜ ಣ್ಳಾಗ್ಲಿ 
ಸ ಇ ಇರಾ coxpou 


hy ವ್ರ 


೦೫ ou 


0% oy 


ನ 


+++ 


ದ 


| ತತಾ ತು ತಾರ ರ ಡಾ 


ake 


+ 


+ 


10011 


1೯00 N 
1200 N 


1100 N 
IT10 WN 
1110 W 
1010 W 
1600 W 
1800 W 
IL00 W 
1900 W 


1800 W 


100 W 
100 W 


1200 W 


1100 W 
1900 1 


1800 '] 
1೯00 '| 


1೭00 "1 


೧ಐಂಂeueಬ 
೧೫ cece ೧೮ 


ನೀ ೧೧೮೧ರ 
ನಲಿ ೨% ಓಂ 


a 


ಎಬ ನೌ 
£ಬಆ ೧ಲಂಂಣ 


ಉಂ 


ಬಾಣ ೧೮೦ 


ಲಾಳ 


ಯನ 


£ಬ ೦೮೧ 
ಇಬ ೧೮, 


AUER ೯೫೫೮ದ 


ಯ ಮು ಮು 
ನಬೀ ೧೧೬೫ ಐಟಂಛ 


ಇಬ ಣುಣಳಣುಣಣ 


EER 


(pee) ಈ 


ಇತ 


ಇದಿ "ಇ oxo ಧಮ 


"ರಾಜೀ "ಲೂ "ಇಲ ಲಔಯ ಐಸಿ 'n EL ಸ್‌ r 1 (00 £೬3 ೧ಬ 
ಬ URI ಚ 
ನೀಲೀಣ ಧಲ೨ಗಿಬಂಜ ಲಲ pn ou + 1೪. 1ದದಾ + 190041 2೫ 
“ಹಗಲ 
“ಟೀಣೀಖಾಲ ೧೫ pave ‘pe 'ಊ ಯ ಹು ಟ್ಯ ಬ 16000 ಲಲನ 
"ಣಂ 
“ನಬೀ ಜೀಣಬೀಂ ಟಔಂಜ ೧೧ಲಲಧ Bs os 1900 d ಹ ದದ 
ಉ೮೧೧ಂ್ಶ್ಛ ಇ 5% Pipe Mee ಟ್‌ ಲ್‌ಫ್‌ಚಚಚಚ್ಮ ks 100 d Ice ಬಂ 
ceo os ೫ ft ಫಿದ್ದೀಣ "ಸಗದ "ಐ SE Ws is 1200 d 2c ಬಣಣ 
Qe ತೀಟ ' Veg ಬ | the ೦೫೦೦ + + ದ್ದ 4 1100 d ೧೫ ೦ಐಂಜ - 
ನ eee ou ೧ ದ + ಸ 1200 © 6 ೦೬೧% 
Geeta: he ರ ow + + - | 1900 ರ ಸ 
; ಬ ರಗಣ 
ಲೂ oe" ೨೪೮೪೫ Te “ಐಸಿ 'ಐ 1. ds ಗ 1000 © ಗಾಲ 
COVRECE "ದೀಣು೮$ ‘covauon ೦೫ ೦. + + ದ ನ್‌ I#00 © ೦೩ 2೭% 
ಇ "ಹ ಉಲ್ಲಂ "ದಲ “ovauon oy + + ದ ಧ್ಯ £00 © ೩% 85 
‘he "ಆದ "ಸತ ‘oop - — + 4; 1200 © ಲಂ 
ಹಚ ಬ ಬ ಬ — — 4 7 11000 UR 
TT Tr | 800 N ಸ್ವಂ 
Gauc'en ‘Ree “peeps oy + ದ ದ + 1(00 N ಇಲಣ ೦೮೦ 
ಜಟ ರ್ಟ [ೃ # 1900 N ep 
oo a ೫ ಅ ಲ್‌. i 900 N 2೧೦ಂಜ 
ಣಂ “en “oes oy + + ದ + 1೪00 N ಇಬ ೮೦೫ 
01 6 8 ತೈ 9 3 4 1 


29 


ಕನ್ನಡ ಜಾನಪದ ವರ್ಗೀಕರಣ-ಒಂದು ಸಲಹೆ 


CANES ೧೦೫೦೪೦೧ 

Quen 

ನು "೧ ಓಣ ಬಂದಲ್ಲಿ "ಐ "ಊ 

ತಂಜೀ-ಐ'ೌಿ “0% 

ಅಐಂಇ “au ೦% 203608 'ಊ 

ಬಂ ಅಲಔಲ 

ಐಂ ಲಂಬ “os : "೧೮೧೧ದ 9 

nee ‘cosy "ಇಲಗ "*ಬಂಂಣ 

ಲೀ 

೧೫ಐ೮೪ "ಓಣಂ ಗಾಂ ‘pve 

ಎಂ ಬಂಧ Uo “pha 'ಐ 

ಟು yohve Reus "ಟ0ಂಎ 

"520೦೫೧೫ 'ಇಂಜಿ೧ೀಣ€ ಬಂ 'ಊ 

ಣೀಔ ೧೮೫-೧೫೬ 

"ಐ ಔಂಜಧಬಿಲಂದ ಣಂ ಇಲ್ಲದ 
RF 

ಐಂಲಜಲೇಂ "ಣನ ಇಂ "ಏಂ ಯಾ 

೦೧೫೮೫ "೧೫ ೫೮೮೦ "೨.0 ಇಂ 

“೦೮8೦೫೦೫ '೦೮೮೩ "(೧೮೧೦೧ 

ಇಬ ಉಲ ಜೌಂ "90೫ 

ಗಃ ho “೧೮೦೨೮೪ ಬಂದ "೧೮% ೦೧ 

coe Bos ಐ 9೧೨೮9 'ಊ 

 CAHReKTR 

೧೦೬ ‘ce ce Uy ‘phe 'ಐ 

ಇಬ (೧೮% ೦೧೧೮೫ 

€೧೫ಐ೮$ "ಇಇ Re He "ಐಲ 

0೩80%06%0 

"೧೪0 “Ren “he 4೫2೮ 'ಐ 


oy 


oy 


oy 


-]- 


ಡ್ಯ 


ಐಜಿ ಜಯಲ 
ಛೆ 
2H Us 


[oe 


೩.೨೭8 ಎಂದಿ 


ನ ಇಂಂಜ 
cB te ಜಂ 


ಇಬ UE 
ಇಇ ೪೧ 
ಇಬಇ ಇ 
ಹಾಂ ಗೊ 


£ಬಆಇ CN 
40೧% 


೩೦ RORY 


HEEFT 


೫೦೪ POURED 


he ಯ Fa corn ewe ow + +--+ + 19105 ec DUI 


ಎ. 0೫ 
೧೫ಎ "೧% ಗ 'ಂಂಜಖಂ ‘GAUReN 
೧೯೫೧ ೫% "೧ vp "6೧೮/0, OE ಕ ಆ i 16105 ೩0 ನ೧ಲ್ಲಿಂ' 
(೦೮೧% ಐ ‘Us ‘pho ಕ RE ಉಚ 17106 ಹಾಂ ೧ 
200% 
noeulso ‘ek "Ree pha out 7 7೧ 7 -. 5 [£10S "1 mon 
Tran Recs THe ತ 
"೧೫೦% ೦೮೫೦೬ "936೧9 'ಊ ರರು ಬ್ಬ ಗಟಟ ಭಾ 1೭106 'ಉಜೀಂೀಜ 
OU 
ಜಂಣನಿ 95೦೮೧ “ಎಟ ಔಣ "೦೧೮೩೦೫೫ ಟಟ ಕಲ NE MG ou 11109 ೮% 
ಣ್ಣ ಧಂಬ್ಲಂಣಂಢ8ಟ 'ಇಇಣ - "ಎಟ LR 0೦ 
ಇ Uta cup ೮000 Gama nian oe 7. + 7 + + —- 10105 ೯೦೩ ೮೨೦% 
ಗ್ದ 5೫೫ Boceo poeoce | | 
2 “ಐಂ LE EN "೧ಜಟಐ “ಅಗಿ ಸು ಜು ಚೂಸ್‌ ತ 16006 28 ೦೫೬ 
ಐ ಜ೦ಣಣ 2೨3೦೮೮೦ ಸ್ಯ 
"ಣಿ NA Dea N'A ೨೮ ಲಾ ೬೫ ಐ. ರ ಲ್‌ ಲ್ಸ 18106 CE cE YR 
ಸೂ ಬಲದ "nD | | ಅ 
೧೫ರ Ee “SON “RIES 'ಊ ರ EE TA ಸಾ 1(005 ೧೧ ೧ ಊಟಜಬಂಜ 
೦೫ 
A NE A ಲ ಬ 19006 ೧ಐಣ QF 
೦೫ 
Ae [S00 ಇ ನಟ 
ಟೀಪು ೧೮0 ಜಾ ಭ್‌ ಟ್‌ AA ** 17005 ಲೀಲ enor 
0Kಂ-ಆಲಂಣ್ನ . "೦೧೫೮೫ "೩8೨36೧8 'ಊ BON TO NS ಈ ಇಟ ಚತು 1006 £ಬೀ $e ಣ೨೮೩%£ಜ 
TS - 61 8211 3 510/2022 113182೬./ .., ರೌ ಜಟೆ ಡಸ್‌“. 
01 ಲ ಲಲ ಬ ಲ್ನ ೭ I 


30 


31 


~~ 
ಮು 


ೇಕರಣ_ಒಂದು ಸಲ 


ಕಾ 
x 
K 


೧ 
1 
B 
1 
4 
3 
x 
1D 


ಜೀ ಬಲಲ "ಲಲ 

"ಹಿನೀಯಾಲಿ "ಲಲೀಂ bp “ype 
“ಐ Ka 'ಐ 
Re ಔಣ 
ಔಣ "ಇಲಿ ಬಲೀ UU : ಐ ಔಯ 
ಬಂ. ಬನಿಲಂಂ "ಹಣ dl "ಐ 
"೮% "೧೫ "ಲೀ 
Levene "ಐ ಐ ‘ofa ‘a 
oe ಆ೩ಇಐೀಂಇಂ "ಲ್ಲ ನಜ 
ಲ ್ಲ 08 009 
“೧೫೦೫ Ri ಸಕಕರ Son 
ಲಂ “ಲಳ i 
ಕ ೧% ಮ pr 
ಐಜಿ ee “coacpocu Meroe" feow ೫% pi 
ನಬೀ್ತಿ ವಿಜಭಂಟ “ಆ ೧೫ ಜಟ 
he 000 8% : “೮೦೫೫೦೪ ತುಂಬು 
ಜಣ ಆಂ "ಧನಟೋಂಂದ್ಲ ರಣ 
ಬ9೩೦೮ : ಇಂ 9೮೫ "ಐೌ 'ಊ 


೧೧೫೬೬ 

ನಿಂ "ದಂ ಜಂಬ : “ಐ "ಬಾ 

ಜಂಣಣ ೩30ಲಲಿ " "ಬಂಧ 

CUO EHR Uo "ಥಂ 

puuox'fs ಯಾ 

UEC “9 EN “duc ನಂ "ಐ ಐ 

"ಐಲ೧:ರಿ “ಓಂ "೧೮% Re "6೧೮೩: ಸೂ 
ಸೈ 


"೦. 868 “wee LG "ಐ `` pe 


೦ 
oy 


೦೫ 
oy 
oy 


ou 
ou 


೦ 


oy 


೦೫ 


oy 
೦೫ 
ou 


ow 


೦೫ 
೦ 


೦% 


oy 


oy 


1100/) 
1600. 


18001 


ILOOL 
19001. 


1800, 
17001. 


1001, 
| ೭00.. 


| 100.1 
Ix COS 
1೭೭0 


I 1CuS 
1020S 
1610S 
181058 


1106 


ಖ್‌ 
2ಬ ಐಲೌ ಇನ 
£ಬಇ ೨೧೮ 


ಐಬಂ ಲಟಂಎ 
ಇಬ ಐಂ" 


ಬಂ ನೀಂ 
ಐಬಿ ೧೮ಲ ೧ಐಂಲಧ 


ಇ೮ಂಣಂಉಟ ೧೮೪ 
ಐ ನದೀಂ ೧6/೦೪ 


ನಭ ೦೮೫೦೫ 
nove Ve cue 
ಎಬ ಸೇಇ 


ಗದ್ದಲ ಲ 
೫೫ ೧೧೮೩ 


RR 


nepNovy HR 


HOE ೧೮% 


32 


U 


ಓಣ "ಐಸಿ wpa oy + + ಜು ಜು ದಾ -—- 100K ಜಟೆ 
gg ಉಚ ಗ. ಜು. ಕ ಗ್‌ ಕ್‌ ತ್‌ [900A 2 ಬ" ಬಗದಲ 
Ek Rae "opಂಥೀes oy 
೫ ೧೫೦೫; ನಲಂ "೫೨೭ ೬೮8 'ಊ ಜರ ಲ್ಸ SN 1೯001 ಹಿಂಂಐಣ ಛೀಣ 
“ಉಣ ವಂ ಐಲ ಎ ಟೆ ಗಟ ಜಳ ಉಂಟು ಓಂ ಎ 1೫00 ಕೇಕು ಟೆ ಎಲ್ಲ 
೧೪06೧ 1 ಟ೦೮ಐಣಣ (ಟ್ಟ ಗಟ್ಟ ಪ 2 ಟಟ 0 1001 ೧೧೫೫೧ 
ಡಂ" ೧% 
ಣು : gen : “oe "೧೮% ಲ ಫಕ್‌ ಟ್‌ ್‌್‌ಕ 10001 ಇಬ ಸಿಂ ೧೫೮ 
C೧8 Roe ನನೀಲಂುಲಜ Te 
“ಇಂ "ಇಂ " "ಓಜ "1೫೨೮೦9 ಉಂಬ ಎ 02 2 ಇ೩ು ಜಾ ಖೆ ಟ್ಟು 1100/. ಇಬ ಜಲಾಲ 
ಸಂರ *ಊಟಐಣ, ಂಲೀಣ 
“esc “Hecccpopve Yon "ಐಸೀ GE ಟ್‌ A ಲ್ಮೃೌ್ಣ 170(//) ೧೧% 
0% 
ಇಡು” Qemor ಗ I A RS NS ಟ್‌,, 100/) “ದೀ ೦ 
ಈ 05/೪ ಕ 
Ren ೧ಜುಐ Tue Bonen ಆ AU ಟ [ ಟ್ಟ್ಲ_ಂ 1200೧ ಐ (ಂಂಊ 
SR ಒಂ ಪು ಯು ಲಲ ಉಮ ಯ 4 
01 6 8 ಟೆ, 9 ಆ 7 ಗ 1 


ಹರಿಶ್ಚಂದ್ರನ ಕಥೆ: ಗ್ರಹಣದ ಸಂಕೇತ 


ಎನ್‌. ವಿ. ವಿಮಲ 


ವೈದಿಕ ದ್ರಷ್ಟಾರರು ತಮ್ಮ ಸುತ್ತಮುತ್ತಲಿನ ಪ್ರಕೃತಿಯ ಚೆಲುವು, 
ಸೌಂದರ್ಯ ಮತ್ತು ಭಯಾನಕ ವಿದ್ಯಮಾನಗಳನ್ನು ಚೆನ್ನಾಗಿ ಅಭ್ಯಸಿಸಿ ವೇದಾದಿ 
ಗಳ ಮಂತ್ರಗಳಲ್ಲಿ ಅತ್ಯಂತ ಮನೋಹರವಾಗಿ ವರ್ಣಿಸಿದ್ದಾರೆ. ವೇದಾದಿಗಳಲ್ಲಿ 
ಕಂಡುಬರುವ ಆಖ್ಯಾನಗಳು, ವೃತ್ತಾಂತಗಳು, ಕಥೆಗಳು--ಚಾರಿತ್ರಿಕ ಪಾ ಪ್ರಮುಖ್ಯತೆ 
ಯನ್ನು ಪಡೆದವುಗಳಾಗಿಯೋ, ಸಾಂಕೇತಿಕವಾಗಿಯೋ, ಆಲಂಕಾರಿಕವಾಗಿಯೋ 
ಅಥವಾ ಖಗೋಳಶಾಸ್ತ್ರದ ಮೇಲೆ ಆಧಾರಿತವಾಗಿಯೋ- ಇರುವುವೆಂದು ಅನೇಕ 
ವೈದಿಕ ವಿಮರ್ಶಕರು ಅಭಿಪಾ ಫ್ರ್ರಾಯ ಪಟ್ಟಿ ದ್ದಾರೆ. ವೇದಗಳ ಕಾಲ ನಿರ್ಣಯವನ್ನು 
ಮಾಡುವುದಕ್ಕೆ ಪಾಶ್ಚಾತ್ಯ ಹಾಗೂ ಪೌರ್ವಾತ್ಯ ವಿದ್ವಾಂಸರು ಮತ್ತು ಸಂಶೋಧ 
ಕರು ಜ್ಯೋತಿಶ್ಯಾಸ್ತ್ರದ ಆಧಾರವನ್ನು ಬಳಸಿದ್ದಾರೆ. ಬ್ರಾಹ್ಮಣಗಳಲ್ಲಿ ಮತ್ತು 
ಸೂತ್ರಗಳಲ್ಲಿ ಜ್ಯೋತಿಶ್ಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಷಯಗಳು ಅಸಂಖ್ಯಾತವಾಗಿವೆ. 
ಇವುಗಳಲ್ಲಿ ನಕ್ಷತ್ರಗಳಿಗೆ ಬಹಳ ಪ್ರಾಮುಖ್ಯತೆ ಇರುತ್ತದೆ. ಅದರಲ್ಲಿಯೂ 27 
ನಕ್ಷತ್ರಗಳನ್ನು ಅನುಸರಿಸಿ ಯಾಗ ಕಾಲ ನಿರ್ಣಯ ಮಾಡುತ್ತಿದ್ದರು. ಆದುದರಿಂದ 
ವೇದಗಳಲ್ಲಿರುವ ಮಂತ್ರಗಳು ಯಜ್ಞ್ಞಾದಿ ಕಾರ್ಯಗಳನ್ನೂ, ಆ ಕಾಲದ ಜನ 
ಜೀವನವನ್ನೂ, ಪ ್ರಕೃತಿಯ ಅನೇಕ ವೆ ಚಿತ್ರಗಳನ್ನೂ ಸೂಕ್ಷ ವಾಗಿ ಚಿತ್ರಿಸುತ್ತವೆ. 
ವೈದಿಕ ಯಷಿಗಳು ಖಗೋಳ ವೈಚಿತ್ರವನ್ನು ಪ್ರತ್ಯಕ್ಷ ಕಂಡು, ತಾವು ಕಂಡಿದ್ದರ 
ಆಧಾರದಮೇಲೆ ಹಲವಾರು ಸಾಂಕೇತಿಕ ಕಥೆಗಳನ್ನು ರಚಿಸಿದ್ದಾ ರೆ. ಇಂತಹವು 
ಗಳಲ್ಲಿ ಗ್ರಹಣದ ಸಾಂಕೇತಿಕತೆಯನ್ನು ಸೂಚಿಸುವ ಹರಿಶ್ಚಂದ್ರನ ಕಥೆಯೂ 
ಒಂದೆಂದು ಅಲ್ಲಿ ಕಂಡು ಬರುವ ಅಂಶಗಳಿಂದ ಗೋಚರವಾಗುತ್ತದೆ. 


ರಾಜಸೂಯಯಾಗದಲ್ಲಿ ಶುನಶ್ಯೇಫನ ಕಥೆ (ಉಪಾಖ್ಯಾನ)ಯನ್ನು ಹೇಳು 
ವುದು ಬಹು ಮುಖ್ಯವಾದ ಕಾರ್ಯಕ್ರಮ. ತನ್ನ ಕುಟುಂಬ ಹಾಗೂ ಮಂತ್ರಿ 
ಗಳೊಂದಿಗೆ ಕೂಡಿಕೊಂಡು ರಾಜಸೂಯಯಾಗವನ್ನು ಮಾಡುವ ರಾಜನು, 
ಯಾಗದ ಹೋತ್ಸವು ಹೇಳುವ ಶುನಶ್ಯೇಫನ ಕಥೆಯನ್ನು ಕೇಳಿಸಿಕೊಳು ತ್ತಾನೆ. ಈ 
ಆಖ್ಯಾನವು 100 ಯಕ್‌ಗಳನ್ನು ಮತ್ತು 31 ಗಾ ಥೆ(ಹಾಡು)ಗಳನ್ನು ಒಳಗೊಂಡಿದೆ. 
ಸುವರ್ಣಾಸನದಲ್ಲಿ ಕುಳಿತುಕೊಂಡಿರುವ ಹೋತ್ಸವು ಈ ಕಥೆಯನ್ನು ಹೇಳಲು, 
ಸುವರ್ಣಾಸನದಲ್ಲಿ ಕುಳಿತ ಅವನ ಸಹಾಯಕನಾದ ಅಧ ಶೈರ್ಯುವು ಯಕ್ಕುಗಳಿಗೆ 


Dn aC 


೨ 


34 ಸಾಧನೆ 


“ಓಂ” ಎಂದೂ, *ತಥಾಸ್ತಾ' (ಹಾಗೇ ಆಗಲಿ) ಎಂದೂ ಗಾಥೆಗಳಿಗೆ ಪ್ರತಿಕ್ರಿಯೆ ಯೆ 
ತೋರಿಸುತ್ತಾನೆ. ರಾಜಸೂಯಯಾಗದ ಕೊನೆಯಲ್ಲಿ ರಾಜನು ಹೋತೃವಿಗೆ 
ಸಾವಿರ ಹಸುಗಳನ್ನೂ, ಅಧ್ವರ್ಯುವಿಗೆ ನೂರು ಹಸುಗಳನ್ನೂ ಕೊಡುತ್ತಾನೆ. 
ರಾಜಸೂಯಯಾಗದಲ್ಲಿ ಈ ಕಥೆಯನ್ನು ಭಕ್ತಿಯಿಂದ ಕೇಳಿದವರಿಗೆ ಸ ಸಂತಾನ ಪ್ರಾಪ್ತಿ 
ಯಾಗುವುದೆಂದು ಹೇಳುತ್ತಾರೆ. (ಯಂಗೆ ಕೀದ-ಮಂಡಲ ಒಂದು-ಅಧ್ಯಾಯ ಆರು- 
ಸೂಕ್ತಗಳು 24-30) 


ಬಯುಗ್ಗೇದದ ಐತರೇಯ ಬ್ರಾಹ್ಮಣದಲ್ಲಿ ಮೊಟ್ಟಮೊದಲಿಗೆ ಕಂಡುಬರುವ 
ಹರಿಶ್ಚಂದ್ರನ ಕತೆಗೆ ಯಗ್ವೇದದ ಈ ಏಳು ಸೂಕ್ತಗಳಲ್ಲಿ ಬರುವ ಶುನಶ್ಯೇಫನ 
ಆಖ್ಯಾನವು ಮೂಲವಾಗಿದೆ. 


ನಮ್ಮ ವೈ ದಿಕದ್ರ ಷ್ಟಾರರಿಗೆ ಇಷ್ಟು ದಿವಸಗಳಲ್ಲಿ ಇಷ್ಟು ಸೂರ್ಯ ಗ್ರಹಣ 
ಗಳು ಮತ್ತು. ಇಷ್ಟು ಚಂದ್ರ” ಗ್ರ ಹಣಗಳು ಆಗುತ್ತವೆ ಎಂದೂ ಮತ್ತು ನಮ್ಮಲ್ಲಿ 
ಪ್ರಚಾರದಲ್ಲಿರುವ ರಕ್ತತ್ರ ಹ ಅವುಗಳ ಮೂಲಕ ಹಾದು ಹೋಗುವ ಚಂದ್ರನ 
ಪರ್ಯಟನವೂ ಎಲ್ಲವೂ ಪ್ರತ್ಯಕ್ಷಾನುಭವದಿಂದಲೇ ಕಂಡುಹಿಡಿಯುವುದು ಚೆನ್ನಾಗಿ 
ತಿಳಿದಿತ್ತು ಎಂಬ ಅಂಶವನ್ನು ವಿವರಿಸುವ ಲೇಖನಗಳು ಕಂಡುಬರುತ್ತವೆ. ಪ್ರತಿ 
ಯೊಂದು ಪ್ರಕೃತಿಯ ಆವಿರ್ಭಾವವೂ ದೈವಾಂಶದಿಂದ ಉಂಟಾಗಿದೆ ಎಂಬ 
ಭಾವನೆಯ ಹೇಲಿ ಪ್ರತಿಯೊಂದು ನಕ್ಷತ್ರಕ್ಕೂ ಒಬ್ಬೊಬ್ಬ ದೇವತೆ ಇರುತ್ತಾನೆಂದು 
ಭಾವಿಸಿದ್ದ ಲು ಮಂತ್ರ ಗಳಲ್ಲಿ ಕೆಲವು ವೇಳೆ ರೂಢಿಹಾಮಿಂದಟ, ಕೆಲವು ವೇಳೆ 
ಅದರ ಜುಷಿಯ ನಾಮೋಜ್ಚಾ ರಣೆಯಿಂದಲೂ, ಕೆಲವು ವೇಳೆ ನಕ್ಷತ್ರದ ಮೂಲ 
ನಾಮದಿಂದಲೂ ಬೇರೆ ಬೇರೆ "ವಿಧದಿಂದ ವರ್ಣಿಸಿದ್ದಾರೆ. ಈ ಕಾಲಮಾನಗಳನ್ನು | 
ಅವುಗಳಲ್ಲಿ ಉಂಟಾಗುವ ಸೂರ್ಯ, ಚಂದ್ರ ಗ ಗ್ರಹಣಗಳನ್ನು ಡಾ| ಶ್ಯಾ ಮಾಶಾಸ್ತಿ 
ಯವರು ತಮ್ಮ «ವೇದಗಳ ರೀತ್ಯಾ moi ಷಡ ಗ 1 ೦ಥದಲ್ಲಿ ಎವರಿಸಿ 3 
ದ್ದಾರೆ. ಅಲ್ಲದೆ ಲೋಕಮಾನ್ಯ ತಿಲಕರೂ, ಜಾಕೋಬಿ, ರಾಜಾರಾವ್‌ ಮೊದಲಾದ ' 
ವಿದ್ವಾಂಸರೂ, ವಿಮರ್ಶಕರೂ, ಸಂಶೋಧಕರೂ ಈ ಎಷಯದಲ್ಲಿ ಮತ್ತಷ್ಟು 
ಬೆಳಕು ಚೆಲ್ಲುವ ಗ ಗ್ರಂಥಗಳನ್ನೂ » ಲೇಖನಗಳನ್ನೂ ಬರೆದಿದ್ದಾ ರೆ, ಶ್ಯಾಮಾಶಾಸ್ತಿ 
ಮತ್ತು ರಾಜಾರಾವ್‌ ಅವರು ರೋಹಿತ ವೃತ್ತಾಂತವು ಗೌಹಣ ಸಹೇತವೆಂದು 
ಅಭಿಪ್ರಾಯಪಡುತ್ತಾರೆ. ಜಲ 


ಶಿ hod fp 
ಐತರೇಯ ಬಾಹ್ಮಣದಲ್ಲಿ ಬರುವ ಹರಿಶ್ಚ ಂದ್ರನ ಕಥೆಯ ಸ ರಾಂಶ ಹ್‌ 

ಇಕ್ಷ್ವಾಕು ವಂಶದ ವೇದಸ್ಸಿನ ಮಗನಾದ. ಫೋ ತೂ ; ಹ 

ಸೂಜನೆಯ ಇರ ತ ಮಗ ಗ 


ಹರಿಶ್ಚಂದ್ರನ ಕಥೆ: ಗ್ರಹಣದ ಸಂಕೇತ 35 


MEN 
ನೌ 
೬ ೪/4 ಹ 


ಹರಿಶ್ಚಂದ್ರನು ವರುಣನಿಗೆ ಮಾತು ಕೊಡುತ್ತಾನೆ. ಅದರಂತೆ. ವರುಣನು 
ಹರಿಶ್ಚಂದ್ರನಿಗೆ ರೋಹಿತನೆಂಬ ಮಗನನ್ನು ಕರಣಿಸುತ್ತಾನೆ. ಹರಿಶ್ಚಂದ ನು ಮಗನ 
ಮೇಲಿನ ಮೋಹದಿಂದ ವರುಣನಿಗೆ ಕೊಟ್ಟ ಮಾತನು ಸ ಮುಂದೂಡುತ್ತಾ ಹೋಗು 
ತ್ತಾನೆ. ಮಗನನ್ನು ವರುಣನಿಗೆ ಕೊಡಲಿಚೆ ಯಿಲ್ಲದೆ ಅವನು ಪ್ರತಿಸಲವೂ ಹೇಳುವ 
ಕಾರಣಗಳು ಇವು: (ಅ) ಮಗುವಿಗೆ ಹತ್ತು ದಿವಸಗಳಾದಮೇಲೆ ; (ಆ) ಮಗುವಿಗೆ 
ಹಲ್ಲುಗಳು ಬಂದಮೇಲೆ ; (ಇ) ಅವು ಬಿದ್ದಮೇಲೆ; (ಈ) ಪುನಃ ಹಲ್ಲುಗಳು ಹುಟ್ಟಿದ 
ಮೇಲೆ ; (ಉ) ಹುಡುಗನು ದೊಡ್ಡವನಾಗಿ ಶಸ್ತ್ರಾಸ ಗಳನ್ನು ಹಿಡಿಯಲು 
ತಕ್ಕವನಾದಮೇಲೆ ಮು ಇತ್ಯಾದಿ ಇತ್ಯಾದಿ. ಹೀಗೆ ಹರಿಶ್ಚಂದ್ರನು ಮಗನನ್ನು ವರುಣನಿಗೆ 
ಬಲಿಕೊಡದೆ ಕಾಲಕಳೆಯುತ್ತಾನೆ. ಕಡೆಗೆ ವರುಣನು ತನಗೆ ಮಗನನ್ನು ಬಲಿಕೊಡಲೇ 
* ಬೇಕೆಂದು ಹರಿಶ್ಚಂದ್ರನನ್ನು ಒತ್ತಾಯಪಡಿಸುತ್ತಾನೆ. ರೋಹಿತನು ತ ತನ್ನ ತಂದೆಯು 
್ಥ ವರುಣನಿಗೆ ಕೊಟ್ಟ ಮಾತನ್ನು ಒಪ್ಪದೆ ತನ್ನ ಬಿಲ್ಲನ್ನು ತೆಗೆದುಕೊಂಡು ಕಾಡಿಗೆ 
*  ಹೊರಟುಹೋಗುತ್ತಾನೆ. ಒಂದು ವರ್ಷಕಾಲ ಕಾಡಿನಲ್ಲಿ ಅಲೆದಾಡುತ್ತಿರುತ್ತಾನೆ. 
ಪ್ರಾ ಮಧ್ಯೆ ವರುಣನಿಗೆ ಕೋಪ ಬಂದು ಹರಿಶ್ಚಂದ್ರನಿಗೆ ಜಲೋದರ ರೋಗ 
ಬರುವಂತೆ ಶಾಪ ಕೊಡುತ್ತಾನೆ. ತನ್ನ ತಂದೆಗೆ ಉಂಟಾದ ಸ್ಥಿತಿಯನ್ನು ತಿಳಿದ 
ರೋಹಿತನು ಊರಿಗೆ ವಾಪಸ್ಸು ಬರುತ್ತಿರುತ್ತಾನೆ. ಆಗ ದಾರಿಯಲ್ಲಿ ಇಂದ್ರನು 
ಬಂದು ರೋಹಿತನಿಗೆ ಇನ್ನಷ್ಟು ವರ್ಷಗಳು ಸುತ್ತಾಡುವಂತೆ ಹೇಳುತ್ತಾನೆ. 
ರೋಹಿತನು ಹೀಗೆ ಆರು ವರ್ಷಗಳಕಾಲ ಅಲೆದಾಡುತ್ತಾನೆ. ಒಟ್ಟು ಏಳು 
ವರ್ಷ ಅಲೆದಾಡುತ್ತಾನೆ. ಏಳನೆಯ ವರ್ಷದ ಕೊನೆಯಲ್ಲಿ ರೋಹಿತನು ಸುಯಾ 
ವಾಸನೆಂಬುವನ ಮಗ ಅಜೀಗರ್ತನೆಂಬ ಯಷಿಯನ್ನು, ಅವನ ಬಡ ಕುಟುಂಬವನ್ನು 
ಸಂಧಿಸುತ್ತಾನೆ. ಅಜೀಗರ್ತನಿಗೆ ಶುನಃ ಪುಚ್ಚೆ 1 ಶುನಶ್ಯೇಫ ಮತ್ತು ಶುನಲ್ಲಾ ೦ಗೂಲ-__ 
ಎಂಬ ಮೂರು ಮಕ್ಕಳಿರುತ್ತಾರೆ. ರೋಹಿತನು ಅಜೀಗರ್ತನಿಗೆ 100 ಹಸುಗಳನ್ನು 
ಕೊಟ್ಟು ಅವನ ಎರಡನೆಯ ಮಗನನ್ನು ಕೊಂಡುಕೊಳು ತ್ತಾನೆ. ರೋಹಿತನು 
ತನ್ನ ಬದಲು ಶುನಶೆ ್ಯೂಫನನ್ನು ವರುಣನಿಗೆ ಒಪ್ಪಿಸುವಂತೆ ಹರಿಶ್ಚಂದ್ರನನ್ನು ಕೇಳಿ 
ಕೊಳ್ಳುತ್ತಾ ನೆ, ರಾಜನು ವರುಣನಿಗೆ ಇದನ್ನು ತಿಳಿಸಲು, ಅವನು ಬದಲಿಗೆ ' 


ಸೋ. ಕೊಳುತ್ತಾ ನೆ. 


ಸೌ ಗಾ ೬ 


£ ಸ 
ಚತ ಟೆ ಸ ಎವ ಟಹ ರ ಟಟ (ಡಡ 


kk: ರಾಜಸೂಯ ಯಾಗ ಪಾ ಶ್ರಾರಂಭವಾಗುತ್ತ ದೆ. ಯೂಪಸ ಸಂಭಕ್ಕೆ ಶುನಶ್ಯೇಫ 
: - ಯಾರೂ ಜದ ಬರುವುದಿಲ್ಲ. ಆದರೆ ಅಜೀಗರ್ತನೇ ಮತ್ತೆ 
| ತೆಗೆದುಕೊಂಡು ಶುನಶೆ ೂಫನನ್ನು ಯೂಪಸ ಸ್ವಂಭಕ್ಕೆ ಕಟ್ಟುತ್ತಾನೆ. 
ಆತಾ ವಧಿಸ( ಅಜೀಗರ್ತನೇ ಮಂದೆ ಬಂದು ಸ 100 
ಗಿ, : ವಿತ 1 , ವರುಣ, ವಿಶ್ವೇದೇವ, ಇಂದ್ರ, ಅಶ್ವಿ ನಿ 


್‌ ಆ Na 5 Ny 
pe UT 
R Ne 


ಧ sR 


36 ಸಾಧನೆ 


ಮತ್ತು ಉಷಸ್‌. ಮೊದಲಾದ ದೇವತೆಗಳನ್ನು ಪ್ರಾರ್ಥಿಸುತ್ತಾನೆ. ಕಡೆಗೆ ಉಷಸ್‌ 
ದೇವತೆಯಿಂದ ಅವನ ಕಟ್ಟು ಗಳು ಸಡಿಲವಾ ಗುತ್ತವೆ ವೆ, ಶುನಶ್ಯೇಫನು ಬಿಡುಗಡೆ 
ಹೊಂದುತ್ತಾನೆ. ವರುಣನು ಸಂತೋಷಗೊಂಡು ಹರಿಶ್ಚಂದ್ರನ ಜಲೋದರ 
ರೋಗವನ್ನು ಹೋಗಲಾಡಿಸುತ್ತಾನೆ. ನಂತರ ಶುನಶೆ ್ಯೇಫನಿಂದ ರಾಜಸೂಯ 
ಯಾಗವು ಪೂರ್ಣಗೊಳ್ಳು ತ್ತದೆ. ಶುನಶ್ಯೇಫನು ತನ್ನ ತಂದೆಯ ಬಳಿಗೆ ಹೋಗಲು 
ನಿರಾಕರಿಸಿದಾಗ, ವಿಶ್ವಾಮಿತ್ರನು ಅವನನ್ನು ತನ್ನ ಮಗನೆಂದು ಸ್ವೀಕರಿಸುತ್ತಾನೆ. 
ವಿಶ್ವಾಮಿತ್ರನಿಗೆ 101 ಜನ ಮಕ್ಕಳು. ಇವರಲ್ಲಿ ಮೊದಲ ಐವತ್ತು ಮಕ್ಕಳು ತಮ್ಮ 
ತಂದೆಯು ಮಗನನ್ನಾಗಿ ಸ್ವೀಕರಿಸಿದ ಶುನಶೈ ೇೀಫನನು ಸ ಒಪ್ಪುವುದಿಲ್ಲ. ಆದುದರಿಂದ 
ವಿಶ್ವಾಮಿತ್ರನು ಅವರಿಗೆ ಶಾಪಕೊಟ್ಟು, Kes: ಬಿಡುತ್ತಾನೆ. ಮಧುಚ್ಛಂದರೇ 
ಮೊದಲಾದ ಐವತ್ತು ಮಕ್ಕಳು ತಮ್ಮ ತಂದೆಯು ಮಗನನ್ನಾಗಿ ಸ್ವೀಕರಿಸಿದ 
ಶುನಶ್ಯೇಫನನ್ನು ಒಪಿ ಕೊಂಡು ಅವನನ್ನು ತಮ್ಮ ನಾಯಕನೆಂದು ಗೌರವಿಸುತ್ತಾರೆ. 
ಅವನನ್ನು "ದೇವರಾತ' (ದೇವರಿಂದ ಕೊಡಲ್ಬಟ್ಟವನು)ನೆಂದು ಕರೆಯುತ್ತಾರೆ. 
ಇದರಿಂದ ಸುಪ್ರೀತನಾದ ವಿಶ್ವಾಮಿತ್ರನು ತನ್ನ ಮಕ್ಕಳನ್ನು ಸಂತೋಷದಿಂದ 
ಹರಸುತ್ತಾನೆ. 


ಯಗ್ವೇದ ಮತ್ತು ಐತರೇಯ ಬ್ರಾಹ ದಲ್ಲಿ ವ್ಯ ಕೃವಾಗಿರುವ ಶುನಶೆ ಕಫ 
ವೃ ತ್ತಾಂತ 'ಮತ್ತು ಹರಿಶ್ಚ ೦ದ್ರನ ಕತೆಯಲ್ಲಿ ಬರುವ (ಇದೇ ಕತೆ ಸೌಂಖಾ ಯನ 
ಶೌ ತಸೂತ್ರ ಮತ್ತು ವೇದೌರ್ಥದೀಪಿಕೆಯಲೂ ಬಂದಿದೆ.) ಮುಖ್ಯಾಂಶಗಳನ್ನು 
ಗಮನಿಸಿದರೆ ಇದು ಸುಮಾರು ಚಂದ್ರಪಾತ ಎಂಟು ವರ್ಷಗಳ ಕಾಲದಲ್ಲಿ ನಡೆದು 
ಬಂದ ಗ್ರಹಣಚಕ್ರವೆಂಬುದಾಗಿ ಅಭಿಪ್ರಾ ಯಪಡಬತ ಸ 


ಮೊದಲನೆಯದಾಗಿ, ಖುಗ್ವೇದದ ಒಂದನೆಯ ಮಂಡಲದ ಆರನೆಯ 

ಅಧ್ಯಾಯದಲ್ಲಿ ಬಂದಿರುವ 24-30 ರ ವರೆಗಿನ ಸೂಕ. ಗಳಲ್ಲಿರುವ ಅಕ್ಷರ ಗಳು ' 
ಟ್ಟು 2768 ಇವೆ. ಇದು ಸುಮಾರು ಕ ಇ ವರ್ಷಗ! i 
ರೋಹಿತನು ಏಳು ವರ್ಷಗಳ ಕಾಲ ಕಾಡಿನಲ್ಲಿ ಅಲೆದನು ಎಂ ಟೆ 
ಗಮನಿಸಿದರೆ, 354 ಚಿಲ್ಲರೆ ದಿನಗಳ? ವರ್ಷದಂತೆ ೩ 
; ಹಲ ಲೆಕ್ಕಾಚಾರದ ಪ್ರಕಾರ 354 1 

ಈ pi ರ್ಷಗಳು : ] 
ಎರಡನೆಯ ದಾ। ಂಗಿ > 


ಗಳನ್ನು : ವ ೆಗೆದ 


ಇ 


ಹರಿಶ್ಚಂದ್ರನ ಕಥೆ; ಗ್ರಹಣದ ಸಂಕೇತ 37 


ಮುನ್ನೂರು ದಿನಗಳೆಂದು ಅರ್ಥ. ಇದನ್ನು 2480 ಕ್ಕೆ ಸೇರಿಸಿದರೆ 2480 + 
300 - 2780 ದಿನಗಳಾಗುತ್ತವೆ. 


ಆ ಕಾಲದ ಖುಷಿಗಳು 58 ಚಂದ್ರಪಾತ ವರ್ಷಗಳ ಚಕ್ರದಲ್ಲಿ ಎಷ್ಟು 
ಗ್ರಹಣಗಳ ಪರಂಪರೆ ಆಗುತ್ತದೆಂದು ಗಮನಿಸಿ ಸಿದ್ದರು. ಸುಮಾರು 14 ಚಲ್ಲರೆ 
ದಿನಗಳಿಗೆ ಒಂದು ಪರ್ವವೆಂದು ಪರಿಗಣಿಸಿದ್ದರು. ಈ 58 ವರ್ಷಗಳಲ್ಲಿ 94 
ಪರ್ವಗಳು ಅಥವಾ 1388 ದಿನಗಳು ಇರುತ್ತವೆ. 188 ಪರ್ವಗಳಿಗೆ 2776 
ದಿನಗಳಾಗುತ್ತವೆ. . 8 ವರ್ಷಗಳಿಗೆ ಸುಮಾರು 2772 ದಿನಗಳಾಗುತ್ತವೆ. ಈ 
ಮೇಲ್ಕಂಡ ರೋಹಿತಮಾನವನ್ನು ಚಂದ್ರಪಾತ 8 ವರ್ಷಗಳಲ್ಲಿ ಆಗುವ 
ದಿನಗಳಿಗೆ ಹೋಲಿಸಿದರೆ. ರೋಹಿತಮಾನವು ಸುಮಾರು 48 ಚಂದ್ರಪಾತ 
ವರ್ಷದ್ದೆ ೦ದು ವ್ಯಕ್ತವಾಗುತ್ತದೆ. ರೋಹಿತ ರೋಹಿತಾಶ್ವ, ರೋಹಿತಾಸ್ಕ, 
ಲೋಹಿತಾಶ್ವ ಇವೆಲ್ಲಾ ಪರ್ಯಾಯ ರೋಹಿತ ಇತ್ತಿ ಕಪ್ಪ ಮಿಶ್ರಿತ 
ವಾದ PR ಸೂರ್ಯನೆಂದೂ, ರೋಹಿಣಿ ನಕ್ಷತ್ರ ವೇದೂ-ಸಂ । ನು 
ಸಾರ ಅರ್ಥಹೊಂದುತ್ತದೆ. ಈ ರೀತಿ ಗ್ರಹಣ ಚ ಚಕ್ರ ಮತ್ತು ಅವುಗಳ ಪರಂಪರೆ 
ಯನ್ನು ಗೊತ್ತುಮಾಡುವುದಕ್ಕಾ ಗಿಯೂ, ನಕ್ಷತ್ರಗಳ ಮತ್ತು ಪ್ರಕೃತಿ ವಿದ್ಯ 
ಮಾನಗಳ ದೇವತೆಗಳನ್ನು ಪೂ ಜಿಸುವುದಕ್ಕಾ ಗಿಯೂ, ಮತ್ತು ದೈನಂದಿನ ಕರ್ಮ 
ಗಳನ್ನು ಮಾಡುವುದಕ್ಕಾ ಗಿಯೂ ಯಜ್ಞ” ಯಾಗಾದಿಗಳನ್ನು ನಮ್ಮ ವೆ ಟ್ರದಿಕ 
ಕ ಯಷಿಗಳು ಗೊತ್ತು ಮಾಡಿದ್ದ ರೆಂದು ಇದರಿಂದ ನಿರ್ಣಹಿಸಬಹುದು. ಇವುಗಳಲ್ಲಿ 
.. ರಾಜಸೂಯ ಯಾಗವೂ ಬಂತು ಈ ಯಾಗ ನಡೆಯುವಾಗ ಶುನಶೆ ನ 
ನ್ನ ತಾ ಿಂತವನ್ನು ಪಠಿಸುತ್ತಿ ದ ರೆಂದು ಹಿಂದೆಯೇ ಹೇಳಿದೆ. ಈ ವೃತ್ತಾ ಂತಪು 
ಖಿ ಗೋಳ ವೈಚಿತ್ರ ವಾದ ಗ್ರ ಹಣ ಚಕ್ರದ ಒಂದು ಸಾಂಕೇತಿಕ ನಿರೂಪಣೆ ಎಂದು 
ಧಃ ರಿಸಬಹುದು.. 


ಪ್ರಕಾರ ಅಜೀಗರ್ತ (ಹಾವು) ಎಂಬ ಪದವು ಆಶ್ಲೇಷಾ ನಕ್ಷತ್ರ ಪುಂಜಿ 
ಸುತ್ತದ orden ಮೂರು ಮಕ್ಕಳು. ಶುನಃಪುಚ್ಛ, ಶುನ 
೮ WF, ಈ ಹೆಸರುಗಳು "ಸರಮಾ' ಎಂಬ ನಕ್ಷತ್ರ 
ವೆ. _ *ಸರಮಾ' ಎಂಬುದು ದಿವ್ಯ ನಾಯಿ (The Divine 
ರಾಶಿಯ 3 ಚ ಭಾಗದಲ್ಲಿರುವ ನಕ್ಷತ್ರವನ್ನೂ, ಮಧ್ಯ 

ಇ. ಲ ದ ರುವ ನಕತ್ತವನ್ನೂ ಸೂಚಿಸ ತ್ತವೆ 
2 ರ್ದ್ಪಾ' ನಕ್ಷ ಸ್ನ ಸೂಚಿಸುತ್ತದೆ. ಈ 

ಕತ, ಪುಂಜ ಯೂ ಉಗ್ರ ಹಣ ಪರಂಪರೆಗೆ 


38 ಸಾಧನೆ 


ಸುಮಾರು 1150 ವರ್ಷಗಳಿಗೊಮ್ಮೆ ಗ್ರಹಣ ಪಥವು ಬದಲಾವಣೆ 


ಹೊಂದುತ್ತದೆಂದು ವೈಜ್ಞ್ಯಾನಿಕರು ತಿಳಿಸುತ್ತಾ 6. ಅಲ್ಲದೆ ಗ್ರಹಣಗಳಲ್ಲಿ ದೃಷ್ಠಿ 
ಗೋಚರವಾದ ಗ್ರಹಣಗಳೂ ದೃ ಪಿ ಸ್ಟಿಗೋಚರವಲ್ಲದ ಗ್ರ ph ಇರುತ್ತ 3 
ಸಂಗತಿ ಎಲ್ಲರಿಗೂ '39ದಿದೆ. ಸುಮಾರು 20 ವರ್ಷಗಳಲ್ಲಿ ಷ್ಟ ದಿಕ ಯಷಿಗಳ ಸೂಕ್ಷ್ಮ 
ದೃಷ್ಟಿ ಗೆ ಮತ್ತು ಅವರ ಕಾಲಮಾನದ ಲೆಕ್ಕ ದ ಪ್ರಕಾರ 101 ಗ್ರಹಣಗಳು ಕಟ 
ಗುವ ಸಂಭವವಿದೆ. ಇದರಲ್ಲಿ 50 ನ 31] ಗ್ರ ಹಗಳು ದ್ರ ಷ್ಟಿ ಗೋಚರ 
ವಾಗಿಯೂ, ಉಳಿದವು ದ್ರ yf ಷ್ಚಿಗೋಚರವಲ್ಲದೆಯೂ ಇರುವುವು: ಈ ೨0 ವರ್ಷ 
ಗಳನ್ನು ಯಜ್ಞ ಯಾಗಾದಿಗಳ ಉಪಯೋಗಕೊ ಸ ಬರ ವೆ ದಿಕ ಯಷಿಗಳು ಮಿತಿಯ 
ನ್ನಾಗಿ ಮಾಡಿದ್ದರೆಂದು ತಿಳಿದುಬರುತ್ತದೆ. 


ಎಶ್ವಾಮಿತ್ರನು ಶುನಶೈ (ಘನ ವೃತ ತ್ತಾಂತದಲ್ಲಿ ಬಹು ಮು ಖ್ಯನಾದ ಯಷಿ. 
ಇವನು ಶುನಶ್ಯೇಫನನ್ನು ತನ್ನ ಮಗನನ್ನಾಗಿ ಸಿ ್ಯೀಕರಿಸಲು ಇಷ ಪೂ ಗ ಅವನ 


ನೂರೊಂದು ಜನ ಮಕ್ಕಳಲ್ಲಿ 50 ಜನರು ಇಷ್ಟಪಡುವುದಿಲ್ಲ. ಆದ್ದರಿಂದ ವಿಶ್ವಾ 
ಮಿತ್ರನು ಅವರನ್ನು ಶಪಿಸಿ ಅಟ್ಟಿ ಬಿಡುತ್ತಾನೆ. ಇವುಗಳೇ ದೃಷಿ . ಗೋಚರವಲ್ಲದ 
ಗ್ರಹಣಗಳು. ಇನ್ನುಳಿದ 51 ಮಕ್ಕಳು ಶುನಶೆ ನಘಫನನ್ನು ತಮ್ಮ ಹಿರಿಯನನ್ನಾಗಿ 
ಸ್ವೀಕರಿಸುತ್ತಾರೆ. ವಿಶ್ವಾಮಿತ್ರನು ಹತರಾದ ಅವರನ್ನು ಆಶೀರ್ವದಿಸುತ್ತಾನೆ. 
ಇವೇ ದೃಷ್ಠಿ ಗೋಚರವಾದ ಗ್ರ ಹಣಗಳು. ಶುನಶೆ ನೀಘನನ್ನು ಇಟ್ಟಿ ದ ಹಗ್ಗವು ಸಡಿಲ 
ಘಾಗುತ್ತ, “ಬಂದಂತೆ ಹರಿಶ್ಚಂದ್ರನ ಜಲೋದರ ರೋಗವು (ನೀರಿನಿಂದ ಉಬ್ಬಿದ 
ಹೊಟ್ಟೆ.) ತಗ್ಗುತ್ತಾ ಬಂದು ಕೊನೆಗೆ ಹರಿಶ್ಚಂದ್ರನು ರೋಗದಿಂದ ಸಂಪೂರ್ಣ 
ಮುಕ್ತನಾಗುತ್ತಾನೆ. ಶುನಶೆ ಹೀಘನೂ ಗಂಡಾಂತರದಿಂದ ಪಾರಾಗುತ್ತಾನೆ. ಅಂದರೆ 
ಗ್ರಹಣ ವಿಮೋಚನೆಯಾಗಿ ಇಬ್ಬ ರಿಗೂ ಬಂಧನದಿಂದ ವಿಮೋಚನೆಯಾಗುತ್ತ ದೆಂದು 3 
ತವದ ಅರ್ಥ. | 


ಇದುವರೆಗೆ ಪರಿಶೀಲಿಸಿದ ಅಂಶಗಳಿಂದ ಯಗ್ವೇಡ ಮತ್ತು ಐತ ತ 
ಬ್ರಾಹ ಗಳಲ್ಲಿ ಬರುವ ಶುನಶೆ ಫೆ ಮತ್ತು ಹರಿಶ್ಚ ದ್ರ: ನ ಹೋ ು ಗ 
ಣದ  ಸಾಂಕೇತಕರ್ಥವನ್ನು ಪಡೆದಿವೆ. ಎಂದು ನಿರ್ಧರಿಸ: ಬಹುದು. ಈ 


ತತವ” 


ಹರಿಶ್ಚಂದ್ರನ ಕಥೆ: ಗ್ರಹಣದ ಸಂಕೇತ 39 


\ ಗ್ರಂಥ ಸೂಚಿ 


| | 1. M.RajaRao - The Eclipse Code of the Rgvedic Aryans as 
2 revealed in the Sunassepa Hymns and the 


Brahmanas: 
4 — Poona Orientalist - Vol. VI Nos. 1 ಓ 2. 
ಸ 1942. 
3 2. R.Shamashastry-Rohita: A sure test of the Vedic Eclipse- 
3 Cycle. 


— Poona Orientalist-Vol. IV, No. IV 1941 


ದೊಡ್ಡರಂಗೇಗೌಡ 


ಕನಸಿನಲ್ಲೂ ಬಂದು | 
ಕದ ತಟ್ಟಿದ ಅಂತರಂಗದ ಆಮಿಷಗಳು 
ನನ್ನ ಇರುವಿಕೆಯನ್ನೇ ಕಬಳಿಸಿದಾಗ ಎಚ್ಚರಾದೆ ; 


ಯಾವ ಮಂಪರು ನನ್ನ ತಿಂದು ತೇಗಿತೆಂದು 


ಸಾವಧಾನವಾಗಿ ಪ್ರಶ್ನಿ ಸಿಕೊಂಡೆ 


ಈ ತನಕ ಕೊಯಿಲಾದ ಫಸಲನೊಮ್ಮೆ 
ಕಣ್ಣು ಬಿಟ್ಟು ನೋಡಿದೆ. - 


ಎದುರು ಎದುರೇ ನನ್ನ ಹೃದಯ ಹಡೆದ 
ಹೇರಳ ರಾಶಿ ಅಣಕವಾಡಿತು ; 


ಮತ್ತೂ ಯೋಚಿಸುತ್ತಾ 

ಒಳಗೊಳಗೇ ಆಕ್ರಾಂತನಾಗುತ್ತಾ 
ಸ್ನಜಿಸಲಾಗದೆ ವಿರಮಿಸಲಾಗದೆ 
ವಿಕೃತಿಗಳ ಹೆತ್ತ ಲೇಖನಿಯ ಕುಕ್ಕಿದೆ... 


ಸಣ್ಣಗೆ ಶುರುವಾದ ತುಮುಲ ತುಲನೆ ರೂಪತಾಳಿ 
ಪ್ರಬಲ ಬಿರುಗಾಳಿಯಾಗಿ 

ಈವರೆಗಿನ ಕೃಷಿಯನೆಲ್ಲಾ-ರೊಯ್ಯನೆ 
ಹಾರಿಸಿಕೊಂಡು ಹೋಯಿತು, 

ತಲೆ ತುಂಬ ಸ ಒಶಾನ ಮೌನ ಆವರಿಸಿತು. 


ಮೆದುಳೊಳಗೆ ಎಡೆಬಿಡದ ವಚ ಚ ನ 
ತೇಲಿ ತೇಲಿ ವಾಸ್ತವದ ದಡಕ್ಕೆ ಅಪ್ಪಳಿಸಿ. 
ನಿಧಾನವಾಗಿ ಅರಿವಿನ : 


ವಚನಕಾರರು ಮತ್ತು 1 ಮಿಚಂದ್ರ 


ಜಿ. ಎಸ್‌. ಶಿವರುದ್ರಪ್ಪ 


ಜೈನಧರ್ಮದ ಇಳಿಗಾಲದಲ್ಲಿ, ಆಗಲೇ ಸಾಕಷ್ಟು ಸವೆದು ಹೋಗಿದ್ದ ಮಾರ್ಗ 
ಕಾವ್ಯ ಪರಂಪರೆಯಲ್ಲಿ ನಿಂತು ನೇಮಿಚಂದ್ರನು, “ನೇಮಿನಾಥ ಪುರಾಣ” ಮತ್ತು 
“ಲೀಲಾವತೀ ಪ ಶ್ರಬಂಧಂ' ಎಂಬ ಕೃತಿಗಳನ್ನು ರಚಿಸುವುದರ ಮೂಲಕ ಮತ್ತೆ 
ಮಾರ್ಗ ಕಾವ್ಯ ಪರಂಪ ರೆಯನ್ನು ಎತ್ತಿ ಅನಡವನಣ ಈ ಪ್ರಯತ್ನದಲ್ಲಿ ಅವನು 
ತನಗಿಂತ ಒಂದು ಅನೇಕ ಜೈನಕವಿಗಳ, ಮುಖ್ಯವಾಗಿ ಪಂಪ, ರನ್ನ, ನಯ- 
ಸೇನಾದಿಗಳ ಪ್ರಭಾವಕ್ಕೆ ಧಾರಾಳವಾಗಿ ಒಳಗಾಗಿದ್ದಾನೆ. ಜೈನಧರ್ಮದ 
ಕವಿಯೊಬ್ಬ, ತನಗಿಂತ ಹಿಂದಿನ ಜೈನಕವಿಗಳ ಪ್ರಭಾವಕ್ಕೆ ಮನಃಪೂರ್ವಕ 
ನಗಿ ಒಳಗಾಗುವುದು ಆಶ್ಚರ್ಯದ ಸಂಗತಿಯೇನಲ್ಲ. ಸ್ವಾರಸ್ಯದ ಸಂಗತಿ 
ಎಂದರೆ, ನೇಮಿಚಂದ್ರ ತನ್ನ ಚಕಕ ಆತು ವೀರಶೈವ ವಚನಕಾರರ 
ಪ್ರಭಾವಕ್ಕೂ ಒಳಗಾಗಿದ್ದಾನೆ ಎನ್ನುವುದು. ಪ್ರಭಾವ ಆಜಾ ಕೃ ತಿಗಳ ಮೇಲೆ 
ಆಗಿರುವ ಜೈನ ಕವಿಗಳ ಪ್ರಭಾವದಷ್ಟು ಮ ಎಂಬುದು ಜನಾ 
ಅನ್ಯ ಧರ್ಮದ ಅದೂ ಅಂದು ಜೈನ ಧರ್ಮಕ್ಕೆ ಪ್ರಬಲ ಪ್ರತಿಸ್ಪರ್ಧಿಯಾಗಿದ್ದ 
ವೀರಶೈವ ಧರ್ಮದ ವಚನಕಾರರ ಪ್ರಭಾವ, ಗುರುತಿಸಿದರೆ ಕಾಣುವಷ್ಟಿದೆ 
ಎಂಬುದು ವಿಶೇಷದ ಸಂಗತಿಯಾಗಿದೆ. 


ನೇಮಿಚಂದ್ರನ “ಲೀಲಾವತೀ” ಮತ್ತು "ನೇಮಿನಾಥ ಪುರಾಣ'ಗಳಲ್ಲಿನ 
ಹಲವು ಉಕ್ತಿಗಳಲ್ಲಿ, ಅದರಲ್ಲೂ ವಿಶೇಷವಾಗಿ "ಲೀಲಾವತೀ ಪ್ರಬಂಧದಲ್ಲಿ, ನನ್ನ 
ಗಮನಕ್ಕೆ ಬಂದಂತೆ ಬಸವಣ್ಣನವರ ಹತ್ತಕ್ಕೂ ಮಿಗಿಲಾದ ಸಂಖ್ಯೆಯ ವಚನಗಳ 
ನೆನಕೆ, ನೆರಳು ಮತ್ತು ಅಳವಡಿಕೆಗಳನ್ನು ಕಾಣಬಹುದಾಗಿದೆ. ಹಾಗೆಯೆ ಅಲ್ಲಮ 
3 ಅಕ್ಕಮಹಾದೇವಿ ಇವರ ವಚನಗಳಿಂದ ಪ್ರಭಾವಿತವಾದ ಒಂದೆರಡು ಉಕ್ತಿಗಳೂ 
ಇವೆ. 
ತ್‌ ನೇಮಿಚಂದ್ರನ "ಲೀಲಾವತಿ'ಯ ಪೀಠಿಕಾ ಪ್ರಕರಣದಲ್ಲಿ ಕಾವ್ಯಾಸ್ಟಾದನ 
ರಸಿ ಕರಲ್ಲದ *ಮೂರ್ಬ'ರನ್ನು ಕುರಿತು.. ೬ 


ad | ಪೊಡೆವಟ್ಟು 


ip 
po: 1-51) 


ಗ್‌ೆ 


42 ಸಾಧನೆ 


ಎಂಬ ಮಾತಿದೆ. ಈ ಉಕ್ತಿ ಬಸವಣ್ಣನವರ 


ಎನಿಸು ಕಾಲ ಕಲ್ಲು ನೀರೊಳಗಿರ್ದರೇನು 
ನೆನೆದು ಮಿದುವಾಗಬಲ್ಲುದೇ 
(ಬ. ವ. ಪು. 25. ವ. 99) 
ಎಂಬ ವಚನವನ್ನು ಥಟ್ಟನೆ ನೆನಪಿಗೆ ತರುತ್ತದೆ. ಹಾಗೆಯೆ ನೇಮಿಚಂದ್ರನ ಮಾತು, 
ಬಸವಣ್ಣ ನವರ ಈ ವಚನದ ಪ್ರಭಾವದಿಂದಲೆ ಮೂಡಿರಬಹುದೇನೋ ಎಂಬ 
ಸಂದೇಹವೇಳುತ್ತ ದೆ. ಇಂಥ ಸಂದರ್ಭದಲ್ಲಿ ಒಂದು ಮತ್ತೊಂದರ ಪ ರ್ರಭಾವದಿಂದಲೆ 
ಮೂಡಿದ್ದು ಎಂದು ಖಚಿತವಾಗಿ ಹೇಳುವುದೂ ಕಷ್ಟವಾಗುತ್ತದೆ. ಯಾಕೆಂದರೆ, 
ನೇಮಿಚಂದ್ರ ಹಾಗೂ ಬಸವಣ್ಣ ನವರಿಗೆ, ಮೂಲವಾದ ಬೇರೊಂದು ಇದೇ ಅರ್ಥದ 
ಮಾತು, ವಿವೇಕದ ನುಡಿಯಾಗಿ, ಗಾದೆ ಮಾತಿನಂತೆ ಜನರಲ್ಲಿ ಬಳಕೆಯಾಗಿ ಇದ್ದಿ ರ 
ಬಹುದು ಎಂಬ ಸಾಧ್ಯ ತೆಯನ್ನು ತಳ್ಳಿ ಹಾಕುವಂತಿಲ್ಲ. “ನೀರಲ್ಲಿ ನೆನೆದ ಕಲು 
ಎಂದೂ ಸಿದುಹ ಹಕು -ಎಂಬ ಘಟನೆಗೆ. ಬಸವಣ್ಣ ನವರಲ್ಲಿ ಮತ್ತು 
ನೇಮಿಚಂದ್ರನಲ್ಲಿ ಬಂದಿರುವ ಚಿತ್ರಗಳು ಬೇರೆ ಬೇರೆ. ಒಂದು, ಎಷ್ಟು ಕಾಲವೂ 
ನೀರಲ್ಲಿ ಮುಳುಗಿರುವ ಕಲ್ಲು, ಇನ್ನೊಂದು, ದೇವಸ್ಥಾ ನದ ತೀರ್ಥಾಭಿಷೇಕಕ್ಕೆ ನೆನೆ 
ಯುವ ಕಲ್ಲು. ಆದರೆ ನೇಮಿಚಂದ್ರನ ಉಕ್ತಿ, ಬಸವಣ್ಣ ನವರ ಉಕ್ತಿ ಯನ್ನು 
ಥಟ್ಟ ನೆ ನೆನಪಿಗೆ ತರುವಷ್ಟು ಅರ್ಥಸಾಮ್ಯ ವನ್ನು ಹೊಂದಿದೆ. 


ನೇಮಿಚಂದ್ರನಿಗೂ, ನಡಗ ತೀರಾ ಹತ್ತಿರದ ಸಂಬಂಧವಿದೆ ಎಂಬು 
ದನ್ನು ಬಹುಮಟ್ಟಿಗೆ ದೃಢಪಡಿಸುವ ಈ ಕೆಲವು ಉಕ್ತಿಗಳನ್ನು ಗಮನಿಸಿ : 


1) ಕುರುಳಂ ಕೊಯ್ದೇಅಾಸುವರ್‌ 
ಮರುಳ್ಗ ಳಜ್ಞಾನಿ ದೇವತೆಯರ್ಗೆ...(ಲೀಲಾ. 7-49) 
2) ನಿಜ್‌ಗಳನಿಕ್ಕಿ ದಾಂಟಿಸದೆ...(ಲೀಲಾ 2.93) 
3) ಪುಲ್ಲ ಕಿರ್ಚುಂ ಪೊಲೆಯನ ಕೆಳೆಯುಂ 
ಮಾಡದಾವಂಗೆ ಕೇಡಂ (ಲೀಲಾ. 9-20) 
4) ನಾಯ್ದೆ ತೆಂಗೇವುದೋ...(ಲೀಲಾ. 2.111) 


ಇವುಗಳು, ಅನುಕ್ರಮವಾಗಿ ಈ ಕೆಳಗಿನ ಉತ್ತಗಳನ್ನ ನೆನಪಿಗೆ ತರುತ್ತವೆ : 


1) ಕುರುಳು ಬೆರಳು ಮುಡುಹು ಮುಂಬಲ್ಲ ಕೊಳ್ಳಾ * (ಬವ. ಪು. 126-ವ. 499) 
2) ನಿಜಯನಿಕ್ಕಿ ದಾಂಟಿದರೆ ಅಂತೆನ್ನ ನಂಬಾ (ಬ. ವ. ಪು-126- 499) 


* ಅಕ್ಕಮಹಾದೇವಿಯ ರಗಳೆಯಲ್ಲಿ “ಬಾರ ಮುಡುಹು ಮುಂದಲೆಗಳ ಕುರುಳ ನೀವೆ . 


ಮಲ್ಲಿನಾಥ.'--ಎಂಬ ಮಾತಿದೆ. (ಸ್ಥ ಲ. 5.ಪ, 75). ದೂ ಅ 
ವಚನವೆಂದೇ, ಡಾ|| ಎಲ್‌. ಬಸವರಾಜು ಅವರು ಮ, ಅಕ್ಕನ ys ವ 
(ಪು, 58: ನ ಕೂ ಕೊಟ್ಟಾರ. Wes 


ವಚನಕಾರರು ಮತ್ತು ನೇಮಿಚಂದ್ರ 43 


ನ 
। 
ಸ 
೯ 
MN 
ee 
ತ 
ಟ್ರ 
ಸಾ 
ಜ್ಯ 
ಇ 
ಎ 
ಸ 
೪ 


3) ಹುಲ್ಲ ಕಿಚ್ಚು-ಹೊಲೆಯನ ಮೇಳಾಪ ; 
ಅಲ್ಲಿ ಹುರುಳಿಲ್ಲ. ಕೂಡಲ ಸಂಗಮದೇವಾ ! (ಬ.ವ. ಪು.29.112ವ ) 
4) ನಾಯಿಗೆ ನಾರಿವಾಣವಕ್ಕುವುದೇ ... (ಬ.ವ. ಪು. 9-ವ-31) 


ವಚನಕಾರರ ಸಾಮಾಜಿಕ ಪರಿಸರದಲ್ಲಿ ಅನೇಕ ಬಗೆಯ ಕ್ಷುದ್ರದೇವತಾರಾಧನೆ 

ಗಳು ಇದ್ದು ವು. ತಾವು ಹರಸಿಕೊಂಡ ದೇವತೆಗಳಿಗೆ, ಕುರುಳನ್ನು (ತಲೆಗೂದಲು) 
ಕತ್ತರಿಸಿ ಕೊಡುವುದೂ, ಬೆರಳುಗಳನ್ನ ಕತ್ತರಿಸಿ ಒಪ್ಪಿ ಸುವುದೂ, ಮುಡುಹು 
(ಭುಜ) ಗಳ ಮೇಲೆ ಮುದ್ರೆಯೊತ್ತಿಸಿ ಕೊಳ್ಳು ವುದೂ, ಮುಂಬಲ್ಲುಗಳನ್ನು ಕಳಚಿ 
ಕೊಡುವುದೂ ರೂಢಿಯಲ್ಲಿತ್ತೆಂಬುದು, ಇಲ್ಲಿ ಕಾಣಿಸಿರುವ ಬಸವಣ್ಣನವರ 
ಮಾತಿನಲ್ಲಿ ಸ್ಪಷ ವಾಗಿದೆ. ನೇಮಿಚಂದ್ರನೂ ತನ್ನ ಕಾವ್ಯದ ಸಂದರ್ಭವೊಂದರಲ್ಲಿ 
“ಕುರುಳಂ ಕೊಯ್ದೇರಿಸುವರ್‌ ಎಂಬ ಮಾತಿನಲ್ಲಿ ಅದೇ ಪೂಜಾವಿಧಿಯನ್ನು 
ಪ್ರಸ್ತಾಪಿಸುತ್ತಾನೆ, ಆದರೆ, ಹಾಗೆ ಮಾಡುವವರು “ಮರುಳ್ಗಳ್‌' ಎಂದೂ, 
ಅಂಥ ಪೂಜೆ ಸಲ್ಲುತಿದ್ದುದು "ಅಜ್ಞಾನಿ ದೇವತೆಯರ್ಗೆ'...ಎಂದೂ, ಹೇಳುತ್ತಾನೆ. 
ವಾಸ್ತವವಾಗಿ ವಚನಕಾರರೂ ಇಂಥ ದೇವತೆಗಳನ್ನೂ KR ಮತ್ತು ಅವುಗಳಿಗೆ ಸಂಬಂಧ 
ಪಟ ಕೆ ವಿಲಕ್ಷಣ ಆರಾಧನಾ ವಿಧಿಗಳನ್ನೂ ತೀವ್ರವಾಗಿ ಪ್ರತಿಭಟಿಸಿದವರು. ಆದರೆ 
ಬಸವಣ್ಣನವರು, ಇಂಥ ಆರಾಧನ ವಿಧಿಯನ್ನು ಪ್ರತಿಭಟಿಸುವ ಪಕ್ಷದವರಾಗಿದ್ದರೂ, 
ತಮ್ಮ ಇಷ್ಟ ದೈವವಾದ ಕೂಡಲಸಂಗನನ್ನು ಕುರಿತು “ಕುರುಳು, ಬೆರಳೂ 
' ಮುಡುಹು ಮುಂಬಲ್ಲ ಕೊಳ್ಳಾ ಎಂದು, ಕ್ಷುದ್ರದೇವತಾರಾಧನೆಯ ಪರಿಭಾಷೆ 
k ಯಲ್ಲೆ ಮಾತನಾಡಿರುವುದು ಆಶ್ಚರ್ಯದ ಸಂಗತಿಯಾಗಿದೆ. ಇದೇನೇ ಇರಲಿ 
| ನೇಮಿಚಂದ್ರನ ಹಾಗೂ ಬಸವಣ್ಣನವರ ಉಕ್ತಿಯಲ್ಲಿರುವ ಸಾಮ್ಯದ ಕಡೆಗೆ ಗಮನ 
ಸೆಳೆಯುವುದು ನನ್ನ ಉದ್ದೇಶ. ಜತೆಗೆ, ನೇಮಿಚಂದ್ರನ ಉಕ್ತಿ ಬಸವಣ್ಣನವರ 
ಉಕ್ತಿಯ ಅನುರಣನ ಮಾತ್ರವಾಗದೆ, ಆ ಉಕ್ತಿಯಿಂದ ಅಭಿವ್ಯಕ್ತವಾಗುವ, ತನ್ನ 
ಪರಿಸರದ ಅದೇ ಪೂಜಾ ವಿಧಿಯ ಟೀಕೆಯೂ ಆಗಿದೆ ಎಂಬುದು ಗಮನಿಸಬೇಕಾದ 


ಸಂಗತಿಯಾಗಿದೆ. 


ಇನ್ನು, ಮುಂದಿನ ಮಾತು “ನಿಟ್‌ ಗಳನಿಕ್ಕಿ ದಾಂಟಿಸು'ವುದು ಎಂದರೇನೋ 
' ನನಗೆ ತಿಳಿಯದು. ಕೊರಳು ಬೆರಳು ಮುಡುಹು ಮುಂದಲೆಗಳನ್ನು ಕೊಡುವುದು 
ಒಂದು ಪೂಜಾವಿಧಿಯಾದರೆ, "ನಿಜ ಗಳನಿಕ್ಕಿ ದಾಂಟಿಸು' ವುದು, ಗಂಡು ಹೆಣ್ಣಿನ 
' ಸಂಬಂಧದಲ್ಲಿನ ಒಂದು ವಿಧಿ ಇರಬಹುದು. ಇಲ್ಲಿಯೂ ಗಮನಿಸಬೇಕಾದದ್ದು 
ಬಸವಣ್ಣನವರ ಮತ್ತು ನೇಮಿಚಂದ್ರನ ಉಕ್ತಿಗಳಲ್ಲಿರುವ ಸಾಮ್ಯವನ್ನು. 


ಈಗ ಉಲ್ಲೇಖಿಸಿರುವ ಇನ್ನೆರಡು ಉಕ್ತಿಗಳ್ಳು ರಚನೆಯಲ್ಲಿ, ದಲ್ಲಿ 
) ಹತ್ತಿರ ಹತ್ತಿರ ಬರುವಂಥವು. “ನಾಯಿಗೆ. ನಾರಿವಾಣವಕ್ಕುವುದೆ' ಎಂಬ 
' ನೇಮಿಚಂದ್ರನಲ್ಲಿ "ನಾಯ್ಗೆ ತೆಂಗೇವುದೋ' ಎಂದು 


ಗ 


44 ಸಾಧನೆ 


ಕಾಣಿಸಿಕೊಂಡಿದೆ. ಹಾಗೆಯೆ "ಹುಲ್ಲಕಿಚ್ಚು ಹೊಲೆಯನ ಮೇಳಾಪ : ಅಲ್ಲಿ ಹುರು 
ಇಲ್ಲ. ಎಂಬ ಬಸವಣ್ಣನವರ ಮಾತು ಪಲ ಕಿರ್ಚುಂ ಪೊಲೆಯನ ಕೆಳೆಯುಂ 
ಮಾಡದಾವಂಗೆ ಕೇಡಂ'- ಎಂದು ನೇಮಿಚಂದ್ರನಲ್ಲಿ ಅನುರಣನಗೊಂಡಿದೆ. ಈ 
ಎರಡು ಉಕ್ತಿಗಳೂ, ಗಾದೆಯ ಾತಭ ಅಂದಿನ ಸಾಮಾಜಿಕ ಪರಿಸರದಲ್ಲಿ 
ಪ್ರಚಲಿತವಾಗಿದ್ದಿ ರಬಹುದು ಎಂಬುದನು ತಳ್ಳಿ ಹಾಕುವಂತಿಲ್ಲ. 


ಬಸವಣ್ಣನವರಲ್ಲಿ ಮತ್ತು ನೇಮಿಚಂದ್ರನಲ್ಲಿ ಒಂದೇ ಅರ್ಥದಲ್ಲಿ ಕಾಣಿಸಿ 
ಕೊಳ್ಳುವ ಈ ಎರಡನೆಯ ಮಾತು, *“ಹೊಲೆಯ?'ರೆಂಬ ವರ್ಗವನ್ನು ಕುರಿತು 
ಕಸಿ ಸಾಮಾಜಿಕ ನಿಲುವನ್ನು ಹೇಳುತ್ತದೆ. ಇಲ್ಲಿನ ಉಕ್ತಿಗಳಲ್ಲಿ ಸಾಮ್ಮ ವಿದ್ದ ರೂ, 
ಅರ್ಥದಲ್ಲಿ ಸ ಲ್ಪ ವೇ ಸ್ವ ಲ್ಪ ವ್ಯ ತಾ 5ಸವೂ le sa A ಸವಣ್ಣ ನವರಲ್ಲಿ "ಹೊಲೆಯರ 
ಸಹವಾಸ (ಮೇಶಾಪ) ಹೆಲ್ರ” ಕಚ ನಂತೆ ಕೇವ ತಾತ್ಕಾಲಿಕವೂ, ನಿರರ್ಥಕವೂ 
ಆದದ್ದು ಎಂಬ ತೀರ್ಮಾನಾಠ್‌ದಲ್ಲಿ ತಿ ನೇಮಿಚಂದ್ರನಲ್ಲಿ 
“ಹುಲ್ಲ "ಕಚ್ಚು » ಹೆಣಲೆಯನ ಕೆಳೆತನ ಯಾರಿಗೆ ತಾನೆ ಕೇಡನು ಹಾ ? 
--ಎಂದು, ಹುಲ್ಲಿಗೆ ಹತ್ತಿದ ಬೆಂಕಿ, ಹಾಗೂ ಹೊಲೆಯನ “ತನ ವೆರಡರಿಂದಾ 
ಗುವ ಕೇಡನ್ನು, ಪ್ರಶ್ನಾ ರ್ಥಕ ಧಾಟಿಯಲ್ಲಿ ಮಂಡಿಸುತ್ತದೆ. ನೇಮಿಚಂದ್ರ , ಉಚ್ಚ 
ವರ್ಗದವರು ಸಸ ಬಗೆಗೆ ತಾಳುವ ಧೋರಣೆಯನ್ನು ಕ 
ತನ್ನ ಕಾವ್ಯದ ಸಂದರ್ಭದಲ್ಲಿ ಪ್ರಾಸಂಗಿಕವಾಗಿ ತಂದಿದ್ದಾನೆ ಅಂದುಕೊಂಡರೂ, 
ಬಸವಣ್ಣ ನವರು, ಅದೇ ಮಾತ ನ್ನು ಅದೇ ಅರ್ಥದಲ್ಲಿ, ಸಮರ್ಥಿಸುವ ಧಾಟಿಯಲ್ಲಿ 
ಯಾಕೆ "ಬಳಸಿದ್ದಾ ರೋ ಸನದು. ಈ ಮಾತು "ಹೊಲೆಯ *ಹೊಲೆತನ'ಗಳ 
ಬಗ್ಗೆ ವಚನಕಾರರು, ಮತ್ತು ವಯ್ಯ ಕ್ರಿಕವಾಗಿ ಬಸವಣ್ಣ ನವರು ತಾಳಿದ ನಿಲುವಿಗೆ 
ತೀರಾ ಆಘಾತಕಾರಿಯಾಗಿದೆ. ಎಂಬುದನ್ನು ಹೇಳಬೇಕಾಗಿದೆ. 


ವಚನಗಳ ನುಡಿಗಟ್ಟಿ ಗೂ, ನೇ ಮಿಚಂದ್ರನ ನುಡಿಗಟ್ಟಿ ಗೂ ಅತ್ಯಂತ ಸ ಸಮೀಪ 
ಸಾದೃಶ್ಯವಿರುವ ಕೆಲವು ಯಕ್ಷಿ ಗಳನ್ನು ಗಮನಿಸ ಬಹುದು : ಪಚ್ಚಿ ಯ ಭಿತ್ತಿಯಲ್ಲಿ 
ಮಾರ್ಪೊಳೆದ ಮಾವಿನ ಹಣ್ಣು ಗಳನ್ನು, ನಿಜದ ಹಣ್ಣು ಗಳೆಂದು ಕಿ 
ಉದ್ಯಾ ನದ ಗಿಳಿಗಳು “ಕಲ್ಪಂ ತಾಗಿವ ಮಿಟ್ಟಿ ಯಂತೆ? (ಲೀಲಾ. $-80 ವ) ತಿರುಗಿ 
ಹರಕ ದುವಂದು ನೇಮಿಚಂದ್ರನು ವರ್ಣಿಸುತ್ತಾನೆ. ಈ ಉಕ್ತಿ ಬಸವಣ 
ನವರ ವಚನವೊಂದರಲ್ಲಿ ಬರುವ *ಕಲ್ಲತಾಗಿದ ಮಿಟ್ಟಿಯಂತಪ್ಪ ಶ್ಚರಯ್ಯಾ' (ಬ.ವ.ಪು. 
49-ವ 194) ಎಂಬ ಪಂಕ್ತಿಯ ಪೂರ್ಣಾನುಕರಣವಾಗಿದೆ. 'ರೇಶಾಶ ಕನಸಿ 
ನಲ್ಲಿ ಕಂಡ ನಲ್ಲನಿಗಾಗಿ ಹಂಬಲಿಸುತ್ತಾ, ವಿರಹತಾಪದಿಂದ "ಮೂಗರ್‌ ಕಂಡಕನಸಂ 
ತೇನುಮೆನಲಜ್‌ಯದೆ' ಎ 1-83 ವ) ಇದ್ದಳೆಂದು ನೇಮಿಚಂದ್ರನು ಹೇಳುವ 
ಮಾತು, ಬಸವಣ್ಣನ "ಮೂಗ ಕಂಡ ಕನಸಿನಂತಾಯಿತೆನ್ನ ಭಕ್ತಿ? (ಬ.ವ. ಪು. 
14ವ ವ 294) ಎಂಬ ಮಾತಿನ ಪಡಿಯಚ ಲದೆ ಮತ್ತೆ ೇೀನು? 


ಜೀ? 


I 


ವಚನಕಾರರು ಮತ್ತು ನೇಮಿಚಂದ್ರ 45 


ಬಸವಣ್ಣಿ ನವರು ತಮ್ಮ ಮನಸ್ಸಿನ ದ್ವ ೦ದ ಸ ಭಾವವನ್ನು ಟೀಕಿಸಿಕೊಳ್ಳು ತ್ವಾ, 
“ಹೃ ದಯದ ಕತ್ತ ಫ್ರಿ; ತುದಿಸಾಲಿಗೆಯ ಬೆಲ್ಲೆ Ne ಗೆ (ಬ. ವ. ಪು. 70-ವ 279) 
ಎನ್ನು ತ್ತಾರೆ. ಇದು “ಕಂಕುಳಲ್ಲಿ ದೊಣ್ಣೆ ಕ್ಸ ಯಲ್ಲಿ A ಎಂಬ ಒಡಪನ್ನು 
ನೆನಪಿಗೆ ತರುವ ಮಾತಾಗಿದೆ. ಆದರೆ "ಬಸವಣ್ಣ ನವರು ಬಳಸುವ “ಪ್ರತಿಮೆ ಬೇರೆ 
ಯದು. ಹೃ ದಯದಲ್ಲಿ ಕತ್ತರಿ, ತುದಿನಾಲಗೆಯಲ್ಲಿ ಎಂ ಥಾಬೆಲ್ಲ!_ಒಳೆಗೆ 
ಮಾತ್ರ ಕತ್ತ ರಿಸುವ ಕುಯುಕ್ತಿ ಮಾತಿನಲ್ಲಿ ಮಾತ್ರ ಮಾಧುರ್ಯ — ಇಂಥ ಒಂದು 
ವ್ಯಕ್ತಿಯ ಸ್ವಭಾವ ಈ ಚಿತ್ರದಲ್ಲಿದೆ. ನೇಮಿಚಂ ತನ್ನ ಮಾಯಾ. 


ದಲ್ಲಿ ಲ ಕಡೆ, ಇದೇ ಪ್ರತಿವೆ ಮೆಯನ್ನು ಮ ಬೇರೆ ಉದ್ದೇಶಗಳಿಗೆ ಬಳಸಿ 


ಕೊಂಡಿದ್ದಾ ನ. ಒಂದೆಡೆ ರಾಜರ ಸ್ವಭಾವವನ್ನು ಕುರಿತು "ಶರ್ಕರೆ ನಾಲಗೆ, 
ನ್ಭೃ ಪರೆರ್ದೆ' ಕರ್ತರಿ' (ನೇಮಿನಾ. 5- -9) ತ ಇನ್ನೊ ೦ದೆಡೆ ದುಷ್ಟರ “ಎರ್ದೆ 
ಕತ್ತರಿ, ನಾಲಗೆ ಬೆಲ್ಲಮೆಂದು ಬಲ್ಲವರೊಳರೇ' (ನೇಮಿನಾ. 7- -21) ಎಂದೂ, 
ಉಲ್ಲೇಖಿ ಸಿದ್ದಾನೆ ಈ ಎರಡು ನುಡಿಗಟ್ಟು ಗಳೂ ಬಸವಣ್ಣ ನವರ ವಚನದ 
eye ತೋರುತ್ತವೆ. 


ಗುಹೇಶ್ವರನ ಅನುಗ್ರ ಹಕ್ಕೆ ಪಾತ್ರನಾದಾಗ, ಅಲ್ಲಮನು ಉದ್ಗಾ ರಿಸಿರಬಹು 
ದೆಂದು ಜಾಗತಿ “ಎತ್ತಣ ಸಮಂ, ಎತ್ತ ಣ ಕೋಗಿಲೆ, ಎತ್ತ ಣಿಂದೆತ್ತ ಸಂಬಂಧ 
ವಯ್ಯಾ' (ಅ. ವ. ಪು. 76-ವ. 39) ಎಂಬ ಮಾತು ಸುಪ ಶ್ರಸಿದ್ಧ ವಾಗಿದೆ. ಒಂದು 
ಮತ್ತೊ ೦ದಕ್ಕೆ ಸಂಬಂಧವಿಲ್ಲದ ಸಂಗತಿಗಳು ಯಾವುದೋ ಆಕಸಿ ಒಕದಿಂದ ಹೇಗೆ 
ಸಂ ಘಟನೆಗೊಳ್ಳುತ್ತವೆಯೆಂಬ ಎಸ್ಮಯಫೆ ಅಲ್ಲಮನ ವಚನದ ಈ ಮಾತಿನಲ್ಲಿ 
ಪ್ರಧಾನವಾಗಿದೆ. ನೇಮಿಚಂದ್ರನ “ರ ಪ್ರಬಂಧ'ದಲ್ಲಿ ನಾಯಿಕೆಯಾದ 
ಲೀಲಾವತಿಯು, ತನ್ನ ಕನಸಿನ ನಲ್ಲನಾದ ಕಂದರ್ಪ ದೇವನನ್ನು, ವಾಸ್ತವವಾಗಿ 
ಸಂಧಿಸಿದಾಗ, ಆಕೆಯ. ಸಖಿಯರು, ಪದಾ ಶವತೀದೇವಿಯ ಮಟಮೆಯಿಂದ ಈ ನಲ್ಲ 
ನಲ್ಲಿ ಯರು ಕೂಡುವಂತಾದ ಘಟನೆಯ ಅಪ್ಪ ರೊರ್ವತೆಯನ್ನು ಕುರಿತು “ಯೆತ್ತಣ 
ಕೋಗಿಲೆ, ಯೆತ್ತಣ ಮಾಮರ, ಉಂಟೆ ದೇವಿಗರಿದುಂ ಪಿರಿದುಂ' (ಲೀಲಾ. 12- -50) 
ಎಂದು ಬೆರಗಾಗುತ್ತಾರೆ. ಈ ಸಂದರ್ಭದಲ್ಲಿ "ಎತ್ತಣ ಮಾಮರ ಎತ್ತಣ ಕೋಗಿಲೆ” 


ಏಂಬ ಅಲ್ಲಮನ ವಚ ಚನವನ್ನು ನೇಮಿಚಂದ್ರನು ಯಥಾವತ್ತಾಗಿ ಅಳವಡಿಸಿ 


ಕೊಂಡಿದಾ ನೆನ್ನ್ನು ವುದು ಸ್ಟಾ ರಸ್ಕ ವಾದ ಸಂಗತಿಯಾಗಿದೆ 


ಇದೆಲ್ಲಕ್ಕಿ ೦ತಲೂ ಸ್ವಾ ರಸ್ಯ ವಾದ ಸಂಗತಿ ಎಂದರೆ, ಬಸವಣ್ಣನವರ ಇಡೀ 
ಒಂದು ವಚನದಲ್ಲಿನ ಪ್ರತಿಮೆಯನ್ನೆ, ನೇಮಿಃ ಚಂದ್ರ, ತನ್ನ ಕಾವ್ಯದ ಸಂದರ್ಭ 


ವೊಂದರಲ್ಲಿ, ಒಂದು ಪೂರ್ಣವೃತ್ತ 5 ದಳಿ ಹಿಡಿದಿರಿಸಿರುವುದು. ಅದು ಕೂಸುಳ್ಳ ಸೂಳೆ 
ಧನದಾಸೆಗೆ ಒತ್ತೆಯಕೊಂಡ ಒಂದು ದಾರುಣ ಚಿತ್ರ. ಬಸವಣ್ಣನವರ ವಚನ 
ಹೀಗಿದೆ : 


46 ಸಾಧನೆ 


ಕೂಸುಳ್ಳ ಸೂಳೆ, ಧನದಾಸೆಗೆ ಒತ್ತೆಯ ಕೊಂಡರೆ 

ಕೂಸಿಂಗಲ್ಲ, ಬೊಜಗಂಗಲ್ಲ.! 

ಕೂಸನೊಮ್ಮೆ ಸಂತಯ್ಸುವಳು, ಬೊಜಗನನೊಮ್ಮೆ ನೆರೆವಳು 

ಧನದಾಸೆ ಜಿ ಕೂಡಲಸಂಗಮದೇವಾ 

(ಬ.ವ.ಪು. 26.ವ101) 

ಇದನ್ನೂ ಹಿಡಿಯದ, ಅದನ್ನೂ ಬಿಡದ ಮನಸ್ಸಿ ನ ನ ವ್ಯಭಿಚಾರೀ ಭಾವದ ತಾಕಲಾಟಕ್ಕೆ 
ಒಡ್ಡಿದ ಪ p ರಿಯಾದ ಪ ್ರತಿಮೆ ಇದು. ಅದರ ಜತೆಗೆ, ಸಾಮಾಜಿಕವಾಗಿ 
ಕೂಡ, ಸೂಳೆಯೊಬ್ಬಳ, ಬ ನ್‌ ಅಸಹಾಯಕ ದಾರುಣ ಚಿತ್ರವನ್ನೂ ಇದು 
ಕೊಡುತ್ತದೆ. ನೇಮಿಚ ದ್ರ ನು ಈ ಅಂಶಕ್ಕೆ ಒತ್ತುಕೊಟ್ಟು, ಸೂಳೆಗೇರಿಯ 
ವರ್ಣನೆಯ ಸಂದರ್ಭವೊಂದರಲ್ಲಿ, ಈಗ ಉಲ್ಲೆ ವಹ ಬಸ ಸವಣ್ಣನವರ ವಚನವನ್ನೆ 
ಪದ್ಯ ರೂಪಕ್ಕೆ ತಿರುಗಿಸಿದ್ದಾ ನೆ. "ಕೂಸುಳ್ಳೆ ಸೂಳೆ ಧನದಾಸೆಗೆ ಒತ್ತೆಯಕೊಂಡು' 
ಫಮವ ES ಚಿತ್ರ ನೇಮಿಚ ಕಂದ್ರನಲ್ಲಿ ಹೀಗಿದೆ : 


ರತಮನೆ ಮಧ್ಯದೊಳ" ಮುಜಾದು ತಾಂ ಮಗುವಂ ಮೊಲೆಯೂಡರೀಶಚ್ಚು ೦ 
. ಬಿತವದನಾಬ್ರಮಂ ತೆಗೆದು ತಾಂ ಶಿಶುವಂ ನುಡಿಸಲ್ಕೆ ಬಲ್ಬಿನಿಂ 
ಪತಿ ಪರಿರಂಭಮಂ ಬಿಡಿಸಿ ಕೂಸಳೆ ನಂಬಿಸಲಿರ್ದ ಸೂಳೆ ವಾ 
ಣತಿ ಯೆರಡರ್ಕೆ ಬಿಟ್ಟ ಕಜುವೋಲೆಡೆಯಾಡಿದಳದೊಂದು ಗೇಹದೊಳ್‌ 
(ಲೀಲಾ: 2-123) 


ವ್ರ ಪದ್ಯದ ತಾತ್ಪರ್ಯ ಇದು : ವಿಟನೊಡನೆ ಮಲಗಿದ್ದ ಸೂಳೆ, [ಪಕ್ಕದಲ್ಲಿ 
ಮಗು ಅತ್ತದ್ದರಿಂದ] ಮಧ್ಯದಲ್ಲಿ ಅವನಿಂದ ಬಿಡಿಸಿಕೊಂಡು ಮಗುವಿಗೆ ಮೊಲೆ 
ಯೂಡಲೆಂದು, ಸ್ವಲ್ಪವೇ "ಚುಂಬಿತ ವಾದ ತನ್ನ ಮುಖಕಮಲವನ್ನು ತಿರುಗಿಸಿ 
ಮಗುವನ್ನು ಮಾತನಾಡಿಸಿ ಸಮಾಧಾನವಪಡಿಸುತ್ತಾಳೆ ; ಆಗ, ಮತ್ತೆ ಬಲವಂತದಿಂದ 
ಆ ವಿಟ ಮಗುವಿನಪ್ಪಗೆಯಿಂದ ಆಕೆಯನ್ನು ಬಿಡಿಸಿ [ತನ್ನೆಡೆ ಸೆಳೆ] ದಾಗ ಮ ರ 
ಅಳುತ್ತದೆ. ಆಗ ಆಕೆ ಮತ್ತೆ ಅದನ್ನು. ಸಮಾಧಾನಪಡಿಸುತ್ತಾಳೆ. ಹೀ 
ಸೂಳೆಗೇರಿಯ ಮನೆಯೊಂದರಲ್ಲಿ ಬಾಣಂತಿಯಾದ ತಾ” ತ ಕಿಸ 
(ಸೂಳೆವಾಣತಿ) ಎರಡು ಹಸುಗಳ ನಡುವೆ ಬಿಟ್ಟಿ ಕರುವಿನಂತೆ ಹೆ we ಸ. 


ಇಡೀ ಪದ್ಯ ನಿಸ್ಸಂದೇಹವಾಗಿ ತ ಜನದ $a ತತ 
ರೂಪಿತವಾಗಿದೆ. "ಬಸವಣ್ಣ ಹ ವಚನದ : ಓೊಮ್ಮೆ - 
| ನಲ್ಲಿ ಬಂದಿದೆ. ಆದರ ಹ ತೂತ ಜ್‌ 
ತ ಬಂದು ಮಾತು" ರ್ಕ ತ 
| ಕ pe ಘ್‌ 


ವಚನಕಾರರು ಮತ್ತು ನೇಮಿಚಂದ್ರ 47 


ಎತ್ತಿಕೊಂಡದ್ದು. ಅಕ್ಕಮಹಾದೇವಿ ತನ್ನ ಇಬ್ಬಂದಿತನವನ್ನು ಕುರಿತು, ಒಂದು 
1 ವಚನದಲ್ಲಿ "ಅಕಟಕಟಾ, ಕೆಟೆ ಸ ಕೆಟೆ ಕ! ಸಂಸಾರಕ್ಕಲ್ಲಾ, ಪರಮಾರ್ಥಕ್ಕಲ್ಲಾ! ಎರಡಕ್ಕೆ 
i ಬಿಟ್ಟ ಕರುವಿನಂತೆ' (ಅಕ್ಕವ. ೧೩) ಎಂದು ಹೇಳಿಕೊಂಡಿದ್ದಾಳೆ. ತನ್ನ ಮನಸ್ಸು, 
.. ಚಂಚಲವಾಗಿ, ಅತ್ತ ಪರಮಾರ್ಥಕ್ಕೂ ಸಲ್ಲದೆ, ಇತ್ತ ಸಂಸಾರಕ್ಕೂ ಸಲ್ಲದೆ, ಯಾವು 
ದೊಂದನ್ನೂ ಗಟ್ಟಿ ಯಾಗಿ ಹಿಡಿಯದೆ, “ಎರಡಕ್ಕೆ ಬಿಟ್ಟ ಕರುವಿನಂತೆ'-- ಎರಡು 
ಹಸುಗಳ ವಟ ಎಲು ಕುಡಿಯಲು ಬಿಟ (ತಬ್ಬಿ ಲಿ) ಕರುವಿನಂತೆ ಪರದಾಡುತ್ತ ದೆ 
ಎಂದು ಈ ಮಾತಿನ ಅರ್ಥ. ನೇಮಿಚಂದ್ರನ ಪದ್ಯ ದಲ್ಲಿನ ಕಡೆಯಸಾಲು "ಎರಡರ್ಕೆ 

ಬಿಟ್ಟ ಕಜುವೋಲ್‌ ಯೆಡೆಯಾಡಿದಳ್‌' ಎಂಬು ಅಕ್ಕನ ವಚನದ ಮಾತೇ ಆಗಿದೆ 
ಎಂಬುದನ್ನು ಗಮನಿಸಬೇಕು. ನೇಮಿಚಂದ್ರ ಬಸವಣ್ಣ ಹಾಗೂ ಅಕ್ಕ ಮಹಾದೇವಿ 

ಿತ್ರವ 


ಇವರಿಬ್ಬರ ವಚನ ಶಬ್ದಚಿತ್ರಗಳಿಂ » ತಾನೇ ಒಂದು ಪ್ಲ ನ್ನು 
ಕಟ್ಟಿ ದ್ದಾನೆ ಎಂಬುದು ಸುಸ್ಪಷ್ಟವಾಗಿದೆ. 


ಎದಾ ಸಂಸರ ಅಭಿಪ್ರಾಯದ ಪ್ರಕಾರ ಸ” ಕೃ ತಿಗಳನ್ನು ಬರೆ 
HE ಕ್ರಿ.ಶ. 1188 ರಿಂದ 1192ರ ಅವಧಿಯಲ್ಲಿ; ಬಸವ ನವರ ಚವಿತಾವಧಿ 
ಶ. 1131 ರಿಂದ 1167. 1167ನ ನ್ನು ಬಿಜ್ಜಳನ ಸಾ ಕಲ್ಯಾಣ ಕ್ರಾಂತಿಯ 
sd ಇರಿಸಿಕೊಳ್ಳ ಬಹುದು. ಈ ಹಿ ಯಿಂದ ಬಸವ ವಚನಕಾರರ 
ಕಾಲಕೂ ತ ನೇಮಿಚಂದ್ರ ನ ಕಾಲಕ್ಕೂ ಇರುವ ಅಂತರ ತೀರಾ ಕಡಮೆ. ನೇಮಿಚಂದ್ರ 
ಇದ್ದದ್ದು ದೂರದ ರಟ್ಟ, ರಾಜ್ಯದಲ್ಲಿ ಬಸವಾದಿಗಳು ಇದ್ದದ್ದು ಇತ್ತ ಚಾಳುಕ್ಯರ 
| ಕಲ್ಯಾಣದಲ್ಲಿ. ಹೀಗಿರುವಾಗ, ಅಂದಿನ ಕಾಲದಲ್ಲಿ, ನೇಮಿಚಂದ್ರನ ಕೃತಿಗಳಮೇಲೆ 
ವಚನಕಾರರ ಪ್ರಭಾವ ಆದದ್ದು ಹೇಗೆ? ಬಹುಶಃ ಕಲ್ಯಾಣ ಕ್ರಾಂತಿಯ ಅನಂತರ, 
 ಮುಂದಿನಇಪ್ಪತ್ತೈದು ವರ್ಷಗಳ ಅವಧಿಯಲ್ಲಿ, ನೇಮಿಚಂದ್ರನ ಗಮನಕ್ಕೆ ಬರುವಷ್ಟರ 
4 ಮಟ್ಟಿ ಗೆ ಕಲ್ಯಾಣದ ಪರಿಸರದಿಂದ “ವಚನ'ಗಳು ರಟ್ಟ ರಾಜ್ಯ ಕ್ಕೆ ಪ್ರಯಾಣ ಮಾಡಿರ 
| ಬ ಕು ಇದು ಸಾಧ್ಯ. ಯಾಕೆಂದರೆ ಕಲ್ಯಾಣ ಕ್ರಾಂತಿಯ ಅನಂತರ ಶಿವಶರಣರ ಅನು 
'ಯಾಯಿಗಳ ತಮಗೆ ದೊರೆತ ವಚನಗಳ ಕಟ್ಟುಗಳೊಂದಿಗೆ ಕರ್ನಾಟಕದ ಬೇರೆ 
ನೀರೆಯ ಭಾಗಗಳಿಗೆ ಚದುರಿಹೋದದ್ದೇನೋ ನಿಜ. ಮತ್ತು ವಚನಕಾರರ 
ದುಕು, ಅವರ ವಚನಗಳ ಪ ರೈಭಾವ ಮುಂದಿನ ಅನೇಕ ಕವಿಗಳ 
ಮುಖ್ಯ ವಾಗಿ ವೀರಶೈ ವ ಕವಿಗಳಮೇಲೆ ಆದದ್ದು ತೀರಾ 
ೀರಶ್ಶೈಃ ವೇತರ ಕವಿಗಳ ಮೇಲೂ ವಚನಕಾರರ "ಪ ಪ್ರಭಾವ 
ವ ಶೇಷದ ಸಂಗತಿಯಷ್ಟೆ ಅಲ್ಲ, ವಚನವಾಜ್ಮಯದ 


48 ಸಾಧನೆ 


2. ನೇಮಿನಾಥ ಪುರಾಣಂ : (ಸಂ) ಬಿ. ಎಸ್‌. ಸಣ್ಣಯ್ಯ 
3, ಬಸವಣ್ಣನವರ ಷಟ್‌ಸ್ಟ ಲದ ವಚನಗಳು: ಪ್ರೊ॥ ಶಿ. ಶಿ. ಬಸವನಾಳ 
(1954ರ ದ್ವಿತೀಯ ಮುದ್ರಣ) 
4, ಅಲ್ಲಮನ ವಚನಗಳು: (ಸಂ) ಡಾ| ಎಲ್‌. ಬಸವರಾಜು 
5. ಮಹಾದೇವಿಯಕ್ಕನ ರಗಳೆ ; (ಸಂ) ; ಪ್ರಕಾಶಕರು ; ಚನ್ನಮಲ್ಲಿಕಾರ್ಜುನ (1933) 


icc ad 


ಮತ್ತೆರಡು ಶೂಲಬ್ರಹ್ಮ ಶಿಲ್ಪಗಳು 


ತಾತ 


ಎಂ. ಚಿದಾನಂದಮೂರ್ತಿ 


ಕಳ ತನ ಮಾಡಿ ರಾಜದಂಡನೆಗೆ ಗುರಿಯಾಗಬೇಕಾಗಿದ್ದ ಇಬ್ಬರು ಕಳ ಸರು 
ಶಿವಭಕ್ಕರಂತೆ ವೇಷಧರಿಸಿ ಗುಂಡಯ್ಯ ಬ್ರಹ್ಮಯ್ಯರೆಂಬ ನಿಷ್ಠಾವಂತ ಶಿವಭಕ್ತರನ್ನು ¥ 
ಮರೆಹೊಕಾ ಗ, ಅವರು ಆ ಕಳ ರಿಗೆ ಅಭಯವನ್ನು ನೀಡಿ ತಾವೇ ಶೂಲವನ್ನೇರಿ 
ಸತ್ತು ಕಳ್ಳರನ್ನು ಕಾಪಾಡಿದ ಕತೆ ವೀರಶೈವ ಸಾಹಿತ್ಯದಲ್ಲಿ ಪ್ರಸಿದ್ಧವಾಗಿದೆ. ಈ 
ಕತೆ ಹಿಂದಿನ ಸಾಹಿತ್ಯದಲ್ಲಿ ಹಲವಾರು ಕಡೆ ನಿರೂಪಿತವಾಗಿರುವಂತೆಯೇ ಶಿಲ್ಪ 
ದಲ್ಲಿಯೂ ಕಾಣಿಸಿಕೊಂಡಿದೆ. ಬನವಾಸಿ ಮಧುಕೇಶ್ವರ ದೇವಾಲಯದ ಒಂದು 
ಶಿಲ್ಪ ಪಟ್ಟಿಕೆ ಎಲ್ಲಿ ಮೋಳಿಗೆಯ ಮಾರಯ್ಯ, ನುಲಿಯ ಚಂದಯ್ಯ, ಆಯ್ದ ಕ್ಕಿ 
ಮಾರಯ್ಯ ಇವರೇ ಮೊದಲಾದ ಭಕ್ತರ ಸಾಲಲ್ಲಿ ಗುಂಡಯ್ಯ ಬ್ರಹ್ಮಯ್ಯರ 
ಗ್ರಹಗಳನ್ನೂ ಕೆತ್ತಿದೆ. ಒಂದೊಂದು ವಿಗ್ರಹದ ಮೇಲೂ ಹೆಸರನ್ನು ಕೆತ್ತಿರು 

ಭಕ್ತರನ್ನು ಗುರುತಿಸುವುದು ಸುಲಭವಾಗಿದೆ. ಗುಂಡಯ್ಯ ಬ್ರಹ್ಮಯ್ಯರ 
ಬಲಭಾಗದಲ್ಲಿ ಒಂದೊಂದು ಶೂಲವನ್ನೂ ಕೆತ್ತಿರುವುದು ಗಮನಿಸಬೇಕಾದ ಸಂಗತಿ. 
ಈ ಶಿಲ್ಪವನ್ನು ಮೊದಲು ಗುರುತಿಸಿದವರು ಡಾ| ಬಿ. ಎಸ್‌. ಗದ್ದಗೀಮಠ ಅವರು. 
ಬಳಿಕ ಡಾ| ವಿ. ಶಿವಾನಂದ ಅವರು ಆ ಶಿಲ್ಪದ ಚಿತ್ರವನ್ನು ಪ್ರಕಟಿಸಿದ್ದಲ್ಲದೆ, ತಮ್ಮ 
“ಗುಂಡಬ್ರಹ್ಮಯ್ಯಗಳ ಚರಿತ್ರೆ ಎಂಬ ಸಂಪಾದಿತ ಗ್ರಂಥದಲ್ಲಿ ಧಾರವಾಡ ಜಿಲ್ಲೆ 
ಗುಂಡೇನಹಳ್ಳಿಯ (ಊರಿನ ಹೆಸರು ಗಮನಾರ್ಹ) ಗುಂಡಯ್ಯ ಬ್ರಹ್ಮಯ್ಯರ 
ಶಿಲ್ಪವನ್ನು ಹೊಸದಾಗಿ ಪ್ರಕಟಿಸಿದರು. ಜೊತೆಗೆ ಅಂತಹ ಶಿಲ್ಪವು ಚಿತ್ರದುರ್ಗದ 
ಬೆಟ್ಟದ ಮೇಲಿನ ಸಂಪಿಗೆ ಸಿದ್ದೇಶ್ನ ರ ದೇವಾಲಯದಲ್ಲಿರುವುದನ್ನು ಸೂಚಿಸಿದರು. 
ಡಾ॥ ಎಂ. ಎಂ. ಕಲಬುರ್ಗಿಯವರು ಈ ಶಿಲ್ಪದ ಚಿತ್ರವನ್ನು ಪ್ರಕಟಿಸಿದ್ದಲ್ಲದೆ, 
ಹ ವೇರಿಯ ಶಿಲ್ಪ ವೊಂದನ್ನು ಹೊಸದಾಗಿ ಲೇಖನವೊಂದರ ಮೂಲಕ ಪ್ರಕಟಿಸಿ 
ದರು.3 ಹೀಗೆ ಒಟ್ಟು ನಾಲ್ಕು ಶಿಲ್ಪಗಳ ಚಿತ್ರಗಳು ಪ್ರಕಟವಾಗಿದ್ದು, ಇನ್ನೂ 
ತಹ ಎಷ್ಟೋ ಶಿಲ್ಪಗಳು ಹೊರಕ್ಕೆ ಬರಬೇಕಾಗಿದೆ. ಸದ್ಯ ನನ್ನ ಗಮನಕ್ಕೆ 
ದಿರುವ ಎರಡು ಅಪ್ರಕಟಿತ ಶಿಲ್ಪಗಳನ್ನು ವಿವರಗಳೊಂದಿಗೆ ಪರಿಚಯ ಮಾಡಿ 


py 
ತಾನ ಪ್ರಮು ಇ. 
hs 


"ಶಾಸನೋಕ್ತ ವೀರಶೈವರು' (ವಿಭೂತಿ. 1961. ಪು. 273) 
ಹ್ಮಯ್ಯಗಳ ಚರಿತ್ರೆ (1974). ಪೀಠಿಕೆ, ಪು. 23. 
ಗ, ಸಂಪುಟ 2 (1975), ಪು. 108ರ ಮುಂದಿನ ಚಿತ್ರ ನೋಡಿ. 


ತೆ್‌ 
ಶಿ ಟೇ | 
1" ಕ್‌ 


50 ಸಾಧನೆ 


ಕೊಡಲು ಬಯಸುತ್ತೇನೆ. ಈಗ ದೊರಕಿರುವ ಎಲ್ಲ ಶಿಲ್ಪಗಳಿಗಿಂತ ಇವು ವಿವರ" 
ಗಳಲ್ಲಿ ಬೇರೆಯಾಗಿವೆ. 


ಮೊದಲನೆಯದು ಶಿವಮೊಗ್ಗ ಜಿಲ್ಲೆ ಚನ್ನಗಿರಿ ತಾಲೂಕಿನ ನೀತಿಗೆರೆ ಗ್ರಾಮದ ' 


ವೀರಭದ್ರಸ್ವಾಮಿ ದೇವಾಲಯದ ಗರ್ಭಗುಡಿಯಲ್ಲಿದೆ (ಚಿತ್ರ 1 ನೋಡಿ). ಈ 


SM ಚ್‌ ್‌ 


ಶಿಲ್ಪವಿರುವ ಕಲ್ಲಿನ ಹಲಗೆಯನ್ನು ವೀರಭದ್ರನ ವಿ7 
ಸೇರಿಸಲಾಗಿದೆ. ಮೇಲೆ ಸಿಂಹಲಲಾಟವಿದ್ದು ಕೆಳ 


ನಾ 
Kf 


ಯಲ್ಲಿ ಇಬ್ಬರು ಸ್ತ್ರೀಯರು ಎತ್ತಿದ ತಮ್ಮ ತೆ 
ಹಿಡಿದಿದ್ದಾರೆ. ಇವರಿಬ್ಬ! | 


ಮತ್ತೆರಡು ಶೂಲಬ್ರಹ್ಮ ಶಿಲ್ಪಗಳು 51 


ಪತ್ನಿಯರಾದ ಗುಂಡಾಯಿ ಅಮರಾಯಿಗಳಾಗಿರಬಹುದು. ಪ್ರಮುಖವಾಗಿ ಎದ್ದು 
ಕಾಣುವ ವಿಗ್ರಹಗಳೇ ಗುಂಡಯ್ಯ ಬ್ರಹ್ಮಯ್ಯರವು. ಇಬ್ಬರೂ ಶಿವಭಕ್ತರೆಂಬುದು 
ಹಣೆಯ ವಿಭೂತಿ, ಕೊರಳ ರುದ್ರಾ ಕ್ಷಿಗಳಿಂದ ಸ್ಪಷ್ಟ ಷ ನೈ ವಾಗುತ್ತ ಡೆ, ಎಲ್ಲಕ್ಕೆ ೦ತ 
ಹೆಚ್ಚಾ ಗಿ ತಮ್ಮ ಎಡಗೈ ಯಲ್ಲಿ ಶಿವಲಿಂಗವನ್ನು ಹಿಡಿದು ಅದರ ಮೇಲೆ ಬಲಗೈ 
ಯಿಂದ ಗಿ ರುವುದು ಗಮ ನಿಸಬೇಕಾದ. ಸಂಗತಿ. ಕಾಲಲ್ಲಿ ನಾಡಿಗಳ 
ಮತ್ತು ಅವರು ನಿಂತಿರುವ ಭಂಗಿ ಅತ್ಯ ೦ತ ಆಕರ್ಷಕವಾಗಿದೆ. ಮಧ್ಯೆ ನಟ್ಟಿ ತ: 
ಎರಡು ಶೂಲಗಳು ಅವರು ಗುಂಡಯ್ಯ. ಬ ನಿಹ್ಮಯ್ಯ ರೆಂಬುದನ್ನು ಖಚಿತಪ 
ಈದ ದೃಷ್ಟಿ ಯಿಂದ ಇದು ಚಿತ್ರದುರ್ಗದ ಶಿಲ್ಪ ವನ್ನು ಹೋಲುತ. ದೆ. ed 
ಶಿಲ್ಪ ದಲ್ಲಿ” ಗುಂಡಯ್ಯ ಬ್ರಹ ಯ್ಯ ರಿಬ್ಬ ಕೊ ಮಧ್ಯೆ ಇರುವ ಶೂಲಗಳನ್ನು ತಮ್ಮ 
ಎಡಗೈ ಬಲಗೈ ಗಳಿಂದ ಮುಟಿ ; ಜಡಿದು, ಬಲಗೈ ಎಡಗೈ ಗಳಲ್ಲಿ ಶಿವಲಿಂಗಗಳನು 
ಧರಿಸಿದ್ದಾ ರೆ. ಬನವಾಸಿಯ ಇಲ್ಲ ದಲ್ಲೂ ಗುಂಡಯ್ಯ ಬ್ರಹ್ಮ ಯ್ಯರು ನಿಂತು ಕೊಂಡಿ 
ದ್ದಾ ರೆ; ನಟ್ಟಿರುವ ಶೂಲಗಳನ್ನು ಅವರ ಬಲಭಾಗಗಳಲ್ಲಿ ಕತ್ತ ಲಾಗಿದೆ. ಇವು 
ಮೂರೂ ನಿಂತಿರುವ ಗುಂಡಬ್ರಹ ಹ್ಮ ಯ್ಯ ಗಳ ವಿಗ )ಹಗಳಾಗಿದ್ದು ಇವನ್ನು ಒಂದು 
ಗುಂಪಿಗೆ ಸೇರಿಸಬಹುದು. | 
ನಾನು Re ಕೊಡಬೇಕೆಂದಿರುವ ಇನ್ನೊಂದು ವಿಗ್ರಹ ಕುಳಿತ 
ಸ ಭಂಗಿಯಲ್ಲಿದ್ದು ಇದು ಕುಳಿತ ಭಂಗಿಯ ವಿಗ್ರಹಗಳ ಇನ್ನೊ ೦ದು ಗುಂಪಿಗೆ ಸೇರುತ್ತದೆ 
| (ಚಿತ್ರ 2 ನೋಡಿ). ಈ ಶಿಲ್ಪ ಮೊದಲು 'ಶಿವಮೊಗ್ಗ ಶಾಲೂಕಿನ ಕುಸ್ಕೂ ರಿನಲ್ಲಿದ್ದು 
ಈಗ ಶಿವಮೊಗ್ಗೆ ಯ ವಸ್ತು ಪ್ರದರ್ಶನಾಲಯದಲ್ಲಿದೆ. ೨ ಶೂಲಬ್ರಹ ಹ್ಮ ಕ್ಯ ಶಿಲ್ಪ ಗಳ 
| ಲ್ಲೆ ಲ ನನಗೆ ತಿಳಿದಮುಟಿ ಗೆ ನಿನ ಅತ್ಯ ತ ಸುಂದರವಾದುದು, ಮತ್ತು ಅತಿ ವಿಶಿಷ್ಟ 
ವಾದುದು. ಇಡೀ ಶಿಲೆಯ ಅಂಚು ತ ಮತ್ತು ಇತರ ವಿನ್ಯಾ ಸಗಳಿಂದ ಅಲಂಕೃ ತ 
ವಾಗಿದೆ. ಮೇಲ್ಬಾಗದ ಪ್ರಭಾವಳಿಯಲ್ಲಿಯೂ ಲತಾವಿನ್ಯಾಸವಿದೆ. ಇಲ್ಲಿ ಗುಂಡಯ್ಯ 
ಬ್ರಹ ಯ್ಯ ರು ಎತ್ತರದ ಕಂಬಗಳ ಮೇಲೆ ಪೀಠದಲ್ಲಿ ಕಾಲು ಇಳಿಬಿಟ್ಟು ಕುಳಿತಿದ್ದಾ ರೆ. 
ಡಸ್ಟ್‌ ಯಲ್ಲಿ ಶಿವಲಿಂಗಗಳನ್ನು ಹಿಡಿದು ಬಲಗೈಯಲ್ಲಿ ಚಿಕ್ಕ ಕಠಾರಿಯನ್ನು ಹಿಡಿದಿ 
ರೆ. ಕಠಾರಿ ಅವರು ಶಿವಭಕ್ತ ರಿಗಾಗಿ ಹ್‌. ನ್ನ್ನ ಹಳ ಅರ್ಪಿಸಿಕೊಂಡದ್ದರ 
ಅವರ ತೇ ಳ ಮೇಲೆ ಮುತ್ತಿನ ಕುಚ್ಚು ಗಳ ಛತ್ರಿಗಳಿರುವುದು ಮತ್ತು 
ಮಾಲೆ ಅವರು ದೊಡ್ಡ ವ್ಯಕ್ತಿ ಕ್ರಿಗಳೆಂಬುದನ್ನು ಸೂಚಿಸು 
ಸ:  ಹಳೆಯಬೀಡು' ದೇವಾಲಯಗಳ ಕಂಬಗಳನ್ನು 
ಹತ ಶ್ರನೆಯ ಕೆಲಸ, ತುಂಬು ಅಲಂಕರಣ, 
ಶೈಲಿಯನ್ನು ನೆನಪಿಗೆ ತರುತ್ತವೆ. ಈ 


| ಗಸ & ನ ಸಹಿ ಶ್ರದ್ಧೆ 


WN 
೧ 


ಕಾವುದೇ ಇರಲಿ, ಹೊಯ್ಸಳ ದೇವಾಲಯ ಶಿಲ್ಪಗಳ ಪರಿಚಯ 


» ನಿರ್ಮಾಣವಾಗಿದೆಯೆಂಬಲ್ಲಿ ಅನುಮಾನ ಕಾಣದು. 


ಆಕ್ಟ 


ಖಿ 


ಎ 


೦ 
ವಿದ ಶಿಲಿ ಯಿಂದ ಇದ 


ಶಿಲದ ಕುಲ ಯ 


ಮತ್ತೆರಡು ಶೂಲಬ್ರಹ್ಮ ಶಿಲ್ಪಗಳು 53 


ಗುಂಡೇನಹಳ್ಳಿ, ಹಾವೇರಿ ಶಿಲ್ಪಗಳಲ್ಲಿ ಕೈಲಿ ಶಿವಲಿಂಗ ಹಿಡಿದು, ನಟ್ಟ 
ಶೂಲಗಳ ಮೇಲೆ ಕುಳಿತಿರುವಂತೆ ಚಿತ್ರಿತರಾಗಿದ್ದರೆ, ಇಲ್ಲಿ ಕಂಬಗಳ ಮೇಲೆ ಕುಳಿತಿರು 
ವಂತೆ ಚಿತ್ರಿತರಾಗಿದ್ದಾರೆ. ಒಂದು ಕೈಯಲ್ಲಿ ಕಠಾರಿ ಹಿಡಿದಿರುವಂತೆ ತೋರಿಸಿರು 
ವುದು ಕುಸ್ಕೂರು ಚಿತ್ರದಲ್ಲಿ ಮಾತ್ರ. ಉಳಿದ ಕಡೆಗಳಲ್ಲೆಲ್ಲ ಶೂಲಗಳುಂಟು. 
ಇಲ್ಲಿ ಕಂಬ ಅವರು ಮೇಲಿನಿಂದ ಕೆಳಕ್ಕೆ ಶೂಲದ ಮೇಲೆ ಬೀಳುತ್ತಿರುವುದಕ್ಕೆ ಸಂಕೇ 
ತವಲ್ಲ; ಏಕೆಂದರೆ ಅವರ ಕೈಲಿ ಕಠಾರಿಯಿರುವುದರಿಂದ ಕಠಾರಿಯಿಂದ ಇರಿದು 
ಕೊಂಡು ಸತ್ತರು ಎಂಬುದೇ ಇಲ್ಲಿ ಸೂಚಿತವಾಗುತ್ತದೆ. ಅವರು ಸತ್ತು ಮೇಲೆ 
ಹೋದರು, ಕೈಲಾಸವನ್ನು ಸೇರಿದರು ಎಂಬುದನ್ನು ಕಂಬಗಳು ಸೂಚಿಸುತ್ತವೆ. 
ಬನವಾಸಿಯ ಶಿಲ್ಪದಲ್ಲಿ ಎಲ್ಲ ಭಕ್ಕರೂ ಕೈಮುಗಿದಿರುವಂತೆ ತೋರಿಸಿರುವುದರಿಂದ 
ಕೈಲಿ ಶಿವಲಿಂಗಗಳನ್ನು ತೋರಿಲ್ಲ. ಉಳಿದ ಎಲ್ಲ ಶಿಲ್ಪಗಳಲ್ಲೂ ಶಿವಲಿಂಗಗಳುಂಟು. 
ಆಯುಧ (ಬಹುತೇಕ ಶೂಲ, ವಿರಳವಾಗಿ ಕಠಾರಿ) ಮತ್ತು ಶಿವಲಿಂಗಗಳು 
ಗುಂಡಯ್ಯ ಬ್ರಹ್ಮಯ್ಯ ವಿಗ್ರಹಗಳ ಮುಖ್ಯ ಲಕ್ಷಣಗಳು. ಒಂದು ಅವರ ತ್ಯಾಗ 
ಧೆ ಬರ್ಯಕ್ಕೆ, ಇನ್ನೊಂದು ಅವರ ಶಿವಭಕ್ತಿ ಶಿವನಿಷ್ಠೆಗಳಿಗೆ ಸಂಕೇತ. ಅವರಿಬ್ಬರನ್ನೂ 
ಎಲ್ಲ ಶಿಲ್ಪಗಳಲ್ಲೂ ಒಟ್ಟಿಗೆ ತೋರಿಸುವುದು ಗಮನಿಸಬೇಕಾದ ಸಂಗತಿ. 
ಕುಮಾರರಾಮನ ಸಾಂಗತ್ಯದಲ್ಲಿ ಬರುವ ಶೂಲದ ಹಬ್ಬಕ್ಕೂ ಗುಂಡಯ್ಯ 
ಹ್ಮಯ್ಯರು ಶೂಲಗಳನೆ ಸೇರಿದ್ದ ಕೂ ಲ ಸಂಬಂಧಕಲ್ಪನೆ ಮಾಡಿದ್ದಾರೆ, ವಿದಾ ಿಂಸರು. 
ದೇ ಹೆಸರಿನ ಹಬ್ಬ ದಕ್ಷಿಣ ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿ ನಡೆಯು 
» ಹಬ್ಬದ ಅಂಗವಾಗಿ “ಶೂಲ ಆಡುವ' ಒಂದು ಆಚರಣೆ ನಡೆಯುತ್ತದೆ. 
ರವಾದ ಅಡಕೆಯ ಮರಗಳನ್ನು ತಂದು ನಟು ತ ಅವುಗಳ ತುದಿಯಲ್ಲಿ ಅಟ್ಟಣೆ 
ಅಲ್ಲಿ ನಿಂತು ತೂಗಾಡುವುದೇ "ಶೂಲ ಆಡುವುದು” ಎಂದು ಅನ್ನಿ ಸಿಕೊಳ್ಳು 
ಕುಸ್ಕೂರಿನ ಶಿಲ್ಪ ಅಂತಹ "ಶೂಲ ಆಡುವ' ರಿಚುಯಲ್ಲನ್ನು ಜ್ಞಾಪಕಕ್ಕೆ 
ದೆ6 ಆ ದೃಷ್ಟಿಯಿಂದ ಆ ಶಿಲ್ಪಕ್ಕೆ ಒಂದು ವಿಶೇಷ ಮಹತ್ವವಿದೆ. 


> 
. 


ತ 


qf 
ಇ 
(6 


Gl (Gb 0; [೫ 
Xt Sua 
ಬಜ 1, ಳೌ 


6 ಈ ಬಗ್ಗೆ ವಿವರಗಳಿಗೆ, ನೋಡಿ-- ಎಂ. ಚಿದಾನಂದಮೂರ್ತಿ : "ಶೂಲದ ಹಬ್ಬ' 
(ಗ್ರಾಮೀಣ, 1977), ಪು. 69. 


ಸಾಮಾನ್ಯನ ಕುರಿತು 


ಹ. ನಂ. ವಿಜಯಕುಮಾರ್‌ 


ರಾಜಮಹಾರಾಜರುಗಳ ವೆ ಭವೋಪೇತ ಮಹಲುಗಳಲ್ಲಿ 

ಕಣ್ಣು ಕುಕ್ಕಿಸುವ ಸುಖಾಸೀನ ಭೂರಿಭೋಜನಗಳಲ್ಲಿ 

ಕಿಲಕಿಲನೆ ನಗುವ ಅಪ್ಸರೆಯರ ತೋಳುಗಳಲ್ಲಿ 

ಒರಗಿ ಶಾಸನವಿಧಿಸಿ ತೆರಕೊಳ್ಳುತ್ತ ಬಿಸಿಲು ಗಾಳಿ 

ಚಳಿ ಮಳೆಯಲ್ಲಿ ದುಡಿಸಿಕೊಂಡದ್ದು ನಿನ್ನ ನಿನ್ನ ಸಂತಾನವನ್ನ. 


ವಿಜಯ ದಿಗ್ವಿಜಯ ಹೊರಟು ಅಂಬಾರಿಗಳಲ್ಲಿ ಮೆರೆದು 
ಸಾಮಂತ ಮಹಾಸಾಮಂತರ ಗುತ್ತಿಗೆ ಹಿಡಿದು 
ಸಾಮ್ರಾಟ ನಗೆ ಚೆಲ್ಲುತ್ತ ಚಕ್ರವರ್ತಿ ಎನಿಸಿಕೊಂಡದು 
ವಿಜಯಧ್ವ ಜ ಹಾರಿಸಿಕೊಂಡದ್ದು ಉಕ್ಕಿ ನಂತಹ 

ನಿನ್ನ ತೋಳುಗಳಿಂದ ನಿನ್ನ ಸಥ ತಕ್ಕ 


ಓಲೆ ಒಯ್ಯುತ್ತ ಅಂಚೆಯಾಗಿ ಮೇನೆ ಹೊರುತ್ತ ಕುದುರೆಯಾಗಿ 
ವಿಲಾಸ ವಿಭ್ರಮದ ಚೆಲ್ಲಾ ಟದ ಚದುರೆಯರ ಕಾಲಕಸವಾ 
ಉದಾ ನೆ ಕಟ್ಟಡಗಳು ಮೇಲೇಳಲು ಬಳಸಿಕೊಂಡದ್ದು 
ದುಡಿಸಿಕೊಂಡದ್ದು ಓದುಚಿಂತನೆಗೆ ಹೊರತಾದ ನಿನ್ನ "ಸಂತಾನವನ್ನ . 


ರಾಜಾಧಿರಾಜ ರಾಜಮಾರ್ತಾಂಡ ಅರಿರಾಯರ ಗಂಡ ಗಂಡಭೇರುಂಡ 
ಇತ್ಯಾದಿ ಕಿವುಗಡಚಿಕ್ಕುವ ಪರಾಕಿನ ಭಟ್ಟರ ಸಂತಾನ ಬೆಳೆಯಲು 
ಅಪಾಪೊ ಬಲೈಸ ಸಲು ಕಸಪೊರಕೆಯಾದ ಕವಿಗಳ 

ಬೆಳೆಸಲು ದುಡಿಸಿಕೊಂಡದ್ದು ಬಳಸಿಕೊಂಡದ್ದು ಗಂಧದ ಕೊರಡಿನ 


ಸುಳ್ಳು ಶಾಸ್ತ್ರಗಳ ಬಿತ್ತಿ ಅಸಮತೆಯ ಬೆಳಿತಗೆದು ತ "೫" ತ ad 
ಗೊಡ್ಡ ದ ಆಚರಣೆಗಳ ಬಂಡೆಗ ಲೆ ( ವ 
ಕಳ್ಳ ಬಯಕೆಗಳ ಪೂರ್ಣಗೊ 


ಬ 


"ರನ್‌ ಬುದ್ದಿಸಂ' 


ಮೀರಾ ಚಕ್ರವರ್ತಿ 


ಅನುಯಾಯಿಗಳ ಮನೋಧರ್ಮ ಹಾಗೂ ಗುಣಗಳನ್ನು ಅನುಸರಿಸಿ ಬದ 
ಲಾವಣೆಯಾಗುತ್ತಾ, ಬೆಳೆಯುತ್ತಾ ಹೋಗುವ ಕಾರಣದಿಂದ ಧರ್ಮ ಒಂದು 
ಜೀವಂತವಸ್ತು ಎನ ಬಹುದು. ಭಾರತೀಯ ಬೌದ್ದ ಧರ್ಮದ ಒಂದು ಪರಿವರ್ತಿತ 
oss ಆದೆ, ಹಾಗೂ ಜಪಾನಿನಲ್ಲಿ ಇಂದು ಒಂದು ಪ್ರಮುಖ ಧರ್ಮವಾಗಿ* 

ಬೆಳೆದು ನಿಂತಿರುವ ರುನ್‌ ಇದಕ್ಕೊಂದು ಒಳೆ ಸಿಯ ಉದಾಹರಣೆ. ಚೀನ ಹಾಗೂ 

ಜಪಾನ ದೇಶಗಳ ಜನರ ಚಾರಿತ್ರಿಕ ಗುಣಧರ್ಮಗಳು ಈ ರುನ್‌ ಧರ್ಮವನ್ನು 
ಎಷ್ಟರಮಟ್ಟಿ ಕೈಗೆ ಬದಲಿಸಿದೆ ಎಂದರೆ ಭಾರತೀಯ ಬೌದ್ಧಧರ್ಮದ್ದೇ ಅದೊಂದು 
ಪರಿವರ್ತಿತ ರೂಪ ಎನ್ನುವ ತಥ್ಯ ಬಹಳೇ ಸೂಕ್ಷ್ಮವಾಗಿ ಬಿಟ್ಟಿದೆ. ಜಪಾನಿನ 
ಜನರು ರೈನ್‌ ಧರ್ಮಕ್ಕೆ ರೂಪಕೊಟ್ಟಂತೆ ರುನ್‌ ಧರ್ಮ ಇಂದು ಜಪಾನಿನ 
ಸಾಂಸ್ಕೃತಿಕ ಜೀವನವನ್ನು ವೆ ೈವಿಧ್ಯತೆಯಿಂದ ತುಂಬುತ್ತಿದೆ. 

ರನ್‌ ಧರ್ಮದ ದಂತ ಕಥೆ ರೈನ್‌ ತತ್ವಗಳಿಗೆ ಅನುರೂಪವಾಗಿದ್ದು 
ರುನ್‌ನ ತಿರುಳನ್ನು ಪ್ರತಿನಿಧಿಸುತ್ತದೆ. ಒಮ್ಮೆ ಬುದ್ಧನ ಚರಣಗಳಲ್ಲಿ ಕುಮ್ಹಳ 
ಪ್ರಷ್ಟವೊಂದನ್ನು ಇಟ್ಟಾ ಧರ್ಮವನ್ನು ಉಪ ಪದೇಶಿಸ ಬೇಕೆಂದು ಕೇಳಿಕೊಂಡನಂತೆ. 
ಆಗ ಬುದ್ಧ ಒಂದು ಮಾತನ್ನೂ ಆಡದೆ ಬರಿ ಆ ಪುಷ್ಪವನ್ನು ಸ್ಪರ್ಷಿಸಿದನಂತೆ. ಅಲ್ಲಿ 
ರುವ ಯಾರಿಗೂ ಬುದ ನ ಈ ಸಂಜ್ಞೆ ಅರ್ಥವಾಗದೇ ಚಡಗ ಮಹಾಕಶ್ಯಪ 
ಮಾತ್ರ ಮುಗುಳ್ನಕ್ಕ ನಂತೆ. ಆಗ ಬುದ್ಧ ಮಹಾಕಶ್ಯಪನಿಗೆ ಜ್ಞಾನವನ್ನು ಪ್ರ ಸಂರ 
ಮಾಡುವ ಕೆಲಸ ನನ್ನು ಒಪ್ಪಿ ಸಿದನಂತೆ. ಈ ಗೋ, ಸಂಜ್ಞೆ ಈ ರೀತಿ ಒಬ್ಬ 
ಈಾಗುರುವಿನಿಂದ ಇನ್ನೊ ಬ್ಬ ಮಹಾಗುರುಫಿಗೆ ಉಪದೇಶಿಸಲ್ಪಟ್ಟಿತಂತೆ. ಅಂತಹ 
ಮಃ ರಾಗುರುಗಳಲ್ಲಿ Ke ಪ್ರವರ್ತಕನೆನಿಸಿಕೊಂಡ EE 28ನೆಯ 
ಮಹಾಗುರು. 


ಬುದ್ದನ ಮಹಾಪರಿನಿರ್ವಾಣದ ಸುಮಾರು ಒಂದು ಸಾವಿರ ವರ್ಷದ ನಂತರ, 
ರೆ ಸು ದಾರ ತರ 516ರಲ್ಲಿ ಬೋಧಿಧರ್ಮ ಭಾರತದಿಂದ ಚೀನ ದೇಶಕ್ಕೆ 
ಹೆ ತ ಬದ್ದ ಧವ Wi ಮಾಡಿದ. ಬೋಧಿಧರ್ಮ ಉಪದೇಶಿಸಿದ 


ಕ [es 


ರು ಬೌದ್ದರಲ್ಲಿ ಸುಮಾರು ಒಂದರ ಐದನೇ ಭಾಗ 


5 ks 


56 ಸಾಧನೆ 


ಬುದ್ಧ ಧರ್ಮ ಚೀನ ದೇಶದಲ್ಲಿ “ಚಾನ್‌' ಹೆಸರಿನಿಂದ ಪ್ರಸಿದ್ಧ ಧರ್ಮವಾಯಿತು. 
ಚೀನೀ ಭಾಷೆಯ “ಚಾನ್‌” ಹಾಗೂ ಜಪಾನೀ ಭಾಷೆಯ “ರೆಖುನ್‌? ಇವುಗಳು ಸಂಸ್ಕೃ 
ಭಾಷೆಯ “ಧ್ಯಾನ” ಶಬ್ದದ ಚೀನೀ ಹಾಗೂ ಜಪಾನೀ ರೂಪಗಳು. ಆದರೆ ಶ್ರೀ 
ಎಂಗ್‌-ತಿಸಿತ್‌-ಚಾನ್‌ ಹೇಳುವಂತೆ ಈ ಚಾನ್‌ ಧರ್ಮವನ್ನು “ಭಾರತೀಯ ಮೂ 
ಗಳಿಗೆ ಸಂಬಂಧಿಸಲು ಸಾಧ್ಯ ವಾದರೂ, ಅದು ಯಾ ಚೀನದ ಸೃಷ್ಟಿ ಯೇ 
ಹೌದು?!. ಏನೇಆದರೂ KE ಮೂಲ ಪ ್ರವೃ ತ್ತಿಯಾದ “ಪ್ರಶಾಂತತೆ ಯಿಂದ 
ಅದು “ವ್ಯಾವಹಾರಿಕ” ಹಾಗೂ ವಾ ಸ್ವಭಾವವುಳ ಸ ಚೀನರಿಗೆ ಒಗ್ಗದೇ' 
ಹೋಗಿ ಬಹಳ ದಿನ ಚೀನ ದೇಶದಲ್ಲಿ ಉಳಿಯಲಿಲ್ಲ. ಐಸಾಯಿ (ಕ್ರಿ.ಶ. 1141 
es ದೋಜೆನ್‌ (ಕ್ರಿ.ಶ. 1200- 1253) ಹಾಗೂ ಇನ್ನಿತರ ಭಿಕ್ಷುಗಳ" 

ಪ್ರಯತ್ನಗಳಿಂದಾಗಿ ಈ ಧರ್ಮ ಸುಮಾರು 12ನೆಯ ಶತ ಮಾನದಲ್ಲಿ ಜಪಾನ್‌ ದೇಶ" 
ವನ್ನು ನ 


ರೆ ಯನ್‌ ಮೂಲತಃ ಮಹಾಯಾನ ಬುದ ಧಮ ೯ದ್ದೇ ಒಂದು ಕುಡಿ. ಅದು: 
"ತಾರಿಕಿ? ಬೌದ್ಧ ಧರ್ಮ ಅಂದರೆ “ಬೇರೆಯವರ-ಪ ಶ್ರಯತ್ನ್ನದ ದ್‌" ಬೌದ ಧರ್ಮಕ್ಕೆ. 
ವಿರುದ್ಧ ವಾದ “ಜಿರಿಕಿ' ಬೌದ ಧರ್ಮ ಅಂದರೆ "ಸ ೈತಃ-ಪ್ರ ಯತ್ನ'ದ ಬೌದ 5 ಧಮನ 
ವನ್ನು ಉಪದೇಶಿಸುತ್ತದೆ. ಶಬ್ದ ಗಳಲ್ಲಿ ಇದನ್ನು ನನಾ ಎಂಬುದನ್ನು 
ಒಪ್ಪಿ ಕೊಳ್ಳು ತ್ರಲೂ, ಹಲವಾರು "ಜನ ಇದನ್ನು RAE ಪ ಯತ್ನ ಪಟ್ಟಿ ದ್ದಾ ರ 


NS, 
ಇದು 'ಮಲತಃ ಬರಹದ ಅಥವಾ ಶಬ್ದಗಳ ವಿಧಾನವಲ್ಲ.. ಬುದ" -ಪ ವ — 


ಯನ್ನು ಪಡೆಯಲು ಹೃ ದಯದೊಳಗೆ ನೇರ ಅನುಭವದ 42 ಬಂಟ 
ಬುದು: ವಿಧಾನ” ಎಂದು ಏಂಗ್‌-ತಿಸಿತ್‌-ಚುನ್‌ ಪರಿಭಾಷಿಸಿದ್ದಾ ರೆ2 ಇದನು 
“ಬಂದು ರಹಸ್ಯ ವಾದೀ ವಿಶ ಶದೇವತಾವಾದ, ಒಗಟು ಹಾಗೂ ಬದೆಗಳಿಂದ ಕಲಿಸ 
ಲಾಗುವ ಬು ಅಧ್ಯಾತ್ಮ ಎಧಾತ; ಒಂದು ತರದ ಅಸ್ತಿ ತ್ರ ವಾದೀ ಪಂಥ, ವಿವರಿಸ 


ಲಾಗದ ಒಂದು ನಿತ್ಯ ಜೀವನದ ಉಚ್ಚ ವಿಧಾನ** ಎಂದೆಲ್ಲ" ಬಣ್ಣಿ ಸಲಾಗಿದೆ. 


ಈ “ಚಾನ್‌? ಹಾಗೂ "ರನ್‌ ಬುದ್ದಿಸ ಸಂಗಳು “ಭಾರತೀಯ ಹಾ 
ಪಶ್ಚಿ ಮ ಏಷಿಯದ ಬೌದ್ಧ ಧರ್ಮಕೆ ಪ್ರತಿಕ್ರಿಯೆಗಳು” ಎಂದು ಇ. ಆರ್‌. ಹ್ಯೂಸ 
ಹೇಳುತ್ತಾರೆ. ಅದುದರಿಂದಲೇ ಮ ಆಂದೋಲನ ಬಹುಶಃ ಒಬ ರಃ 
ಭಿಕ್ಷುವಿನಿಂದ ಪ್ರಾರಂಭವಾಗಿರಬೇಕು. ವಿಚಾರಗಳನು ಎಷ್ಟೇ ಜ್ಞಾನ ನ 
ಪ್ರಯತ್ನಪಟ್ಟರೂ ಅವುಗಳು ಮತ್ತ ಷ್ಟು ಕ್ಲಿಷ್ಟ ವಾಗುವುದನ್ನು ನೋಡಿ, ಯ 
ವಜುರಗಳ ವ್ರ ಎಲ್ಲ ವೆ ೈವಿಧ್ಯ ತೆಗಳನ್ನು ಬಿಸಾಕಿ, ಅವನು ಆ$ ರತ 3 
ನಡೆಸಲು ಪಾ ್ರರಂಭಿಸಿರಬೇಕು, ಜಾಗ 'ಅಂತಹ ಸರಳ ಹ. 


ಪಡೆಯಲ್ಲ, ಜಪಾನೀ ಭಾಷೆಯಲ್ಲಿಯೇ ಹೇಳುವುದದ್ದರೆ.ಸಸ 


ಅತಿ ಸುಲಭವಾದ ಮಾರ್ಗ ಎಂದು ರೋ ್ಪಂ: ತರಬೇಕು. ಎಷ 


“ರನ್‌ ಬುದ್ದಿ ಸಂ' 57 


ಸಾಧನೆ, ಪಂಡಿತರಿಗಷ್ಟೇ ಅಲ್ಲ, ಸಾಮಾನ್ಯರಿಗೂ ಸಾಧ್ಯ. ರೆಬುನ್‌ನ ವಿಶಿಷ್ಟತೆ 
ಏನೆಂದರೆ, ಅದು ಹಜಜ ಕಠೋರ ಅಭ್ಯಾ ಸದ ಅವಶ್ಯ WC ಇಲ್ಲದೇ ಇದ್ದ ಕದ್ದ 
ಹಾಗೆ ಅಂತಬ್ಬೋಧದ (intuition) 8.೫೫ರ ಶ್ರದೆ ಯುಳ ವರಿಗೆ ಜಾ ನವನು 
Ye Ke ಇ 
ನೀಡಬಲ್ಲುದು. 


ರುನ್‌ *"ಅತಾರ್ಕಿಕವಾದುದು, ವಿವರಿಸಲು ಅಸಾಧ್ಯವಾದುದು, ಹಾಗೂ 
ಅನುಭವಪರವಾದುದು...... ಅದೊಂದು ರೀತಿ ಬದ್ಧ ವಿಧಾನವಲ್ಲ''* ; ಮುನ್‌ 
ನಲ್ಲಿ ತರ್ಕದೊಂದಿಗೆ ಮುಂದುವರೆಯಲಾಗದು. ಸಿಲಾಜಿಸ ನ (5111081511) 
ತರ್ಕವಿಧಾನ ಇಲ್ಲಿ ಬಿದ್ದು ಹೋಗುತ್ತದೆ. ತರ್ಕ ವಿಭಾ ಬ್ರಂತವಾಗುತ್ತದದೆ. ತರ್ಕವನ್ನು 
ವಿಭ್ರಾಂತಗೊಳಿಸುವ ಕತೆಗಳು ಹಾಗೂ ಒಗಟುಗಳಿಗೆ ರೆುನ್‌ನಲ್ಲಿ “ಕೋಆನ್‌' 
ಎನ್ನುತ್ತಾರೆ. “ವಿಶಿಷ್ಟವಾದ ಚಕ್ಕಮಕ್ಕಳೆ ಹಾಕಿ ಕುಳಿತುಕೊಂಡು ಏಕಾಗ್ರತೆಯನ್ನು 
ಸಾಧಿಸುವಲ್ಲಿ ರುನ್‌ ನೀಡುವ ತರಬೆ ಸೀತಿ, ಕೋಅನ್‌ಗಳ ಮೂಲಕ ನೀಡುವ ಶಿಕ್ಷಣ, 
ಇವುಗಳ ಉದ್ದೇಶ, ತರ್ಕವನ್ನು ತ್ಯ ಜಿಸಿ ಸಾಟೋರಿ ಅಥವಾ ಬುದ್ಧತ ಕ್ಕೆ ನೆಗೆಯಲು 
ಭಿಕ್ಷವನ್ನು ಸಿದ್ದ ಗೊಳಿಸುವುದು”. ರನ್‌ ಧರ್ಮಗುರು ಘೋಸೊ ಹೇಳಿದ 
ಒಂದು ಕೋನ್‌, ಕೋಲಆನ್‌ಗಳ ಉದ್ದೇಶವನ್ನೂ ತರ್ಕದ ಸ್ಥಾನವನ್ನೂ 
ಸೂಚಿಸುವಂತಹುದು. *“ದಾರಿಯಲ್ಲಿ ನೀನು ಒಬ್ಬ ರೈನ್‌ ಗುರುವನ್ನು ಭೇಟಿ 
ಯಾದೆ ಎನ್ನೋಣ. ನೀನು ಅವನೊಡನೆ ಮಾತನಾಡಲಾಗದು. ನೀನಲ್ಲಿ 
* ಸುಮ್ಮನೇ ನಿಲ್ಲಲೂ ಆಗದು. ಹಾಗಾದರೆ ನೀನೇನು ಮಾಡಬೇಕು” ಎನ್ನು 
ವುದು ಘೋಸೋನ ಒಗಟು. ಈ ಒಗಟನ್ನು ವಿಮರ್ಶಿಸುತ್ತ, "ಒಂದು ಒದೆಯ 
ಬೇಕು' ಎಂದು ಇನ್ನೊಬ್ಬ ರುನ್‌ ಕಾರೂ ಮುಮೋನ್‌ ಹೇಳಿದನಂತೆ. ತರ್ಕ 
ಅಸಹಾಯಕವಾದಾಗ ಏನು ಮಾಡಬೇಕು ಎನ್ನುವುದಕ್ಕೆ ಈ ಒಗಟು, ಮಂಮೋನ್‌ 
ನೀಡಿದ ಉತ್ತರ, ಸರಿಯಾದ ಸಮಾಧಾನ ನೀಡುತ್ತವೆ. - ತರ್ಕವನ್ನು ಒಂದು 
ಒದೆಯಬೇಕು ಎಂದು. 


ತರ್ಕಕ್ಕೆ ಒಂದು ನಿರ್ದಿಷ್ಟ ವಿಧಾನವಿದೆ; ದಿಕ್ಕು ಇದೆ. ತರ್ಕ ಅದೇ ದಿಕ್ಕಿನಲ್ಲಿ 
ಮುಂದೆ ಸಾಗುತ್ತದೆ. ಆ ನಿರ್ದಿಷ್ಟ ವಿಧಾನದಿಂದಾಚೆ, ಬೇರೆ ದಿಕ್ಕಿನಲ್ಲಿ, ತರ್ಕ 
ಬಿದ್ದು ಹೋಗುತ್ತದೆ. ತರ್ಕ ಕಲ ಶನೆಗಳ ಪ್ರಮುಖ ಆಧಾರವಾದರೆ, ರನ್‌ ಎಲ್ಲ 
_ ಕಲ್ಪನಾಸ್ತರಗಳಿಂದಾಚೆಯದು. ಪಾಶ್ಚಾತ್ಯ ದೇಶಗಳಿಗೆ ರೆುನ್‌ ಧರ್ಮವನ್ನು 
' ಪರಿಚಿತಗೊಳಿಸಿದ ಪ್ರೊಫೆಸರ್‌ ಸುರುಕೆ, ತರ್ಕ ಬಿದ್ದುಹೋಗಿ, ಅನುಭವದಿಂದ 
ಹೇಗೆ ಜ್ಞಾ ಹನ ಲಭಿಸುತ್ತದೆ ಎನ್ನಲು ಒಂದು ರೆುನ್‌ ಕಥೆಯನ್ನು ಉದಾಹರಿಸುತ್ತಾರೆ. 

ಬನ್‌ ಧರ್ಮಗುರು ದಾಇಯಾನ್‌ ಒಂದು ಸಭೆಯಲ್ಲಿ "ಅಸ್ತಿತ್ವ ಹಾಗೂ ಅನಸ್ತಿತ್ವ 
(ಅಥವ `ಆ ಕಲ್ಪ ನೆಗಳು) ಗಿಡಕ್ಕೆ ಸುತ್ತಿಕೊಂಡಿರುವ ಬಳ್ಳಿಯಂತೆ” ಎಂದು 
ನ್ನು ಕೇಳಿದ : ನಕು ಸೋರ್‌ ಅದರ ಅರ್ಥವನ್ನು ತಿಳಿದುಕೊಳ್ಳ ಲು 


58 ಸಾಧನೆ 


ಬಯಸಿ. ಬಹಳ ದೂರದ ಪ್ರಯಾಣಮಾಡಿ ದಾಇಯೂನ್‌ ಹತ್ತಿರ . ಬಂದ. 
ಸೋರುನ್‌ ಬಂದಾಗ ದಾಇಯಾನ್‌ ಮಣ್ಣಿನ ಗೋಡೆಯೊಂದನ್ನು ಕಟ್ಟುತ್ತಿದ್ದ. 
ಸೋರುನ್‌, ದಾಇಯಾನ್‌ ಹೇಳಿದುದನ್ನು ಅವನಿಗೆ ಜ್ಞಾಪಿಸಿ, "ಗಿಡ ಮುರಿದು 
ಬಳ್ಳಿ ಒಣಗಿ ಹೋದರೆ ಏನಾಗುತ್ತದೆ” ? ಎಂದು ಕೇಳಿದ. ಈ ಪ್ರಶ್ನೆಯನ್ನು ಕೇಳಿ 
ದಾಇಯಾನ್‌ ಕೆಲಸವನ್ನು ನಿಲ್ಲಿಸಿ ಜೋರಾಗಿ ನಗುತ್ತ ತನ್ನ ಮನೆಯತ್ತ ಹೊರಟು 
ಹೋದ ಇಇಯಾರ್ನನ ಈ ವರ್ತನೆಯನ್ನು ಅರ್ಥಮಾಡಿಕೊಳ ಸಲಾಗದೇ 
ಸೋರುನ್‌ ಪದೇ ಪದೇ ಅರ್ಥವ ನ್ನ್ನ ವಿವರಿಸಲು ವಿನಂತಿಸಿಕೊಂಡಾಗ, ದಾಇಯಾನ್‌ 
“ಒಂದು ಕಣ್ಣಿನ ಡ್ರ್ಯಾಗನ್‌ ಎಂದು ಹೆಸರಾಗಿರುವ ಗುರುವಿನ ಸಹಾಯದಿಂದ 
ಸತ್ಯವನ್ನು ಅರಿಯುವೆ' ಎಂದು ಹೇಳಿದ. ನಂತರ ಸೋರುನ್‌, ಆ ಗುರುವಿನ 
ಕಡೆಗೆ ಹೋಗಿ ದಾಇಯಾನ್‌ ಹೇಳಿದ್ದನ್ನು ವಿವರಿಸಿ, ತನ್ನ ಪ್ರಶ್ನೆಯನ್ನು ಆ 
ಗುರುವಿನ ಮುಂದೆ ಇಟ್ಟ. ಪ್ರಶ್ನೆಯನ್ನು ಕೇಳಿ ಆ ಗುರು “ದಾಇಯಾನ್‌ನನ್ನು 
ಮತ್ತೆ ನಗುವಂತೆ ಮಾಡುತ್ತಿದ್ದೀಯ” ಎಂದ. ಇದನ್ನು ಕೇಳಿದ ತಕ್ಷಣ ಸೋರುನ್‌ಗೆ 
ತನ್ನ ತಪ್ಪು ಗೊತ್ತಾಯಿತು. ಆ ಉತ್ತರದ ಹಿಂದೆ ಅಡಗಿದ ಅರ್ಥವನ್ನು ಆತ : 
ಗ್ರಹಿಸಿದ. ನಂತರ ದಾಇಯಾನ್‌ನ ಊರಿನತ್ತ ಮುಖಮಾಡಿ ನಮ್ರತೆಯಿಂದ ತಲೆ 
ಬಾಗಿಸಿದ. 


ಈ ಕಥೆ ನಮ್ಮ ವಿಚಾರಗಳ ಅಂತರಾಳವನ್ನು ಭೇದಿಸುತ್ತದೆ. ನಾವು 
ಯಾವಾಗಲೂ ಚಿತ್‌ ಹೇಳುವ ತ್ರಿಕೋಣಾತ್ಮ] ಕ ತರ್ಕವನ್ನು ಅನುಸರಿಸಿಯೇ ' 
ಯೋಚಿಸುತ್ತೇವೆ. ಆದರೆ ಈ ತಿ ತ್ರಿಕೋಣಾತ್ಮ. ಕ ತೋ ಬಿದ್ದು ತೀಟ ಏನಾಗು 

ತ್ತದೆ ಎಂಬುದು ಸೋರುನ್‌ನ ಪ ಪ್ರಶ್ನೆ. (ಪ್ರ ಪ್ರಶ್ನೆ ಆಧ್ಯಾ ತ್ಮಿಕವೂ ಹೌದು, 
ಧಾರ್ಮಿಕವೂ ಹೌದು? ಎನ್ನು ತ್ತಾರೆ ಪ್ರೊ ಫೆಸರ್‌ ಸುರಮುಕಿ. “ಬರಿ ಬುದ್ದಿಯ 
ಆಧಾರದ ಮೇಲೆ ತನ್ನ ಮಹತ್ವ ವನ್ನು ಅದು ಬೆಳೆಸಿಕೊಳ ದೇ ಇರುವುದರ ಮಟ್ಟಿ ಗೆ 

ಪ್ರಶ್ನೆ ಧಾರ್ಮಿಕವೂ, ಗಣ ಅದರ. ಮಾರ್ಗ ಅಮರ್‌ ಕಲ್ಪ ನೆಗಳ ಮಾರಕ f 
ಇರುವಷ್ಟ ರ ಮಟ್ಟಿಗೆ ಅಧ್ಯಾತ್ಮಿಕವೂ ಆಗಿದೆ. ಇದು ರನ್‌ ಬುದ್ಧಿ ತೆ ಮ್‌ ನ 
ವಿಶೇಷತೆ”. ರ್ಸ್‌ 
ಅಸ್ತಿ ತ್ವ ಹಾಗೂ ಅನಸ್ತಿತ್ವಗಳ ದ್ವ ೦ದ್ವ ವನ್ನು ಪರಿಹರಿಸಲಾ 'ಅವುಗ 
ಗೊಂದಲದಲ್ಲಿ N ಉಳಿದಿದ್ದ ನಂ wk “ಪ್ರಶ್ನೆ ತೋ 
ಗಳಿಗೆ ನಾವು ಎಷ್ಟು ಒಗ್ಗಿ ಕೊಂಡಿದೆ ವೆ ಎಂದರೆ ಅವ 
ನಮಗೆ . ಅಸಾಧ್ಯವಾಗುತ್ತ ದೆ. ಆದುದರಿಂದ: ಲೆ ಲ; pe 
ನಗೆಯಿಂದ ಬೆಚಿ ಬಿದ್ದ. ಸ ಸೂಪಾ 
ಗಳಿಂದ, ಅಸ್ತಿತ ರ್‌ಸತ್ತದ ಡ್ಡ Ki ತ್ಮ: | ಕ 
ಅಸತ ಬ ಅವನು ಸ 


“ರನ್‌ ಬುದ್ಧಿ ಸಂ' 59 


ತಾರ್ಕಿಕ ತೊಡಕಾಗಲೀ, ಯಾವುದೇ ತರದ ಉಪದೇಶವಾಗಲೀ, 'ಚರ್ಚೆಯಾಗಲೀ 
ಇಲ್ಲ. ದಾಇಯಾನ್‌ ಕೊಟ್ಟ ಉತ್ತರ ಸಹಜ ತರ್ಕಬುದ್ದಿ ಗೆಗ ಸಹಿಸಲಸಾಧ್ಯ ವಾದುದು. 
ಗುರುವಿನ ವರ್ತನೆ ವಿಚಿತ್ರವಾಗಿ ಕಂಡರೂ ಅದೊಂದು" ಮನೋ-ಸಂಜ್ಞೆ. ಅದನ್ನು 

ನುಭವಿಸಬೇಕೇ ಹೊರತು ಅರ್ಥಮಾಡಿಕೊಳ್ಳ ಲಾಗದು. “ಮಾನವನ ವಿಚಾರಗಳ 
ಸಂಪೂರ್ಣ ಇತಿಹಾಸದಲ್ಲೆ €e ಈ Pe. ಅನುಭವಕ್ಕೆ ಸರಿಸಮಾನವಾದುದು 
ಬೇರೊಂದಿಲ್ಲ. ಹಾಗೂ ಇನ್ನೂ ಹೆಚ್ಚು ವಿಶಿಷ್ಟವಾದುದೆಂದರೆ ಹಾಗೂ ಅರ್ಥ 
ಮಾಡಿಕೊಳ್ಳ ಲು ಕಷ ಸಾಧ್ಯ ವಾದುದೆಂದರೆ ಸೋರುನ್‌ ಕೊನೆಗೆ ಗುರುವಿನ ವಿಚಿತ್ರ 

ವರ್ತನೆಯ ಅರ್ಥವನ್ನು ಗ್ರಹಿಸುವುದು ಹಾಗೂ ಅಸ್ತಿ ತ್ವ ಅನಸ್ತಿತ್ವದ ಪರಸ್ಪ | 
ವಿರೋಧೀ ತೊಡಕನ್ನು ನಿವಾರಿಸುವುದು””.9 


“ವಿಷಯ' ಹಾಗೂ "ವಸ್ತುಗಳ ದ್ವಂದ ಒವನ್ನು ದಾಟಬೇಕು ಎನು ವುದನ್ನು 
ಇನ್ನೊ ದು ರನ್‌ ಕಥೆ ಸೂಚಿಸುತ್ತದೆ. ಜ್ಞಾನ ನ ಎಂದರೆ ವಿಷಯ ಗ ವಸ್ತು 
ಗಳ ; 88 ಸಂಬಂಧ ಎಂಬ ಕಲ್ಪನೆಯ ರನ್ನು ಬಿಟ್ಟುಬಿಡಬೇಕು. ರುನ್‌ ಬಗ್ಗೆ 
ಅರಿತುಕೊಳ ಸಲು ಒಂದು ಸಲ ಧರ್ಮ ನಾನ್‌-ಇನ್‌ ಮನೆಗೊಬ್ಬ ಅತಿಥಿ 
ಬಂದ. ಆದರೆ ಉಪದೇಶ ಕೇಳುವ ಬದಲು ಆತ ಒಂದೇ ಸಮನೇ ತನ್ನದೇ 
ವಿಚಾರಗಳ ಬಗ್ಗೆ ಮಾತನಾಡತೊಡಗಿದ. ಸ್ವಲ್ಪ ಹೊತ್ತಾದ ನಂತರ ನಾನ್‌-ಇನ್‌ 
ಅತಿಥಿಗೆ ಟೀ ಕೊಟ್ಟ. ಆತ ಕಪ್ಪು ತುಂಃ ಜ್‌ ಟೀ ಹಾಕಿ, ನಂತರವೂ ಅದರಲ್ಲಿ 
ಟೇ ಸುರಿಯ ತೊಡಗಿದ. ಕೊನೆ ೨ ಇದನ್ನು ನೋಡಿ ತಡೆಯಲಾಗದೇ ಅತಿಥಿ, 
“ಕಪ್ಪ ತುಂಬಿರುವುದು ಕಾಣುವುದಿಲ್ಲವೇ? ಆ ಕಪ್ಪಿನಲ್ಲಿ ಇನ್ನೂ ಟೀ ಸುರಿಯ 
'ಲಾಗದು' ಎಂದ. “ಅದೇ ರೀತ್ಕಿ ಈ ಗಯೇ ನೀನೂ ಸಹ ನಿನ್ನ ದೇ 
ವಿಚಾರಗಳಿಂದ ತುಂಬಿ ಹೋಗಿದ್ದಿ ೀಯ, ನೀನು ನನಗೆ ಖಾಲಿ- ಕಪ್ಪು ಕೊಡದೆ 
| ಹೋದರೆ ನಾನು ನಿನ್ನಲ್ಲಿ ರೈನ್‌ ಹೇಗೆ ತುಂಬಲಿ ಎಂದ ನಾನ್‌-ಇನ್‌. 10” 


ಇನ್ನೊ ಬ್ಬ ಧರ್ಮ ಗುರು ಜೋಷು, ರೈನ್‌ ಅರಿತುಕೊಳ್ಳುವ ಮೊದಲು 
ಟು ಸ ಖಾಲಿ ಮಾಡಬೇಕು ಎಂಬ ಬಗ್ಗೆ ಅದೇ ಮಾತನ್ನು "ಹೇಳುತ್ತಾನೆ ನೆ. 
ದು ಸಲ ಹಬ್ಬ ಭಿಕ್ಷು ಜೋಷುನ ಹತ್ತಿ ರ. ಬಂದು ರೈನ್‌ ಬಗ್ಗೆ ಉಪದೇಶ 
ಕೊಂಡ. ಅದಕ್ಕೆ ಜೋಷು "ನೀನು ಊಟ ಮಾಡಿರುವೆಯಾ?? 
"ಹೌದು? ಎಂದ ಕು ಉತ್ತರಿಸಲು, “ಹಾಗಾದರೆ ತಟ್ಟೆಯನ್ನು 
ಜೊ ದ ಉಲ್ಲಾ ತೊಳಿದು 
ತನ್ನು ವಚ ಜೋಷು ಹೇಳಿ 

1. 1 ಅಧ್ಯಾತ್ಮಿಕ 


ಸ 

Koi 

\ Mo ಅಾೂೂ್‌ 
ಪ 


- 
“ON 


60 ಸಾಧನೆ 


ರುನ್‌ ಧರ್ಮದಲ್ಲಿ ಅನುಭವ ಎಷ್ಟು ಮಹತ್ವದ್ದು ಎಂದರೆ "ರುನ್‌ ಎಂದರೆ 
ದುನ್‌ ಅನುಭವವೆ” ಎಂದು ಹೇಳಲಾಗುತ್ತದೆ. "ಮಾರ್ಗ'ದ ಬಗ್ಗೆ ಉಪದೇಶಿಸಲು 
ಒಬ್ಬ ಭಿಕ್ಷು ಕೇಳಿಕೊಂಡಾಗ ಧರ್ಮಗುರು ನಾನ್‌-ಇನ್‌ “ಅದು ದೃಷ್ಟ್ಯವಸ್ತು 
ಗಳಿಗೆ ಸಂಬಂಧಪಟ್ಟಿ ದ್ದ ಲ, ಆದರೆ ಅದೃಷ್ಠ ತ ವಸ್ತು ಗಳಿಗೆ ಸಂಬಂಧಪಟಿ ನೈ ದ್ಧೂ ಅಲ್ಲ: 
ಅದು ಜ್ಞಾತ ವಸ್ತು ಗಳಿಗೆ ಸಂಬಂಧಪಟ್ಟಿದ್ದ ಲ್ಲ, ಆದರೆ ಅಜ್ಞಾತ ವಸ್ತುಗಳಿಗೆ 
ಸಂಬಂಧಪಟ್ಟಿ ದ್ದೂ ಅಲ್ಲ. ಅದನ್ನು ಅರಸ ಬೇಡ, ಅಭ್ಯಸಿ ಸಿಸಬೇಡ, ಹೆಸರಿಸಬೇಡ. 
ಅದನ್ನು a ನಿನ್ನನ್ನೇ pe ಜಾತಿ ಮಾಡಿಕೋ?!! ಎಂದ. 
ಮೌನದ ಮೂಲಕ ಅತ್ಯುಚ್ಚ ಅನುಭವವನ್ನು ಪಡೆಯಬಹುದು ಎಂಬುದನ್ನು 
ಉಪನಿಷತ್ತುಗಳಲ್ಲಿಯೂ ಸಹ ಹೇಳಲಾಗಿದೆ.* ಆ ಅನುಭವದ ಮುಂದೆ : ಮಾತು 
ಮೂಕವಾಗುತ್ತದೆ. . “ರನ್‌ ಎಜ್ಞಾನವಂತೆ ಎಶ್ಲೆ ೇಷಣಾತ್ಮಕ ಎಧಾನವೂ ಅಲ್ಲ, 
ತತ್ವಜ್ಞಾನದಂತೆ ಸಂಶ್ಲೆ ಷಣಾತ್ಮಕ ವಿಧಾನವೂ ಅಲ್ಲ. ಅದು ಸಾಧಾರಣ ವಿಚಾರ 
ದಾಚೆಗಿನ ಎಲ್ಲ ತಾರ್ಕಿಕ ವಾದಗಳನ್ನೂ ದಾಟಿದ ವಿಚಾರ ವಿಧಾನ”! ಎಂದು 
ರನ್‌ ಬಗ್ಗೆ ಪ್ರೊಫೆಸರ್‌ ಸುರುಬುಕಿ ಹೇಳುತ್ತಾರೆ. 

ಆದುದರಿಂದಲೇ ರುುನ್‌ ಹೇಳಿಕೆಗಳೆಲ್ಲ ವಿರೋಧಾಭಾಸದಿಂದ ಕೂಡಿದುವು. 
ಏಕೆಂದರೆ ಹಾಗಿಲ್ಲದೇ ಇದ್ದಲ್ಲಿ ಜಗತ್ತಿನ ವೈವಿಧ್ಯತೆಗಳಿಂದಾಚೆ ನೋಡಲು ಸಾಧ್ಯ 
ವಾಗುವುದಿಲ್ಲ. ಬುದ್ದಿವಾದ ಇಲ್ಲಿ ವ್ಯರ್ಥ ಎನಿಸುತ್ತದೆ. “ತರ್ಕ ಹತ್ತು ಸಾವಿರ 
ಮೆ ಲಿ ದೂರದಲ್ಲಿರುವ ಒಂದು ಸಣ್ಣ ಬಿಳಿ ಮೋಡ' ಎಂದು ರುನ್‌ ಧರ್ಮಗುರುಗಳು ' 
ಹೇಳುತ್ತಾರೆ. ; 
ರುನ್‌ನಲ್ಲಿ ಜಾ 2್ಲಿನವನ್ನು ಅನುಭವದ ಮೂಲಕವೇ ಪಡೆಯಲಾಗುವುದ 
ರಿಂದ ಶ್ರೀ ಹಾನಾಯಮಾ ಶಿಂ ಶೋ ರುನ್‌ ಅನ್ನು "ಶುದ್ಧ ಅನುಭವವಾದ' 
(pure intuitionism) ಎಂದು ಕರೆಯುತ್ತಾರೆ. 

ರುನ್‌ ತರಬೇತಿಯಲ್ಲಿ ಒಂದು ವಿಶಿಷ್ಟ ವಿಧಾನವಿದೆ. ವಿದಾ ಹರ್ಜಿಗೆ ಒಂದು ' 
ಒಗಟನ್ನು ಕೊಟ್ಟು ಅದರ ಮೇಲೆ ಎಕಾಗ್ರ ತೆಯಿಂದ ಧ್ಯಾನ ಮಾಡಲು ಹೇಳಲಾಗಿ. 
ತ್ತದೆ. ಕನ್‌ ನಭಾಗ್ಭ ಹದಲ್ಲಿ ವಿಷಶ್ಚಿ ವಾಡಿಯ ರೀತಿಯಲ್ಲಿ ಚಕ್ಕಮಕ್ಕಳಿ ಹಾಕಿ ' 
ಕೊಂಡು ಕುಳಿತು, ಆತ ಧ್ಯಾನ ವಚನೇ: ಮೇಲ್ವಿ ಚತ ಭಿಕ್ಷ ಒಬ್ಬ 
ಯಾವುದೇ ವಿದಾ $ರ್ಥಿಯ ಧ್ಯಾ ನದಲ್ಲಿ ಎಕಾಗ್ರತೆ ಇಲ್ಲದುವನ್ನು ಕಂಡರೆ ನಾಲ್ದಾರ 
ಒದೆ ಕೊಡುತ್ತಾ ಗ್ರ ಒಗಟಿಗೆ ಉತ್ತರ ಪಡೆದೆನೆಂದು ವಿದಾ ರ್ಥಿಗೆ ಪಂ” ಆ; 
ಹೋಗಿ ಧರ್ಮಗುರುವನ್ನು ಏಕಾಂತದಲ್ಲಿ ಭೇಟಿಯಾಗಿ ತಾಸ ಪಡೆದ ಉತ್ತರ 


ಚರ್ಚಿಸಬೇಕು ಈ ವಿದಾ ಬರ್ಥ - ಗುರುಗಳ ಚರ್ಚೆಗೆ pee ವಾಮ 
ಗುರುವಿಗೆ ಆ ಉತ್ತರ ಸಮಾಧಾನಕರವಂದು. ತೋರದಿದ್ದ ಸತ್ಯಃ ರ್ಥಿ ನ 


ಅ id 


ಪ್‌ 


lida 


id ck da a 


* ಯತೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. 


"ರುನ್‌ ಬುದ್ಧಿ ಸಂ' 61 


ಧರ್ಮ ಹಾಗೂ ಅಧ್ಯಾ ತ್ರ ಒದಲ್ಲಷ್ಟೆ € ಅಲ್ಲ, ಜಪಾನಿನ ಸಂಸ್ಕೃ ತಿಯ ಎಲ್ಲ ಕ್ಷೇತ್ರ 
ಗಳಲ್ಲಿಯೂ ನಾವು ರುನ್‌ ಪ ಶ್ರಭಾವವನ್ನು ಕಾಣಬಹುದು. ಕ 1. ಪ್ರಶಾಂತತೆಯ 
ಛಾಯೆ ಜಪಾನಿನ ಹಾಯಕು* ಕವಿತೆಗಳಲ್ಲಿ ಕಂಡುಬರುತ್ತದೆ. ಹಾ ಚಿತ್ರಿಸುವ 
ವಸ್ತುಗಳೊಂದಿಗೆ ತಾದಾತ್ಮ್ಯ ಪಡೆಯಲು ಕಲೆಗಾರರು ರುನ್‌ ಸಾಧನೆ ಮಾಡು 
ತ್ತಾರೆ. ಆದುದರಿಂದಲೇ ರುನ್‌ ಧರ್ಮಗುರುಗಳಲ್ಲಿ ಬಹಳ ಜನ ಒಳ್ಳೆಯ 
ಕಲೆಗಾರರು, ಹಾಗೂ ಜಪಾನಿನ ಒಳ್ಳೆಯ ಕಲೆಗಾರರಲ್ಲಿ ಬಹಳ ಜನ ರೆಬುನ್‌ 
ಅನುಯಾಯಿಗಳು. ಜಪಾನಿನ ನೊ-ನಾಟಕದ ಮೇಲೆ ಸಹ ರುನ್‌ ಪ ಶ್ರಭಾವವನ್ನೂ 
ಕಾಣಬಹುದು. ಏಕೆಂದರೆ ನೊ-ನಾಟಕದ ಗುರಿಯಲೂ “ನಟ ಹಾಗೂ ನಟನೆಗಳು 
ಬೆರೆತು ಹೋಗಿ ಅವುಗಳ ಮಧ್ಯದ ಅಂತರವೆಲ್ಲ ಇಲ್ಲವಾಗುವ ಹಾಗೆ “ಮನಃಹೀನ? 
ಸ್ವಿತಿಯನ್ನು ಸಾಧಿಸುವುದು?.13 ಪ್ರೊಫೆಸರ್‌ ಸುರುುಕಿ “ರನ್‌ ಎಚಾರಗಳನ್ನು 
ಜಪಾನಿನ ರಾಷ್ಟ್ರೀಯ ಜೀವನದಿಂದ ಬೇರ್ಪಡಿಸಲಾಗದು ಎಂದೇ ಹೇಳಬಹುದು. 
ಬಹುಶಃ ರಾಷ್ಟ್ರೀಯ ಆದರ್ಶಗಳಾದ ಸರಳತೆ, ಸಾ ಹಾಗೂ ಪ್ರಾಮಾಣಿಕತೆ 
ಇವುಗಳು ರುನ್‌ ಧರ್ಮದಲ್ಲಿ ತಮ್ಮ ಅಭಿವ್ಯಕ್ತಿಯ ೨ನ್ನು ಪಡೆದಿವೆ” ಎನ್ನು ತ್ವಾರೆ. 14 
ಜಪಾನೀಯರಿಗೆ ರುನ್‌ಗಿಂತ ಯಥಾರ್ಥವಾದಿ ಪ್ರವೃತ್ತಿ ಇನ್ನೊಂದಿಲ್ಲ. 

ಅದು ಬುದ್ದಿ ವಾದವನ್ನು ಬರಿ ಧಿಕ್ಕರಿಸುತ್ತದಷ್ಟೇ ಅಲ್ಲ, ಕೊನೆಗೆ ಅದನ್ನು 
ಸೋಲಿಸಿಯೂ ಬಿಡುತ್ತದೆ. ಅದು ವಿರೋಧಾಭಾಸದಿಂದ ಕೂಡಿದ್ದಾಗಿ, ಗೂಢವಾಗಿ 
ಕಂಡುಬಂದರೂ ಅದರಲ್ಲಿ ಒಂದು ಮಹತ ಚ ಅಡಗಿದೆ... ಆದರೂ ಚಾರ್ಲಸ್‌ 
ಮೂರ್‌ ಹೇಳುವಂತೆ “ರುನ್‌ ಜಪಾನಿನಲ್ಲಿ ಇಷ್ಟು ಮಹತ್ವ ಪಡೆಯಲು ಕಾರಣ, 
ಬಹಳ ಜನ ಅಂದುಕೊಂಡಂತೆ ಅದು ಬುದ್ಧಿ ವಿರೋಧಿಯಾಗಿರುವುದಲ್ಲ, ಬುದಿ 
ಜೀವನಕ್ಕಿಂತ ಸರಳ ಜೇವನದ ಬಗ್ಗೆ ಅದಕ್ಕಿರುವ ಒಲವು, ಏಕೆಂದರೆ ಬುದ್ಧಿ ಜೀವನ 
ಜೀವನವನ್ನೇ ವಿಕೃತವಾಗಿಯೂ ಮಿಥ್ಯಾಪರವಾಗಿಯೂ ಮಾಡುತ್ತದೆ.?!3 
ರುನ್‌ ಪ ಜ್ಞ ಮಾನವನನ್ನು ಹೊಸ ಸ್ವಾ ತಂತ್ರ್ಯದ ಅರಿವಿನೊಂದಿಗೆ ಕಾರ್ಯತತ್ಪರ 
ನಾಗಲು ಪೊ ೇತ್ಸಾಹಿಸುತ್ತ ದೆ ಯಾವ ಸ್ರೈರ್ವಗ್ರ ಹವೂ ಇಲ್ಲದೇ, ಯಾವುದೇ ಕೆಲಸ 
' ಮಾಡುವಲ್ಲಿ ಪ್ರಾಮಾಣಿಕತೆಯನ್ನು ದೊರಕಿಸಿಕೊಡುತ್ತದೆ. ಆದುದರಿಂದಲೇ ಯಾವ 
ಹೀನ ಎನಿಸುವ ಕೆಲಸವನ್ನೂ ಅಭಿಮಾನ ಪೂರ್ವಕವಾಗಿ ಮಾಡಲು ಸಹಾಯ 
ವಾಗುತ್ತ ದೆ. ಏಕೆಂದರೆ ಇಲ್ಲಿ, ರುನ್‌ನಲ್ಲಿ, ಎಲ್ಲ ಸ್ತರಗಳೂ ಅದೃಶ್ಯ ವಾಗುತ್ತವೆ.- 


Ke: 17ನೆಯ ಶತಮಾನದಲ್ಲಿ ಜನಪ್ರಿಯವಾಗಿದ್ದ, ಜೀವನದ ಒಂದೇ ಒಂದು 
| ಚಿತ್ರಿಸುವ, ಮೂರು ಪಂಕ್ತಿಗಳ ಒಂದು ಚಿಕ್ಕ ಕವಿತೆ. ಇದರ ಮೊದಲ ಹಾಗೂ 
ಕ್ರಿಯಲ್ಲಿ ನ ನ್‌ ಹಾಗೂ ಅ ಪಂಕ್ತಿಯಲ್ಲಿ 7 ಹೀಗೆ ಒಟ್ಟು 17 


62 ಸಾಧನೆ 
ಟಿಪ್ಪಣಿ 
1 ದಸ್ಟೋರಿ ಆಫ್‌ ಚಾಯನೀಜ ಫಿಲಾಸಫಿ (ದ ಚಾಯನೀಜ ಮಾಯಿಂಡ್‌, ಪುಟ 55) 
2 ಅದೇ, ಪುಟ 56 
3. ಶಿನ್‌ ಬುದ್ದಿಸಂ-ಪೀಟರ್‌ ಪಾಪರ್‌ ಪ್ರೆಸ್‌ ಪು. 3. 
4 ಎಪಿಸ್ಸೆಮಾಲಾಜಿಕಲ್‌ ಮೆಥಡ್ಸ್‌ ಇನ್‌ ಚಾಯನೀಜ್‌ ಫಿಲಾಸಫಿ (ದ ಚಾಯನೀಜ್‌ 
ಮಾಯಿಂಡ್‌, ಪುಟ 78) 
5 ರುನನ್‌ ಬುದ್ದಿಸಂ-ಪೀಟರ್‌ ಪಾಪರ್‌ ಪ್ರೆಸ್‌, ಪುಟ 6. 
6 ಅದೇ, ಪುಟ 6, 
7 ಅದೇ, ಪುಟ 20, 
8 ಎನ್‌ ಇಂಟರ್‌ಪ್ರಿಟೇಶನ್‌ ಆಫ್‌ ರುನ್‌ ಎಕ್ಸಪೀರಿಯನ್ಸ್‌ (ದ ಜಪಾನೀಜ್‌ ಮಾಯಿಂಡ್‌, 
ಪುಟ 125) 
9 ಅದೇ, ಪುಟ 128. 
10 ರನ್‌ ಬುದ್ದಿ ಸಂ-ಪೀಟರ್‌ ಪಾಪರ್‌ ಪ್ರೆಸ್‌, ಪುಟ 30 
11 ಅದೇ, ಪುಟ 38. 
12 ರೀಜನ್‌ ಎಂಡ್‌ ಇನ"ಟ್ಯುಶನ್‌ ಇನ್‌ ಬುದ್ದಿ ಸ್ಟ್‌ ಫಿಲಾಸಫಿ (ದ ಜಪಾನೀಜ್‌ ಮಾಯಿಂಡ್‌, 
ಪುಟ 103) 
13 ಲಾಯಿಫ್‌ ವಲ್ಡ್‌ ೯ ಲೈಬ್ರರಿ-ಜಪಾನ್‌, ಪುಟ 92. 
14 ರೀಜನ್‌ ಆಂಡ್‌ ಇನ್‌ಟ್ಯುಶನ್‌ ಇನ್‌ ಬುದ್ದಿ ಸ್ಟ್‌ ಫಿಲಾಸಫಿ (ದ ಜಪಾನೀಜ್‌ ಮಾಯಿಂಡ್‌, 
ಪುಟ 105) 
15 ದ ಎನಿಗ್ಮಾಟಿಕ್‌ ಜಪಾನೀಜ್‌ ಮಾಯಿಂಡ್‌ (ದ ಜಪಾನೀಜ್‌ ಮಾಯಿಂಡ್‌, ಪುಟ 289) 


ಬುದ್ದಿಜೀವಿ 


“ಜಾ ಕೊಡಿ: ಭಾರತ ಬಡದೇಶ ಸಮಾಜವಾದ ಬೇಕೇ 


a SEES ENR ಸ... 


ಬಿದರಹಳಿ ತೆ ನರಸಿಂಹಮೂರ್ತಿ 


ನಾಣಿ ಮಗ ಸೀನ ಗೊತ್ತಲ್ಲ ಅವನಿಗೆ ಬುದಿ 
ಜೀವಿಯಾಗುವ ಗೀಳು ಹಿಡಿದು ಕೂಡಲೇ 

ನಡಿಗೆ ಬದಲಾಯಿಸಿ ತಮ ಒಪ್ಪನಿಗೆ ತಾನು ಹುಟ್ಟಿ 

ದ್ದ ಕ್ಕೆ € ಖೇದಪಡುತ್ತ ಅಡಾ "8 ಬದುಕಿನ 
ದ ಪಾರುಮಾಡುವ ಖಯಾಲಿ 
ಗಳಿಗೆಲ್ಲ ಶರಣಾಗಿ ಎಂ.ಎ.ಪಿಎಚ್‌.ಡಿ. ಫಾರೀನ್‌ ಛಾನ್ಸ್‌ 
ಗೆಲ್ಲ ತುಂಬ ಒದ್ದಾ ಡಿ ತನ ್ಲಂಥ ಸ್ಥ ಸೃಷ್ಟಿಶೀಲನಿಗೆ ಮೇಷ್ಟ್ರ 
ಕೆಲಸವೇ ಸರಿ ಎಂದು ಮೇಷ್ಟಾದ. 

ಹತ್ತದ ಹರಿಯದ ಸೆಮಿನಾರುಗಳ ನುಗ್ಗಿ ಕದ್ದ 
ಮಾತು ಗುದ್ದಿ ಕಾಫ್ಕ ಕಮೂ ಸಾರ್ತೈ ಲಾರೆನ್‌ ಜೆ 
ಎಲ್ಲರನ್ನೂ ಅರೆದು ಕುಡಿದವನಂತಾಡಿ ನಮ್ಮಲ್ಲೂ 
ಮಾಂಸಪ್ರಜ್ಞೆ, ಮೂಳೆಪ್ರಜ್ಞೆ ಬರಲೆಂದು ಅಬ ಸರಿಸಿದ. 
ಸರಿಯಾಗಿ ಸೊಂಟದ ಕೆಳಗೇ ನಾಟುವಂತೆ ಬೇಕಾ 
ಬಿಟ್ಟಿ ಕಾಮದಲ್ಲಿ ಅದ್ದಿದ ಪದ್ಯಗಳನ್ನ ಬರೆದ. 
ದೊಡ್ಡ ವರ ಕೃತಿಯಿಂದ ಲಪಟಾಯಿಸಿ ಯಾರೋ 
ನೋಡಲುಕೊಟ್ಟ ದ್ದ ನ್ನೆ ತನ್ನದಾಗಿಸಿ ಆಡುಭಾಷೆ 
ಕುರಿಭಾಷೆಯಲ್ಲಿ "ಇಸಿ Ja ಪ ಟಿಸಿ ,ಬುದ್ದೂ 

ಜನಗಳ ದೊಡ್ಡ ಓರಾ ಆಗಿ ಮಠ ಕಟ್ಟಿದ. 
ಇಂಪೋರ್ಟೆಡ್‌ ಗುಂಡು ಹಾಕಿ ವೇದಕಾಲ 

ದ ಸಾಮಾಜಿಕ ಪರಿಸ್ಥಿತಿ ಸಿರಿಯಸ್ಸಾಗಿ ವಿವೇಚಿಸುತ್ತ 
ಕನ್ನಡದ ಮೃ ಚ್ಛ ಕಟಿಕ ಪ್ರಕರಣ ನೋಡಿ 

ಆನೂ ಆರ್ಯಸಾಸ್ಕ್ಯ ಲಕಿ ರು ಮರುಗಿದ. 

ಬಣ್ಣ ಬಣ್ಣ ದ ಜುಬ್ಬ ದಲ್ಲಿ ಕ್ರಾಂತಿ ಪುರುಷನ ಫೋಜು 


ತ್ಸ Ri 
HEN ಖೆ 
A - ಇ Ph ರಾ '। \ y 
pe | 3 
ತ್‌್‌ (ST 
ಪಾ ಜಾ CR 
ತ ಈ 


64 


ಸಾಧನೆ 


ಕಡೆಗೆ ದೇಶೋದ್ಧಾರದ ಸಲುವಾಗಿಯೇ 
ರಾಜಕೀಯಕೂ } ಕಾಲಿಟ್ಟು ಠೇವಣಿ ಕಳೆದುಕೊಂಡ. 


ಎಷ್ಟೆಲ್ಲ ಮಾಡಿದರೂ ಯಾವುದೂ ಬದಲಾಗದಿದ್ದಕ್ಕೆ 
ಎಲ್ಲ ಯಥಾಸ್ಥಿತಿ ಹಲ್ಲು ಬಿಟ್ಟಿ ದ್ದಕ್ಕೆ 

ಸುಸ್ತಾಗಿ ಅಸ್ವಸ್ಥನಾಗಿ ಅತಂತ್ರನಾಗಿ 

ಅನಾಥಪ್ರಜ್ಞೆ ಯಿಂದ ಹಾಸಿಗೆ ಹಿಡಿದಿದ್ದಾನೆ ಈಗ ; 
ಆದರೆ ನಿಜವಾದ ದುರಂತವೆಂದರೆ 

ಇವನ ಈ ವ್ಯಕ್ತಿತ್ವ ಪ್ರೋಟೋಟೈಫಪಾಗಿ 
ಫ್ಯಾಷನ್ನಾಗಿ ಹೊಸ ಪೀಳಿಗೆಯ ನಮನಿಮಗೆಲ್ಲ 


ಐಡಿಯಲ್ಲಾಗುತ್ತಿರುವುದು ಅಲ್ಲವೆ? 


ಲ ಅ ಜ್‌ 


ಸರಳರಗಳೆಯ ಇತಿಹಾಸದ ಬಗ್ಗೆ ಒಂದು ಸಣ್ಣ ತಪ್ಪು ಕಲ್ಪನೆ 
BEY ಘ ರೃತಿಕಿ ಯೆ 


ಎಂ. ಆರ್‌. ಚಂದ್ರಮೌಳಿ 


ಮುಮ್ಮಡಿ ಶ್ರಿ ಶ್ರೀಕೃಷ್ಣ ರಾಜ ಒಡೆಯರ ಕಾಲದಲ್ಲಿದ್ದ (1830) ಯಾದವ ಕವಿ 
ಕಲಾವತೀ ವಿಬ್‌ ಒಂದು ಕೃ ತಿಯನ್ನು ಬರೆದಿದ್ದಾನೆ. ಈ ಗ್ರಂಥವನ್ನು 
ಕನ್ನಡ ಗದ್ಯ ಸಾಹಿತ್ಯದಲ್ಲಿ, ಕೆಂಪುನಾರಾಯಣನ ಮುದ್ರಾ ಮಂಜೂಷದ ರೀತಿಯ 
ಗದ್ಯಕೃತಿಗಳ ಸಾಲಿಗೆ ಸೇರಿಸಬಹುದು. ಬೃಹದ್ರಥನೆಂಬ ರಾಜ ಕಲಾವತಿಯೆಂಬ 
ರಾಜಕುಮಾರಿಯನ್ನು (ಮದುವೆಯಾಗಿ-ಅಗಲಿ-ತನ್ನ ಮಗನಾದ ಕುಂಡಲಶ್ರವನಿಂದ 
"ತು ಪುನಃ ಕಲಾವತಿಯನ್ನು) ಸೇರಿದನು ಎಂಬುದೇ ಇದರ ವಸ್ತು. ಈ 
ಯಲ್ಲಿ ಹಲವಾರುಕಡೆ ಪಂಚಮಾತಾ ತ್ರಾಲಯಬದ್ಧ ವಾದ ಸಾಲುಗಳು ಬರುತ್ತವೆ. 
ಐ ಎಸ್‌. ಅನಂತನಾರಾಯಣ ಅವರು ಸರಳರಗಳೆಯ ಇತಿಹಾಸದ ಬಗ್ಗೆ 
ಬರೆಯುತ್ತಾ, ಯಾದವ ಕವಿಯ ಕಲಾವತೀ ಪರಿಣಯದಲ್ಲಿನ ಲಯಬದ್ಧ ವಾದ 
ಭಾಗಗಳನ್ನು ಗಮನಿಸಿ “ಲ್ಲಿ ಐದೈದು ಮಾತ್ರೆಗಳು ನಾಲ್ಕು ಗಣಗಳಿಂದ ಕೂಡಿ 
ಇಪ್ಪತ್ತು ಮಾತ್ರೆ ಗಳನ್ನೊ ಳಗೊಂಡ ಸಾಲುಗಳು ಪ್ರಾ ಸವನ್ನು ಬಿಟ್ಟು, ಅರ್ಥ 
| ುಂದುವಕೆದುತ ಒಂದರಲ್ಲೊ ೦ದು ಬೆರೆತು ಮುಂದೋಡಿರುವುದನ್ನು ಕಾಣುತ್ತ ವೆ” 
ಮತ್ತು “1800ರ ಸುಮಾರಿನಲ್ಲಿಯೇ "ಸರಳರಗಳೆ? ಕನ್ನಡದಲ್ಲಿ ಕಾಣಿಸಿಕೊಂಡಿತ್ತು. 
' ಅದರೆ ಆಕಸ್ಮಿಕವಾಗಿಯೇ ಹೊರತು ಪ್ರಜ್ಞಾ ೧ ಪೂರ್ವಕವಾಗಿಯಲ್ಲ”' ಎಂದಿದಾ ರೆ. 


ಮಸ್ತ: 


ಡಾ॥ ಎಂ. ಚಿದನಂದಾಮೂರ್ತಿಯವರು ಶ್ರೀ ಅನಂತನಾರಾಯಣ ಅವರ, 
ಈತ ಗೆಯನ್ನು ಚರ್ಚಿಸುತ್ತಾ “ನಿಜವಾದ ಸಂಗತಿಯೆಂದರೆ ಯಾದವ ಕವಿ 

ಬರೆದಿಲ್ಲ, ಸರಳರಗಳೆಯನ್ನೂ ಬರೆದಿಲ್ಲ. ಅವನು ಬರೆದಿರುವುದು 
ವಂದು rg ರೆ. ಇದರ ಎ ವಿವೇಚಿಸುವುದು ಪ್ರಕೃತ 


ಗ ಸ ಬರೆ, ದಂಡಕವನ್ನೂ ಬರೆದಿಲ್ಲ. ಅವನೇ 
ಸ aq ತ ಟಕ: ಬರೆದಿರುವುದು 


ಕ್‌ ತ ಸಾ “ತ ಠಪ್ರಳಾನ (ವಸ ಮುದ್ರಣ), 


ಸ 8; 
¥ 
ಫಿ: 
Te 
<3 
Ry ಎಕ್‌ 
ಲ್‌ ಗ 


66 ಸಾಧನೆ 


“ವಚನಪ್ರಬಂಧ”. ಈ ಕೃತಿಯ ಪರಿಚಯ ಲೇಖನವನ್ನು ಬರೆದಿರುವ 
ಬೆಳ್ಳಾವೆ ವೆಂಕಟನಾರಣಪ್ಪನವರು “ಮ್ರ ಗ್ರಂಥವು ಗಂಭೀರವಾದ ಶೈಲಿಯಲ್ಲಿ 
ಕಿವಿಗಿಂಪಾಗಿರುವಂತೆ ಲಲಿತಪದ ಪ್ರಯೋಗದಿಂದಲೂ, ಮನೋಹರವಾದ ಕಥಾ 
ಸನ್ನಿ ವೇಶದಿಂದಲೂ ರಚಿತವಾದ ಉತ್ತಮ ವರ್ಗದ ಹಳಗನ್ನಡ ವಚನಕಾವ್ಯ'' 
ಎಂದಿದ್ದಾ ರೆ. 


“ಕಲಾವತೀ ಪರಿಣಯ'ದಲ್ಲಿ ಐದು ಮಾತ್ರೆಯ ಲಯದ ಅನೇಕ ಭಾಗಗಳಿವೆ. 
ಮಧ್ಯೆಮಧ್ಯೆ ಬರುವ ಶುದ್ಧ ವಚನ ಭಾಗಗಳನು ಬಿಟ್ಟು ಮಿಕೆ ಅವೂ ಐದು ಮಾತ್ರೆಯ 
ಲಯವನ್ನು ಹೊಂದಿವೆ. ಇಂಥ ಲಯಬದ್ಧ ಸಾಲುಗಳಲ್ಲಿ ಐದು ಮಾತ್ರೆಯ ಗಣಗಳು 
ಬೇರೆ ಬೇರೆ ವಿನ್ಮಾ ಸಗಳಲ್ಲಿ ಬಂದಿವೆ. (ಅಂದರೆ ಒಂದೇ ಬಗೆಯ ಐದು ಮಾತ್ರೆಯ 
ಗಣಗಳು ಇಲ್ಲದೆ, “ಗುರುಲಘುಗಳ ಸ್ಥಾ ನಪಲ್ಲಟದಿಂದ ರೂಪಿತವಾಗುವ (0: 0) 
(0೦೦೦೦): (000) (00-0); ಈ "ವಿವಿಧ ವಿನ್ಯಾಸದ ಐದು ಮಾತ್ರೆಯ ಗಣಗಳು 
ಕಂಡುಬರುತ್ತವೆ. ಇದು ಸರಳರಗಳೆಯಂತೆಯೇ ಎಡೆ. 


ಪ್ರಾಸವಿಲ್ಲದ ಲಲಿತರಗಳೆಯೇ ಸರಳೆರಗಳೆ. ಸರಳರಗಳೆಯ ಪ್ರತಿಪಾದದಲ್ಲೂ 
ನಾಲ್ಕು ಪಂಚಮಾತ್ರಾ ಗಣಗಳು ಬರುತ್ತವೆ. ಆರ್‌. ನರಸಿಂಹಾಚಾರ್ಯರು ಕವಿ 
ಚರಿತ್ರೆಯಲ್ಲಿ ಕಲಾವತೀಪರಿಣಯದ ಕೆಲವು ಸಾಲುಗಳನ್ನು ಸರಳ ರಗಳೆಯ ರೂಪ 
ದಲ್ಲೇ ಜೋಡಿಸಿ ಕೊಟ್ಟಿ ದ್ದಾರೆ. ಉದ್ದ ಕ್ಕೂ ಐದು "ಮಾತ್ರೆ ಯ ಗಣಗಳಿರುವ 
ಇಂಥ ಭಾಗಗಳು ಸರಳರಗಳೆಯನ್ನು ಹೊಡ ಬು ಸತ್ಯ ಹ ಸಂಗತಿ. ಇದು 
ದಂಡಕವಲ್ಲ, ದಂಡಕಕ್ಕೆ ಬೇರೆಯೇ ಆದ ಲಕ್ಷಣವುಂಟು- “ದಂಡಕದಲ್ಲಿ ಪಾದ 
ವಿಭಜನೆ ಇರುವುದಿಲ್ಲ. ಅದು ವಾಸ್ತವವಾಗಿ ಗದ್ಯ ದಂತೆ ಇರುತ್ತದೆ ; ಆದರೆ ಪದ್ಯ 
ದಲ್ಲಿರುವಂತೆ ಮಾತಾ ಶ್ರಗಣಗಳು-ಒಂದೇ ಬಗೆಯ ಮಾತ್ರ್ರಾಗಣಗಳು ಇರುತ್ತವೆ” 


ತ. ಯಾದವನೆಂಬ ಕರ್ಬಿಗಂ ಪರ್ಬಿಸಿದನೀ ಕಥಾಲತೆಯನತಿ ರುಚಿರವಾಗಮೃತ 
ಪದಶಯ್ನಾ ್ಯಪಾಕರೀತಿಗಳಿಂ ಧ್ವ ನಿರಸಾಲಂಕಾರ ನೀತಿಗಳಿಂದಭಿನವ ಪ್ರೌಢಸ ಸಂವಿಭಟಿ 
ಗಳಿಂ ರುಚಿತರಮಾಗಿಪ ೯ ಕಲಾನಕೀ ಪರಿಣಯಮೆಂಬೀ "ವಚನಪ ಸ್ರಬಂಧ' ಮಂ 
(ಯಾದವ ಕವಿಯ "ಕಲಾವತಿ ಪರಿಣಯ', ಪುಟ 1) 

+ ಕನ್ನಡ ಸಾಹಿತ್ಯ ಪರಿಷತ್ಬತ್ತಿ ತ್ರಿಕೆ-ಸ ಸಂಪುಟ 9 (ಜನನರಿ 1925), ಪುಟ 271 

5 ಮತ್ತಮಾ. ರಾಜ್ಯ ಚೊ ಲ್ನಾಸ್ತಿಕ. ತ್ವ(0) ಶಶದ. ಶೃಂಗದ. ಲ್ಲಿಯೆಹೊರತು. 
ನರರವಾ. ಕೃದೊಳಿಲ್ಲ. ಕಾಠಿಣ್ಯ. ಮಬಲಾಪ. ಯೋಧರಗ, ನ್ನು ಳಿದು. ಜನರ ಹೃದ, 
ಯದೊಳಿಲ್ಲ. ವಕ್ರತೆ ವ. ಧೂಜನರ. ಪುರ್ಬಿನ.ಲ್ಲಿಯೆ ಹೊರತು ಬುಧರ ಬು, 
ದ್ವಿಯೊಳಲ್ಲ. ಹರಿಯ ವಿ. ದ್ವೇಷವೆಂ. ಬುವುದು ಹ. ಸ್ತಿಗಳಲ್ಲಿ,ಯೇ ಹೊರತು. 
ನರರ ಚಿ. ತ್ವದೊಳಿಲ್ಲ (ಅದೇ, ಪುಟ 11) 

6 “ಸೌಧನೆ' ಸಂಪುಟ 4 ಸಂಚಿಕೆ 1, ಜನವರಿ.ಮಾರ್ಚ್‌ 1975, ಪುಟ 146. 


| 
| 


ಸರಳರಗಳೆಯ ಇತಿಹಾಸದ ಬಗ್ಗೆ ಒಂದು ಸಣ್ಣ ತಪ್ಪು ಕಲ್ಪನೆ-ಒಂದು ಪ್ರತಿಕ್ರಿಯೆ 67 


ಎಂದು ದಂಡಕದ ಲಕ್ಷಣವನ್ನು ಹೇಳಿ, ಕಲಾವತೀ ಪರಿಣಯ ಒಂದು ದಂಡಕಕೃತಿ 
ಎಂಬಂಥ ನಿರ್ಣಯಕ್ಕೆ ಬಂದಿದ್ದಾರೆ. | 


ಈ ನರ್ಣಯವನ್ನು ವಿವೇಚಿಸುವ ಮೊದಲು ದಂಡಕದ ಲಕ್ಷಣವನ್ನು ಗುರು 
ತಿಸಬೇಕಾಗಿದೆ. 


ದಂಡಕ ಒಂದು ಅಕ್ಷರವೃತ್ತ. ದೀರ್ಫ್ಥವಾದ ಪದಗಳ ಮಾಲಿಕೆ. ಮೊದಲಿಗೆ 
ನಾಲ್ಕು ಪಾದಗಳ ನಿಯಮವಿದ್ದು » ಮುಂದೆ ಆ ನಿಯಮ ಸಡಿಲವಾಗಿ ದಂಡಕ 
ಒಂದೇ ಬಗೆಯ ಅಕ್ಷರಗಣಗಳ ಮಾಲೆಯಾಯಿತು, ಪಾದನಿಯಮವಿಲ್ಲದ ದಂಡಕ 


ಗಳನ್ನು ಗದ್ಯದಂಡಕಗಳೆಂದೂ ಮಾಲಾದಂಡಕಗಳೆಂದೂ ಕರೆಯುವುದುಂಟು. 


ನಾಗವರ್ಮ (10ನೇ ಶ.ಮಾ.) ತನ್ನ ಛಂದೋಂಬುಧಿಯಲ್ಲಿ ದಂಡಕದ ಲಕ್ಷಣ 
ವನ್ನು ಹೀಗೆ ಹೇಳುತ್ತಾನೆ. 
ವಚನ ॥ ರಗಳೆಯ ಲಕ್ಷಣಂ (ಲಷ್ಯಂ) ಅ ಜು ದಂಡಕಂಗಳಿಂದಕ್ಕುಂ : 


0೦೦ | ೮೦೦ | --೦ | ೦ | --ರ | ಇದದ | ದಲ್ಲಾ | ದ್ದದದದ | ದರದ 
ಅಮರ. ಯುಗದ. ಮುಂದೆಬಂ. ದಗ್ನಿಗಳ್‌. ಚಂಡವೃ. ಪ್ಟಿಪ್ರಪಾ. ತಕ್ಕೆಯೇ. ಟಿಪು ಏದೆಂ.ಟಪು ದ. 


ತ್ರಮೆನಿ. ಸಿದೊಡೆ. ಯರ್ಣ; ಮೊಂ, ಬತ್ತಜಂ. ದರ್ಣವಂ. ಪತ್ತರಿಂ. ವ್ಯಾಳ, ಜೀ. ಮೂತಕಾ. 
ಗ್ರಿಮದೆ. ಬರಲ. ದೊಂದು ಲೀ. ಲಾಕರಂ, (ಸುಂದರಂ. ಮುಂದೆರಳ್‌.)ಸಂದಿರಲ್‌. ಪುಟ್ಟುಗುಂ. 
ಕಮಲ, ವದನೆ. ಲೋಕಪ್ರ.* ಸಿದ್ದಮಾ, (ದಾಜಜಂ. ಮುಂತೆನಾ, ನಾವಿಧಂ. ದಂಡಕಂ 
ಪುಟ್ಟುಗುಂ? 

ನಾಗವರ್ಮನಂತೆ , ಎರಡು ನಗಣಗಳ (ಆರು ಲಘುಗಳ) ಮುಂದೆ ಏಳು 
ರಗಣ (-- ೧...) ಗಳು ಬಂದಲ್ಲಿ “ಚಂಡವೃಷ್ಟಿಪ್ರಪಾತ' ಎಂಬ ದಂಡಕವಾಗುತ್ತದೆ. 
ಇದು ದಂಡಕದ ಮೊದಲ ಪ್ರಭೇದ. ಎರಡು ನಗಣಗಳ ಮುಂದೆ ಏಳು ರಗಣಗಳಾದ 
ಮೇಲೆ ಒಂದೊಂದು ರಗಣ ಹೆಚ್ಚಿದಂತೆಲ್ಲಾ, ಅರ್ಣ, ಅರ್ಣವ, ವ್ಯಾಳ, 
ಜೀಮೂತ, ಲೀಲಾಕರ ಮುಂತಾದ ದಂಡಕಗಳಾಗುತ್ತವೆ. ಈ ಆರು ದಂಡಕ 
ಗಳಿಂದಲೇ ಮುಂದೆ ಬೇರೆ ಬೇರೆ ದಂಡಕಗಳು ಹುಟ್ಟುತ್ತವೆ. ಈ ಲಕ್ಷಣವನ್ನು 
ಹೇಳುವ ಮೇಲಿನ ಲಕ್ಷ್ಯಪದ್ಯ "ಚಂಡವೃಷ್ಟಿ ಪ್ರಪಾತ' ಎಂಬ ದಂಡಕ. ಇಲ್ಲಿ 
ಪ್ರತಿಪಾದದಲ್ಲೂ ಎರಡು ನಗಣ ಮತ್ತು ಏಳು ರಗಣಗಳು ಬಂದಿವೆ. 11-12ನೇ 


7 ಛಂದೋಂಬುಧಿ ; (ಸಂ) ಕುಕ್ಕಿಲ ಕೃಷ್ಣಭಟ್ಟ (ಪುಟ 58. ಪದ್ಯ 22) 

ಇಲ್ಲಿ "ತಗಣ' ಬಂದಿರುವುದರಿಂದ ಪಾಠದೋಷವಿರಬೇಕು. 

ಕನ್ನಡದ ಇತರ ಛಂದಶ್ಶಾಸ್ತ್ರಜ್ಞರೂ ದಂಡಕಕ್ಕೆ ಇದೇ ಲಕ್ಷಣವನ್ನು ಹೇಳುತ್ತಾರೆ. 
ಕೇದಾರಭಟ್ಟನ ವೃತ್ತರತ್ನಾಕರವನ್ನು ಆಧರಿಸಿದ ಗುಣಚಂದ್ರನ (1650) ಛಂದಸ್ಸಾರ 
(4-1) ಕವಿಜಿಹ್ವಾಬಂಧನವನ್ನು ಆಧರಿಸಿದ ವೀರಭದ್ರನ (1846) ನಂದೀ 
ಛಂದೋರ್ಣವ (36) -ಕನ್ನಡ ಛಂದಸ್ಸಂಪುಟದ ಸಂ: ಡಾ| ಎಲ್‌. ಬಸವರಾಜು. 


1 


68 ಸಾಧನೆ 


ಶತಮಾನದ ಜಯಕೀರ್ತಿ ದಂಡಕಕ್ಕೆ ಇದೇ ಲಕ್ಷಣವನ್ನು ಹೇಳಿ* ನಾಗವರ್ಮನು 
ಹೇಳಿರುವ ಚಂಡವೃಷ್ಟ್ವಾ ದಿ ಆರು ದಂಡಕಗಳನ್ನು ಹೇಳುತ್ತಾನೆ. ಅಲ್ಲದೆ, ಆರನೆಯ 
ಪ್ರಭೇದವಾದ ಲೀಲಾಕರದಂಡಕದ ನಂತರ ಒಂದೊಂದು ರಗಣ ಹೆಚ್ಚೆ ದಂತೆಲ್ಲಾ 
ಉದ್ದಾಮ, ಶಂಖ ಎಂಬ ದಂಡಕಗಳಾಗುತ್ತವೆ. ಐದು ಲಘುಗಳ ಮುಂದೆ 
ಯಾವುದಾದರೂ ಗಣ ಅನಿಯತ ಸಂಖ್ಯೆಯಲ್ಲಿ ಬಂದರೆ "ಚಂಡ'ವೆಂಬ ದಂಡಕ. 
ಹೀಗೆ ಏಳು, ನಾಲು | ಮತ್ತು ಮೂರು ಲಘುಗಳ ಮುಂದೆ ಯಾವುದಾದರೊಂದು 
ಗಣ ನಿರಂತರವಾಗಿ ಬಂದಲ್ಲಿ, ವಾತ, ಅಬ್ಬ, ಸಿಂಹ ಎಂಬ ದಂಡಕಗಳಾಗುತ್ತವೆ 
ಎಂದು ದಂಡಕದ ಇತರ ಪ್ರಭೇದಗಳನ್ನು ಹೇಳಿದ್ದಾ ನೆ. 


ನಮ್ಮ ಛಂದಶ್ಶಾಸ್ತ್ರ ಸ್ತ್ರ ಗ್ರಂಥಗಳಲ್ಲಿ ಸಾಮಾನ್ಯ ವಾಗಿ 26 ರಿಂದ ಹೆಚ್ಚು 
ಅಕ್ಷರಗಳಿರುವ ರಡು ವೃತ ಶಗಳಿಗೆ ಮಾಲಾವೃ ತ್ರ್ಯ sid ಲಕ್ಷಣ ಕೊಡಲಾಗಿದೆ 
ಯಷ್ಟೆ. ಇವು ಪೂರ್ವದಲ್ಲಿ ಇದ್ದಿ ಲ್ಲವೆಂದೂ 26 ಲಿಕ್ಷರಗಳಿಗಿಂತ ಹೆಚ್ಚಿನ ವ ವೃತ್ತಗಳೆಲ್ಲ 
ದಂಡಕಗಳೇ ಆಗಿದ್ದವೆಂದೂ ಭರತನು ಹೇಳುತ್ತಾನೆ. 


“ದಂಡಕಂ ನಾಮ ವಿಜ್ಞೇಯಂ ಷಡ್ವಿ ಂಶಾದಧಿಕಾಕ್ಷರಂ 
ವೃತ್ತಂ ಮಾಲಾದಿಕಂ ತಸ್ಮಾನ್ನೋಕ್ತಂ ಚಾದೌ ಗುಹಾದಿನಾ॥'10 
(ಭ. ನಾ. 14) 


ಹೀಗೆ ಪ್ರತಿಯೊಬ್ಬ ಛಂದಶ್ಶಾಸ್ತ್ರಕಾರನಿಂದಲೂ, ಕವಿಗಳ ಪ್ರಯೋಗ 
ದಿಂದಲೂ! ದಂಡಕದ ಪ್ರಭೇದಗಳು ಬೆಳೆಯುತ್ತಾ ಹೋದವು. ದಂಡಕದ ಒಂದು 
ಪಾದದಲ್ಲಿ 26ಕ್ಕೆ ಮೇಲ್ಪಟ್ಟು 999 ರವರೆಗೆ ಅಕ್ಷರಗಳು ಬರಬಹುದು.!? 12 ನೇ 
ಶತಮಾನದ ಹೇಮಚಂದ್ರನಕಾಲಕ್ಕೆ ದಂಡಕದ ಕೆಲವು ನಿಯಮಗಳು ಸಡಿಲವಾಗಿ 
ಗಣಗಳು ವೃದ್ಧಿ ಯಾದಂತೆಲ್ಲಾ ಪಾದನಿಯಮ ತಪ್ಪಿಹೋದಂತೆ ಕಾಣುತ್ತದೆ. 


9 ಛಂದೋಂಬುಧಿ: (ಸಂ) ಕುಕ್ಕಿಲ ಕೃಷ್ಣ ಭಟ್ಟ - ಜಯಕೀರ್ತಿಯ ದಂಡಕಲಕ್ಷಣ- 

ಪುಟ 61. 

10 ಅದೇ, ಪೀಠಿಕೆ. ಪುಟ xxiv 

11 ಅಸಂಖ್ಯಾ ತವಾದ ದಂಡಕ ಪ ಸ್ರಭೇದಗಳಿದ್ದ ರೂ ಇವು ಪ ಸ್ರಯೋಗದಲ್ಲಿದ್ದ ಂತಿಲ್ಲ. ಈನಮಗೆ 
ಕಾಣಸಿಗುವ ದಂಡಕಗಳಿಗೆ ಪಾದನಿಯಮವಿಲ್ಲ. ಸಂಸ್ಕೃತದಲ್ಲಿ ಪ್ರಸಿದ್ಧ ವಾದ ಶ್ಯಾಮಲಾ 
ದಂಡಕದಲ್ಲಿ ಆದಿಯಲ್ಲಿ ಎರಡು ನಗಣ ಮತ್ತು ಕೊನೆಯವರೆಗೆ ನಿರಂತರವಾಗಿ ರಗಣಾಗಳು 
ಬಂದಿವೆ. ತೆಲುಗಿನಲ್ಲಿನ ದಂಡಕಗಳೆಲ್ಲಾ ತಗಣಗಳ ಮಾಲೆಗಳು. ಆದಿಯ ನಗಣದ್ವಯ 
ನಿಯತವಾಗಿಲ್ಲ. ಇವೆಲ್ಲಾ ಕಾವ್ಯಗಳಲ್ಲಿ ಪ್ರಾಸಂಗಿಕವಾಗಿ ಬಳೆಕೆಯಾಗಿವೆ. ತೆಲುಗಿನಲ್ಲಿ 
ದಂಡಕದಲ್ಲಿ € ವಿರಚಿತವಾದ ಒಂದು ರಾಮಾಯಣವುಂಟೆಂದು ಹಿರಿಯರೊಬ್ಬರಿಂದ 
ಕೇಳಿಬಲ್ಲೆ. 

12 ಏವಮ್‌. ಏಕೋನ ಸಹಸ್ರಾಕ್ಷರ ವೃ ದ್ಧಿರ್ಭವತಿ, ದಂಡಕವೃತ್ತಂ 

(ಕೇದಾರಭಟ್ಟ ನವ್ಪ ತ್ತರತಾ ಕರ - ಪುಟ 75) 


ಸರಳರಗಳೆಯ ಇತಿಹಾಸದ ಬಗ್ಗೆ ಒಂದು ಸಣ್ಣ ತಪ್ಪು ಕಲ್ಪನೆ-ಒಂದು ಪ್ರತಿಕ್ರಿಯೆ 69 


, ರಗಣದ ಬದಲಿಗೆ ಅಷ್ಟೇ ಮಾತಾ ್ರಿಮೌಲ್ಯದ "ಯಗಣ (ಂ--) "ತಗಣ 
(೦) ಗಳನ್ನೂ ಬಳಸಬಹುದೆಂದಾಯಿತು. ಆದಿಯಲ್ಲಿ ಬರಬೇಕಾದ ಎರಡು 
ನಗಣಗಳ ನಿಯಮವೂ ಕ್ರಮವಾಗಿ ಕೆ ಬಿಟ್ಟು, ದಂಡಕ, ಕೊನೆಗೆ “ತಗಣ' ಅಥವ 
“ರಗಣ'ಗಳ ಮಾಲೆಯಾಯಿತು. ತೆಲುಗಿನ ಅಪ ಕವಿ ದಂಡಕವನ್ನು ಹೀಗೆ ಲಕ್ಷಣಿಸಿ 
ದ್ದಾನೆ. 

“—-—o0l--o0l--0 |-ಇ-0ಲಿ |-ಇ0ಿ |-0! 
ವಿದ್ವಾಂಸು, ಲೆರ್ಲ ಹ, ಕಾರಂಬೆ. ಕಾನೀನ, ಕಾರಂಬೆ. ಕಾನೀ ಸ, 
ಕಾರಂಬೆ . ಕಾನೀ ವಿ. ಚಿಂಪಂದ, ಗುನ್ಮುಂದು , ಗಾ ನಿಂದು. 

ಗಾದೇನಿ. ಯಾದಿಂ ದ. ಕಾರಂಬು. ಗಲ್ಲಿಂಚಿ. ಯಾಮೀದ. ನೆಲ್ಲಂ ದ. 


ಕಾರಂಬು. ಲೇ ಮೆಂಡು. ಗಾ ನಿಚ್ಚು. ಕುನ್ವಚ್ಚು. ನಂದಾಕ, 
ನಿರ್ಮಿಂಚಿ. ಗುರ್ವಂತ. ಮುಂಜೇಸಿ. ನನ್ನಂಡ. ಕಂಬಂಡ್ರು]''13 


ಆದಿಯಲ್ಲಿ ತಗಣ, ಅದರ ಮುಂದೆಯೂ ತಗಣಗಳು - ಇದೇ ದಂಡಕದ ಲಕ್ಷಣ 
ಎಂದಿದ್ದಾನೆ. ಅವನ ಲಕ್ಷ ಪದ್ಯವೂ ಸಹ ತಗಣಗಳ ಮಾಲೆ. ಅಪ್ಪಕವಿ ದಂಡಕಕ್ಕೆ 
pe ಲಕ್ಷಣವನ್ನು ಕೊಟ್ಟು, ನಾಗವರ್ಮಾದಿಗಳು ಹೇಳುವ ಚಂಡವೃಷ್ಟಾ ಬಿ 
ದಂಡಕ ಪ್ರಭೇದಗಳನ್ನೂ ಲಕ್ಷಣಿಸಿದ್ದಾನೆ. 


ದಂಡಕಕೂ K ರಗಳೆಗೂ ಕೆಲವು ಸಾಮ್ಯ, ವೆ ಗ ಶಮ್ಯಗಳುಂಟು. ಅಲ್ಲದೆ ನಾಗ- 
ವರ್ಮ ಸಂಸ್ಕೃತದ ಮಾಲಾವೃತ್ತಗಳ ಲಕ್ಷಣವನ್ನು ಹೇಳುವ ತೃತೀಯಾಧಿಕಾರದಲ್ಲಿ 
ಕನ್ನಡ ಛಂದಸ್ಸಿಗೆ ಸೇರುವ ರಗಳೆಯ ಲಕ್ಷಣವನ್ನು ಹೇಳಿ, ಮುಂದೆ "ರಗಳೆಯ 
ಲಕ್ಷಣಂ ಅಜುದಂಡಕಂಗಳಿಂದಕ್ಕುಂ' ಎಂದಿದ್ದಾನೆ. ಈ ಬಗ್ಗೆ ನಾನು ಬೇರೆಡೆ 
ವಿವೇಚಿಸಬಯಸುವುದರಿಂದ ಇಲ್ಲಿಗೆ ಅದು ಪ್ರಸ್ತುತವಲ್ಲ. 


ಸರಳರಗಳೆಯ ಓಟಕ್ಕೂ ದಂಡಕದ ಓಟಕ್ಕೂ ವ್ಯತ್ಯಾಸವಿದೆ. ದಂಡಕದಲ್ಲಿ 


ನಿರಂತರವಾಗಿ ಅಕ್ಷರಗಣಗಳು - ಒಂದೇ ಬಗೆಯ ಅಕ್ಷರಗಣಗಳು ಬಂದರೆ, ಸರಳ 
ರಗಳೆಯಲ್ಲಿ ವಿವಿಧ ವಿನ್ಯಾಸದ ಐದು ಮಾತ್ರೆಯ ಗಣಗಳು ಬರುತ್ತವೆ. ದಂಡಕದಲ್ಲಿ 
ಬರುವ ಗಣ ಮೂರಕ್ಷರದ್ದು ಸರಳರಗಳೆಯ ಮಾತ್ರಾಗಣಗಳಲ್ಲಿನ ಅಕ್ಷರಗಳು 
ಎನ್ಯಾಸಕ್ಕೆ ತಕ್ಕಂತೆ ಮೂರೋ, ನಾಲ್ಕೋ, ಐದೋ ಎಷ್ಟಾದರೂ ಇರಬಹುದು. 
ಡಾ॥ ಚಿದಾನಂದಮೂರ್ತಿಯವರು “ಸ್ಪಷ್ಟವಾಗಿ ಅದು ದಂಡಕವಾಗಿದೆ'!* ಎಂದು 
: ಎತ್ತಿಕೊಟ್ಟಿರುವ ಕಲಾವತೀಪರಿಣಯದ ಮೂರೂ ಮಾದರಿಗಳು ವಿವಿಧ ವಿನ್ಯಾಸದ 


13 ಅಪ್ಪಕದೀಯಮು -- (ಸಂ) "ಶತಾವಧಾನಿ, ಪುರಾಣಂ ಸೂರ್ಯನಾರಾಯಣ ಶಾಸ್ತ್ರುಲಜೇ 


ಬರಿಷ್ಕತಮು' ಮು: 1910, ಪುಟ : 245 


14 “ಸಾಧನೆ'- ಸಂಪುಟ 4 ಸಂಚಿಕೆ 1 ಜನವರಿ. ಮಾರ್ಚ್‌ 1975, ಪುಟ : 147 


70 ಸಾಧನೆ 


ಪಂಚಮಾತ್ರಾಗಣಗಳಿಂದಾಗಿವೆ. ಅಲ್ಲಿ ನಿಯತವಾಗಿ ಎಲ್ಲೂ ಒಂದೇ ಬಗೆಯ 
ಅಕ್ಷರಗಣಗಳು ಬರುವುದಿಲ್ಲ. ಆದ್ದ ರಿಂದ ಇದು ಖಚಿತವಾಗಿ, ದಂಡಕವಲ್ಲ. ಅವರೇ 
ದಂಡಕ ಹೇಗಿರುತ್ತದೆ ಎಂಬುದಕ್ಕೆ. ಉದ್ಭ ಟಕಾವ್ಯ ದಿಂದ ಕೆಲವು ಸಾಲುಗಳನ್ನು 
ಉದ್ದ ರಿಸಿ ದಂಡಕಕ್ಕೆ ಉದಾಹರಣೆ "ಟ್ಟೆ ದ್ದಾ ರೆ. 15 


ಈ ದಂಡಕದಲ್ಲಿ ನಿರಂತರವಾಗಿ ತಗ ಬರುತ್ತವೆ. ಆದಿಯಲ್ಲಿ ಎರಡು 
ನಗಣಗಳು ಬಂದಿಲ್ಲ. ಈ ದಂಡಕದ ಲಕ್ಷಣವನ್ನು ಹೇಮಚಂದ್ರ ನು (12ನೇ. ಶ. .ಮಾ) 
ಹೇಳಿದ್ದಾ ನೆ. ಅನಿಯತ ಸಂಖ್ಯೆ ಯಲ್ಲಿ ತಗಣಗಳು ಬಂದು ಅಂತ್ಯ ದಲ್ಲಿ ಎರಡು ಗುರ್ವ 
ಕ್ಷರಗಳು. ಬಂದರೆ, ಕಾಮಬಾಣ ಎಂಬ ದಂಡಕ. ಉದ್ರಟಕಾವ್ಕದಲ್ಲಿನ ದಂಡಕ 
ie ಕೃ, eR 

ರಾರಾಜಿ . ತಾಷ್ಟಾಂಗ, ಯೋಗಪ್ರ . ತಿಷ್ಕಾಪ . ನಾಚಾರ್ಯ. 

ಯೋಗೀಂದ್ರ ಹೃ ದ್ಧಾಮ, ನಿಸ್ಸೀಮ. ನಿಷ್ಕಾಮ, ನಿಶ್ಚಿ ೦ತ. 

ನಿರ್ಭ್ರಾಂತ, ನಿಸ್ಸ ಹ 'ನಿರ್ಲಿಂಗ. ನಿರ್ಲೇಪ. ನಿಷ್ಟಾಪ, 

ನಿಷ್ಟುಣ್ಯ, ನಿರ್ಗಣ್ಯ. ನಿರ್ಮಾಯ. ನಿಷ್ಕಾಯ,. ನಿರ್ಮೋಹ 

ಜಿರ್ಗೇಹ ; ನಿಜದ. ನಿರ್ಭೇದ. ನಿಷ್ಕಾಲ. ನಿರ್ಲಕ್ಷ್ಯ 

ಗ ಜ್‌ ನಿರ್ದಕ್ಷ. ಪಂಪಾವಿ . ರೂಪಾಕ್ಷ.16 
ಇಲ್ಲಿ ಆದ್ಕಂತವಾಗಿ ತಗಣ (_ ಲ) ಗಳು ಬಂದಿವೆಯಲ್ಲದೆ, ಇದೇ ಮೌಲ್ಯದ ದ ಬೇರೆ 
ಐದು ಮಾತ್ರೆ ಯ ಗಣಗಳು ಬಂದಿಲ್ಲ. ತಗಣ (_ _ ೦) ಐದು ಮಾತೆ ಪ್ರಿಯದಾಗಿದ್ದ ರೂ 
ಅದರ ಬದಲಿಗೆ ಬೇರೆ ವಿನ್ಯಾ ಸದ ಐದು ಮಾತ್ರೆಯಗಣ ಬಂದಲ್ಲಿ ಅ ಕ್ಷರಗಣದ ನಿಯಮ 
ಬಿಟ್ಟು ಹೋಗುತ್ತದೆ. ದಂಡಕದಲ್ಲಿನ ಗಣ "ಮೂರಕ್ಷರದ್ದೆ ೀ ಆಗಿರಬೇಕು. ಮೂರ 
ಕ್ಷರದ ಗಣಗಳನ್ನು ತ್ರಿಕಗಳು ಎನ್ನು ಸ ವುದುಂಟು. ಇಂಥ ಒಂದೇ ಬಗೆಯ ತ್ರಿಕಗಳು 
ಬಂದಲ್ಲಿ ದಂಡಕವಾಗುತ್ತ ದೆ. ಇದರಿಂದ, ದಂಡಕ ಅಕ್ಷರವೃತ್ತ, ಸರಳರಗಳೆ ಮಾತ್ರಾ 
ಗಣ ಬಂಧ ಎಂಬುದು ಸ ಷ್ಟವಾಗುತ್ತದೆ. 


ಉದ ಟಕಾವೃದ ಈ ದಂಡಕದ ಓಟವಾಗಲೀ, ನಿರಂತರವಾಗಿ ಬರುವ 
ತಗಣಗಳಾಗಲೀ ಕಲಾಪ ಪರಿಣಯದ ಲಯಬದ್ಧ ಭಾಗಗಳಲ್ಲಿ ಕಂಡುಬರುವುದಿಲ್ಲ, 
ದಂಡಕದಲ್ಲಿನ “ತ್ರಿಕ್‌ಗಳ ಬದಲಿಗೆ ಎಲ್ಲಾ ವಿನ್ಯಾ ಸದ ಪಂಚಮಾತಾ ನಿ ಗಣಗಳು 
ಬರುತ್ತವೆ. 


sie 2)” ಆ ಶಾ ೮೦೦೦೮ 
ಇತ್ತಾಧ. ನಂಜಯನು. ಎಜಯವ : ರ್ಮನಕೆಣಕಿ 
Qovoo! ೦-0! 0೦೦%! ಬಿಪ್ರ 
ಮುನಿದುಕದ. ಫವೆಮಾಡ. ಧುರದಿಮೂ, ರ್ಭಿತ ನಾಗೆ 


15 ಅದೇ, ಪುಟ : 148, 
16 ಸೋಮರಾಜನ ಉದ್ಭಟಕಾವ್ಯ : 4.10 ವೆಚನ 


ಸರಳರಗಳೆಯ ಇತಿಹಾಸದ ಬಗ್ಗೆ ಒಂದು ಸ ಸಣ್ಣ ತಪ್ಪು ಕಲ್ಪನೆ-ಒಂದು ಪ್ರತಿಕ್ರಿಯೆ 71 


೮೮೪೮೦೮! ೦೦೦೦೦! —oo ovoo— !? 
ನೃಪನವನ. ಪಿಡಿಯಲನು. ಅಗಸ ವನಿತರೋಳ್‌ 


ಸ್ಪಷ್ಟವಾಗಿ ಇದು ಸರಳರಗಳೆಯನ್ನು ಹೋಲುತ್ತದೆ, ಪಾದನಿಯಮ ವಿರದ, 
ತಾಳಬದ್ಧ ವಾದ ಎಲ್ಲ ರಚನೆಯೂ ದಂಡಕವಾಗುವುದಿಲ್ಲ. ದಂಡಕದ ಬಳಕೆ ಸಾಮಾನ್ಯ 
ವಾಗಿ ಆವೇಶಪೂರಿತವಾದ ದೈವಸ್ತುತಿಯ ಸನ್ನಿವೇಶ ಚಿತ್ರಣದಲ್ಲಿ ಮಾತ್ರ ಕಂಡು 
ಬರುತ್ತದೆ. ಇಡೀ ದಂಡಕದಲ್ಲೇ ರಚಿತವಾದ ಕಾವ್ಯವಾವುದೂ ಇದ್ದಂತೆ ಕಂಡು 
ಬಂದಿಲ್ಲ. ಆಂಧ್ರ ಸಾಹಿತ್ಯದಲ್ಲಿನ ಕಾವ್ಯಗಳಲ್ಲಿ ಭಕ್ತನಿಗೆ ದೈವಸಾಕ್ಷಾತ್ಮಾರವಾಗುವ 
ಸನ್ನಿವೇಶವನ್ನು ವರ್ಣಿಸುವಲ್ಲಿ ದಂಡಕವನ್ನು ಪ ಪ್ರಯೋಗಿಸಿದ್ದಾ ರೆ. ಸಂಸ್ಕೃತದ 
ಶಾಮಲಾದಂಡಕ ಮುಂತಾದುವೂ ದೈ ವಸ್ತು ಹ ಪ್ರಯೋಗಗಳು. ಕನ್ನ ಡ 
ಸಾಹಿತ್ಯದಲ್ಲಿ ಕಂಡುಬರುವ ಉದ್ಭ ಕಾವ್ಯ ದ ದಂಡಕ, "ಷಡಕ್ಷರಿಯ ವೀರಭದ್ರ 
ದಂಡಕ!* ಮತ್ತು ಶ್ರೀಪಾ ಈಾಸರಾಜರ "ಸು: 1451) ಶ್ರೀ ಲಕ್ಷಿ ನೃ ಸಿಂಹ 
ಪ್ರಾದುರ್ಭಾವದಂಡಕ!? ಸಾವ ಸಹ ಭಕ್ತಿಯ ಆವೇಶವನ್ನೆ € ಚಿತ್ರ ಸುತ್ತ ಫಗ ಆದ್ದ 
ರಿಂದ ಕಲಾವತೀಪರಿಣಯದಂಥ ಲೌಕಿಕ ಕಥಾ ಪ್ರಬಂಧದಲ್ಲಿ ಜಾ ಪ್ರಯೋಗಕ್ಕೆ 
ಅವಕಾಶವಿಲ್ಲ. 


ದಂಡಕದಲ್ಲಿ ಮೂರನೆ ಎರಡು ಭಾಗದಷ್ಟು ಗುರ ರ್ವಕ್ಷರಗಳೇ (ದೀರ್ಫಾಕ್ಷರಗಳೇ) 
ಬರುವುದರಿಂದ, ದಂಡಕ ; ಸಂಸ್ಕೃ ತದಲ್ಲಿ ಮತ್ತು ಸಂಸ್ಕೃ ತ ಭೂಯಿಷ್ಯ ವಾದ ತೆಲುಗಿ 
ನಲ್ಲಿ ಮಾತ್ರ Bas EN ಕನ್ನಡ ಭಾಷೆಗೆ ದಂಡಕ 
ಅಷ್ಟಾಗಿ ಒಗ್ಗು ವುದಿಲ್ಲ, ಅಲ್ಲದೆ ಸೋಮರಾಜ, ಷಡಕ್ಷರಿ ಮುಂತಾದ ಕನ್ನಡ ಕವಿಗಳು 
ಪ್ರಯೋಗಿಸಿರುವ ದಂಡಕ ಆದ್ಯ ೦ತವಾಗಿ ಸಂಸ್ಕೃ ತದ್ದೆ ೇ ಆಗಿದೆ29, ಆದ್ದ ರಿಂದ ಶುದ್ಧ 
ಕನ್ನ ಡದ ಕಥೆಯಂನ್ನು ಬರೆದ ಯಾದಿ ದಂಡಕವನ್ನು ತನ್ನಕ್ಕ ಕೃತಿಯಲ್ಲಿ ತಂದಿದ್ದ ಣಿ 
ಅದು ಒಂದು ವಿಶಿಷ್ಟವಾದ ದಾಖಲೆಯಾಗುತ್ತಿತ್ತು. 


ಕಲಾವತೀ ಪರಿಣಯದಲ್ಲಿನ ಲಯಬದ್ಧ ಭಾಗಗಳ ಛಂದಸ್ಸಿನ ಬಗ್ಗೆ ಕೆಲವು 
ಮಾತುಗಳನ್ನು ಹೇಳುವುದು ಸೂಕ್ತವೆನಿಸುತ್ತದೆ. ಆರ್‌. ನರಸಿಂಹಾಚಾರ್ಯರು, 
ಕವಿ ಚರಿತ್ರೆಯಲ್ಲಿ, ಈ ಕ ತಿಯ ಕೆಲವು ಸಾಲುಗಳನ್ನು ಸರಳರಗಳೆಯ ರೀತಿಯಲ್ಲೇ 
ಪಾದವಿಭಜನೆ ಮಾಡಿ ಉದ್ದರಿಸಿದ್ದಾರೆ. ಅಲ್ಲದೆ ""ಇದನ್ನು ಐದು ಮಾತ್ರೆಯ ಗಣ 


17 ಕಲಾವತಿ ಪರಿಣಯ, ಪುಟ 152 

18 ಚನ್ನಪ್ಪವಎರೆಸೀಮೆ.ಕನ್ನಡ ಸಾಹಿತ್ಯ ಪರಿಷತ್ಪತ್ರಿಕೆ-ಸಂಪೆಟ 61 
ಸಂಚಿಕೆ 1, ಜೂನ್‌ 1976, ಪುಟ 37 

19 ಆರ್‌. ಎಸ್‌. ಪಂಚಮುಖಿ-ಕರ್ನಾಟಕ ಹರಿದಾಸ ಸಾಹಿತ್ಯ-1952, ಪುಟ 231 

20 ಇದಕ್ಕೆ ಅಪವಾದವೇನೋ ಎಂಬಂತೆ ಶ್ರೀಪಾದರಾಜರು ರಚಿಸಿರುವ ದಂಡಕದಲ್ಲಿ 
ಕೆಲವು ಕನ್ನಡ ಶಬ್ದಗಳು ಕಂಡುಬರುತ್ತವೆ, 


72 ಸಾಧನೆ 


ಗಳು ಪ್ರಾಸವಿಲ್ಲದ ರಗಳೆಯರೂಪವಾಗಿ ಮೊದಲಿನಿಂದಲೂ ಕೊನೆಯವರೆಗೆ 
ಬರೆದಿರುವಂತೆ ತೋರುತ್ತ ದೆ” ಎಂದಿದ್ದಾ ರೆ21, 


ಇದನ್ನು ದಂಡಕವೆಂದು ಟಕ: ಗುರುತಿಸುವುದಕ್ಕೆ ಕಾರಣವಿಲ್ಲ. ಇದು 
ಸರಳರಗಳೆಯನ್ನು ಹೋಲುವುದನ್ನು ಗಮನಿಸಿಯೇ ಕಿ ಪಾದ ವಿಭಜನೆಮಾಡಿ 
ಕ ತೋರಿಸಿದ್ದಾ ರೆ. 


ಚಾಮ ಪರಿಣಯ ಆದ್ಯ ೦ತವಾಗಿ ರಗಳೆಯ ರೂಪದಲ್ಲಿದ್ದ ಂತೆ ಕಾಣುವು 
ದಿಲ್ಲ. ಕೆಲವೆಡೆ ಶುದ್ಧ ಗದ್ಯ ದಲ್ಲೆ © ಕ ಓಟ ಸಾಗುತ್ತದೆ. ಘಡ ಇದ್ದ ಕ್ಕ ದ್ದ ತೆ 
ಸಾಲುಗಳು ಲಯಬದ್ಧ ವಾಗುತ್ತಾ ಹೋಗಿ ಮುಕ್ತಾ ಯಕ್ಕೆ ಬರುವಲ್ಲಿ” ಗದ ಕ್ಕೆ 


ತಿರುಗುತ್ತದೆ. ಭಾಷೆ ರಂಜಿಸಿ :ರುಚಿಕರ'ವಾಗುವಂತೆ. ಕವಿ ಹೋ ಚ 
ಲಯ ಬಂದಿರಬಹುದೆಂದು ತೋರುತ್ತದೆ. 


""ಕಮಲಭವ, ನಿವನಾಗೆ. ಹಂಸವಾ, ಹನಮಿಲ್ಲ. ಮೃಡನೆಯಿವ. ನೆಂಬುವೂಡೆ. 
ನಿಟಿಲಲೋ. ಚನಮಿಲ್ಲ. ಶಕ್ರನಾ. ದೊಡೆಕರದಿ. ವಜ್ರಮೇ. (ನಿ) ರದಿಹುದೆ 
ಮನ್ಮಥಗೆ. ಈ ಘೋರ. ಕೇತನವ. ದೆಲ್ಲಿಹುದು. ನರನೆಯೀ. ತಿರೆಯಲ್ಲಿ 

ಮರಳಿ ಜನಿ. ಸಿದನೆಂದು. ಮನದಲ್ಲಿ. ನಿಶ್ಚೆ ಅಸಿ. ಜವದಿ ನಿಜ. ರಥಗಳಿಂ, 
ದಿಳಿಯಲು ಮ. ಹೀಪತಿಯು. ರತ್ನ ಜು ಮಾಗಿರುವ. ತೇರಿನಿಂ, 

ತಿರೆಗಿಳಿದು. ಕಿಮಿ ಶೀರ, ನಡಿಗಳಿಗೆ. "ವಂದನೆಯ, ಮಾಡಲ್ಲ... 
RE ಚಿತ್ರದ (ಲಿ). ಬರದಂತೆ. ಯೋಚಿಸು ೨ (ತ). ಕುಳಿತಿರಲ್‌. 

ಸುಮತಿ ಸ, ರ್ವಂ ಸಹಾ. ಪತಿಯೊಡನೆ (ಇಲ್ಲಿಂದಾಚೆಗೆ ಗದ್ಯ) ಜೀಯ್ಯಾ, 

ಬಾಹುಜ ಕುಲ ಲಲಾಮನೇ ಕೇಳು. ನಿಮ್ಮ ಮಹೀಭುಜನ ಭುಜ 

ಪ್ರತಾಪ ವೀತಿಹೋತ್ರನ ಸಮಸ್ತ  ಮಹೀಮಂಡಲದೊಳಿರುವ''22 


ಹೀಗೆ ಒಂದೆಡೆ ಪೂರ್ಣ ಗದ್ಯ,* ಹಲವುಕಡೆ ಲಯಬದ್ಧ ಸಾಲಗಳು, ಅವುಗಳ 
ಮಿಶ್ರಣ, ಕಂಡು ಬರುತ್ತವೆ. 


ಮ ಕೃ ತಿಯ ಪರಿಚಯ ಲೇಖನವನ್ನು ಬರೆಯುತ್ತಾ ಬೆಳ್ಳಾ ವೆಯವರು “ಗ್ರಂಥದ 
ಅನೇಕ ಳು ಈಗಲೂ ತಾಳಕ್ಕೆ ಘೂ ಕಾರಾ ಕವಿತೆಯೆಲವೂ 


೧ 


ಇದೇ ರೀತಿಯಾಗಿದ್ದಿ ರಬಹುದು. "ಆದರೆ ನಮಗೆ ದೊರೆತಿರುವ ಪುಸ್ತಕದಿಂದ 


ಇದನ್ನು ನಿರ್ಧರಿಸಲು ಸಾಧ್ಯಎಲ್ಲದಿದೆ”. “ಇದರ ಧಾಟಿಯು ದಂಡಕದಂತಿರುವುದು” 
ಎಂದಿದ್ದಾರೆ. 


21 ಆರ್‌. ನರಸಿಂಹಾಚಾರ್ಯ. ಕವಿಚರಿತ್ರೆ-3ನೇ ಸಂಪುಟ, ಪುಟ : 184 
22 ಕಲಾವತೀ ಪರಿಣಯ, ಪುಟ. 166-167 


* ಪತಿಯಿಲ್ಲದ ಸತಿಯಂತೆ, ಪಾಂಡಿತ $ರಹಿತನಾದ ವಿಪ್ರನಂತೆ, ರಾಜಹಂಸ ಮಿಲ್ಲದಿರುವ 
ಕಾಸಾರದಂತೆ, ರಾಜಹಂಸ ರಹಿತಮಾದ ಹತಶೇಷ ಸೈನ್ಯದಿಂ ಪರಿವೃತನಾಗಿ, ಅತ್ಯಂತ 
ಏಷಾದದಿಂ ಶಿಖರಮಂನ್ನೆ ಅದಿ. (ಕಲಾವತಿ ಪರಿಣಯ, "ಪುಟ 156) 


ಸರಳರಗಳೆಯ ಇತಿಹಾಸದ ಬಗ್ಗೆ ಒಂದು ಸಣ್ಣ ತಪ್ಪು ಕಲ್ಪನೆ-ಒಂದು ಪ್ರತಿಕ್ರಿಯೆ 73 


ಆದರೆ ಕವಿತೆಯ ಧಾಟಿಯಷ್ಟೆ € ದಂಡಕ. ಕವಿತೆ ದಂಡಕವಲ್ಲ. ಆರ್‌. 
ನರಸಿಂಹಾಚಾರ್ಯರು ಇದನ್ನು ದಂಡಕವೆಂದು ಗುರುತಿಸದಿರುವುದು ಸಹಜವಾಗಿಯೇ 
ಸರಿಯಾಗಿದ್ದು, ಇದು ರಗಳೆಯ ರೂಪವಾಗಿದೆ ಎಂಬ ಅವರ ಹೇಳಿಕೆ ಸತ್ಯ, ಎಂದು 
ಈವರೆಗಿನ ವಿವರಣೆಯಿಂದ ಸ್ಪಷ್ಟವಾಗುತ್ತದೆ. ಒಟ್ಟಿ ನಲ್ಲಿ ತಾ ವಿಶ್ಲೆ "ಷಣೆಯಿಂದ 
ವಿದಿತವಾಗುವ ಅಂಶಗಳು ಇಷ್ಟು ; 


1. “ಕಲಾವತೀ ಪರಿಣಯ ದಲ್ಲಿ ಕಂಡುಬರುವ ಲಯ ಸರಳರಗಳೆಯನ್ನು 
ಹೋಲುತ್ತದೆ. ಅಂದಮಾತ್ರಕ್ಕೆ ಸರಳರಗಳೆಯನ್ನು ಯಾದವ ಕವಿ ಪ್ರಜ್ಞಾ 
ಪೂರ್ವಕವಾಗಿ ಪ ಕ್ರಿಯೋಗಿಸಿದ ಎಂದೇನೂ ಪರಿಗಣಿಸ ಬೇಕಾದ್ದಿ ಲ್ಲ. ಇಪ್ಪತ್ತನೇ 
ಶತಮಾನಕ್ಕೆ ಮುಂಚೆಯೇ ಸರಳರಗಳೆ ಆಕಸಿ ಕವಾಗಿ ಕಾಣಿಸಿಕೊಂಡಿದ್ದ ೦ ತೂ ನಿಜ. 
ಇದರಿಂದಾಗಿ ಶ್ರೀ ಮಾಸ್ತಿಯವರು ಮಾ ಬಾರಿಗೆ ಸರಳರಗಳಿಯನ್ನು 

ಪ್ರಯೋಗಿಸಿದ ಐತಿಹಾಸಿಕ ದಾಖಲೆಗೆ ಯಾವ ಭಂಗವೂ ಬರುವುದಿಲ್ಲ. ಏಕೆಂದರೆ, 
ಸರಳರಗಳೆ, ಇಂಗ್ಲಿಷ್‌ನ ಬ್ಲ್ಯಾಂಕ್‌ವರ್ಸ್‌ ನ ನ ಪ್ರಭಾವದಿಂದ ಕನ್ನ ನ್ನಡದ ಲಲಿತ 
ರಗಳೆಯನ್ನು (ಪ್ರಾಸನಿಯಮವನ್ನು ತೆಗೆದುಹಾಕಿ) ಬದಲಿಸಿ, ರೂಪಿಸಿಕೊಂಡ 


ಪ್ರಜ್ಞಾ ಪೂರ್ವಕವಾದ ಪ್ರಯೋಗ, ಹೊಸ ಛಂದಸ್ಸು. 


ಹ್‌ ಕೃತಿಯ ಛಂದಸ್ಸು ದಂಡಕವಲ್ಲ. ದಂಡಕಕ್ಕೆ ಬೇರೆಯೇ ಆದ 
ಲಕ್ಷಣವಿದೆ. ಸರಳರಗಳೆಯ ನಡೆಯ ಸ್ಪಷ್ಟ ನಿದರ್ಶನ ಈ ಕೃತಿಯಲ್ಲಿ ಹಲವಾರು 
ಕಡೆ ಕಂಡುಬರುವುದರಿಂದ ಎಸ್‌. ಅನಂತನಾರಾಯಣ ಅವರು "ದನ್ನು ಮೊದಲಿಗೆ 
*ಕಂಡುಕೊಂಡದ್ದರ ಬಗ್ಗೆ ಸಂಭ್ರಮಪಟ್ಟಿ''3ದ್ರರೆ ಅದು ಆಕ್ಷೇಪಣೀಯವೇನೂ 


1. 


3. ಪಂಚಮಾತಾ ನಿಲಯ, ಕನ್ನ ಡ ಭಾಷೆಯಲ್ಲಿ ಹಾಸುಹೊಕ್ಕಾ ಗಿದ್ದು ಆಡು 
ನಲ್ಲೂ ಸಹ ಅದು ಕಂಡುಬಂದರೆ “ಅಶ್ವ ರ್ಯ ವಲ್ಲ ಹೀಗಿರುವಲ್ಲಿ, ಹದಲಿ ಕವಿಯ 
ಕೃತಿಯಲ್ಲಿ ಅನಿರೀಕ್ಷಿತವಾಗಿ ಕಂಡುಬರುವ ಲಯವನ್ನು ೫ ಸರಳರಗಳೆ, ಸರಳರಗಳೆ ಅಲ್ಲ 
ಅದು ದಂಡಕವೇ ಸರಿ ಎಂದೆಲ್ಲಾ ಕೋಲಾಹಲದ ಚರ್ಚೆ ನಡೆಸುವ ಅಗತ್ಯ ವಲ್ಲ 


23 “ಸಾಧನೆ”... 

*ಈ ಲೇಖನವನ್ನು ಸಿದ್ಧಪಡಿಸುವಲ್ಲಿ, ಯಾದವಕವಿಕೃತ ಕಲಾವತೀಪರಿಣಯವನ್ನು 
ದೊರಕಿಸಿಕೊಟ್ಟು ಪ್ರೋತ್ಸಾಹಿಸಿದ ಶ್ರೀ ಆರ್‌. ಎಸ್‌. ರಾಮರಾವ್‌ (ಕನ್ನಡಸಾಹಿತ್ಯ 
ಪರಿಷತ್ತು) ಅವರಿಗೆ ಯಣಿಯಾಗಿದ್ದೇನೆ. 


74 


ಸಾಧನೆ 


ಗ್ರಂಥಯಣ 


1 
2 


epi ಬ ಎಸ ಲಾಗು. ಟಾ. ಓಂ 


10 
11 
12 


“ಸಾಧನೆ' ಸಂಪುಟ 4 ಸಂಚಿಕೆ 1 ಜನವರಿ-ಮಾರ್ಚ್‌ 1975 
ಹೊಸಗನ್ನಡ ಕವಿತೆಯಮೇಲೆ ಇಂಗ್ಲಿಷ್‌ ಕವಿತೆಯ ಪ್ರಭಾವ 

— ಶ್ರೀ ಎಸ್‌. ಅನಂತನಾರಾಯಣ 
ಯಾದವಕವಿಯ "ಕಲಾವತಿ ಪರಿಣಯ” | 
ಕವಿಚರಿತ್ರೆ (ಸಂಪುಟ ಮೂರು ; ಕ.ಸಾ.ಪ.)-ಆರ್‌, ನರಸಿಂಹಾಚಾರ್ಯ 
ಕನ್ನಡ ಸಾಹಿತ್ಯ ಪರಿಷತ್ಪತ್ತಿಕೆ-ಸಂಪುಟ 9 (ಜನವರಿ 1925) 
ಛಂದೋಂಬುಧಿ-ಶ್ರೀ ಕುಕ್ಕಿಲ ಕೃಷ್ಣಭಟ್ಟ 
ಕನ್ನಡ ಛಂದಸ್ಸಂಪುಟ-ಡಾ॥ ಎಲ್‌. ಬಸವರಾಜು 
ಉದ್ಭ ಟಕಾವ್ಯ-ಸೋಮರಾಜ 
ಅಪ್ಪಕವೀಯಮು-ಶತಾವಧಾನಿ, ಪುರಾಣಂ ಸೂರ್ಯನಾರಾಯಣ ಶಾಸ್ತ್ರುಲಜೇ 
ಬರಿಷ್ಕೃತಮು-ಮು : 1910 
ವೃತ್ತರತ್ನಾಕರ-ಕೇದಾರಭಟ್ಟ 
ಕನ್ನಡ ಸಾಹಿತ್ಯ ಪರಿಷತ್ಪತ್ರಿಕೆ ಸಂಪುಟ 61, ಸಂಚಿಕೆ 1-ಜೂನ್‌ 1976 
ಕರ್ನಾಟಕ ಹರಿದಾಸ ಸಾಹಿತ್ಯಮು : 1952, ಶ್ರೀ ಆರ್‌.ಎಸ್‌. ಪಂಚಮುಖಿ 


"ಅಭಿಜ್ಞಾ ಎ ಶಾಕುಂತಲ” (ಕೃತಿಯ ಪ್ರಸ್ತುತತೆಯನ್ನು 
ಗುರುತಿಸುವ ಒಂದು ಪ್ರಯತ್ನ) 


ಕಾಸಾ ಕಮ ಎರ ಸಾ ರಾ ರಜಾ ಇಂ 12241 


ಕೆ. ವಿ. ನಾರಾಯಣ 


ಕಾಳಿದಾಸನ ಅಭಿಜ್ಞಾನ ಶಾಕುಂತಲಾ ನಾಟಕವನ್ನು ಕುರಿತಂತೆ ಈ ಶತಮಾನ 
ದಲ್ಲಿ ಅವ್ಯಾ ಹತವಾದ ಚರ್ಚೆ ನಡೆಯುತ್ತ ಲೇ ಸಭಾ ಆದರೂ ಈ ನಾಟಕದ 
ಎಲ ಸೂಕ್ಷ್ಮ ನೆಲೆಗಳನ್ನು ವಿವರಿಸುವ ಅವಕಾಶ, ಅಗತ್ಯ ಗಳು ಮುಗಿದಿವೆಯೆನು 


೧೧೨ 


ವಂತಿಲ. ಅಂಥ ಸಜ ಪ್ರಯತ್ನ ವನ್ನು ಈ ಲೇಖನದಲ್ಲಿ ಮಾಡಲಾಗಿದೆ. 


ಮೀ 


ವಿಮರ್ಶಕರು ನಾಟಕದ ಮೊದಲಂಕ ಮತ್ತು ಕೊನೆಯಂಕಗಳು ಆಶ್ರಮದ 

ವಾತಾವರಣದಲ್ಲಿ ನಡೆಯುವುದನ್ನು ಗಮನಿಸಿದ್ದಾ ರೆ, ಈ ಅಂಕಗಳಲ್ಲಿ ಇನ್ನೂ 

ನ್‌ ಸಾಮ್ಮಗಳಿವೆ. ಬೇಟೆಯಾಡಲೆಂದು ಜಿಂಕೆಯನ್ನ ಟ್ವಿಸಿಕೊಂಡು ಕಣಾ ಜನ ಮ 
ಇನ್ನು ದು ಷ್ಯಂತನು ಪ ಶ್ರವೇಶಿಸುತ್ತಾನೆ. ರಥದ ಚಲನೆಯ ಜತೆಗೆ ಹೊರಗಣವಾಸ್ತ 
ವನ್ನು ಗ್ರ ಹಿಸ ಸುವ ಬಗೆ” ಬದಲಾಗುವ ಮಾತನ್ನು ತನ್ನ ಸಾರಥಿಗೆ ಹೇಳುತ್ತಾನೆ. 


"ಆವುದು ನೋಡೆ ಸೂಕ್ಷ್ಮಮದೆ ವಿಸ್ತ ಂತೆಮಪ್ಪು ದು ಮಧ್ಯದಲ್ಲಿ ತಾ 

ನಾವುದು ಭಿನ್ನಮಾಗಿರುವುದಂತದೆ ಜೋಡಿಸಿದಂತೆ ತೋರ್ಪುದ್ಳೆ 

ಆವುದು ವಕ್ಪಮಿರ್ಪದದೆ ತಾ ಹುಜುವಾಗುತೆ ಕಾಣ್ಬುದೆನ್ನ ಕ 

ಣ್ಣಾ ವುದುಮಿಲ್ಲ ದೂರದೆ ಚಣಂ ರಥವೇಗದೆ ಪಾಶ್ವದಲ್ಲಿಯುಂ [9] 


ಏಳನೆಯ ಅಂಕದಲ್ಲಿ ಇಂದ್ರನ ಸಾರಥಿಯಾದ ಮಾತಲಿಯೊಡನೆ ರಥವೇರಿ 
ಮಾರೀಚಾಶ್ರ ಮವನ್ನು ಪ್ರವೇಶಿಸುವ ದುಷ್ಯಂತನು ಹೇಳುವ ಮಾತು : 


ಇಳೆ ಎಳ್ತರ್ಪಗಶೃಂಗದಿಂದಿಳಿವ ಮೋಲ್ರೋರ್ಕುಂ ದಳಾಭ್ಯಂತರಂ 
ಗಳೊಳಾಳ್ಜಂಗವ ಮಾಣ್ಣುವಲ್ತೆ ನೆಗೆದಾಸ್ಕಂಧಂಗಳಿಂ ವೃಕ್ಷಗಳ್‌ 
ತಳೆಗುಂ ತೋರ್ಕೆಯ ಬಿತ್ತರಂಬಡೆದು ಒತ್ತಿತ್ತೆಂಬವೋಲಿರ್ದ ಪೆ 
ರ್ಬೊಳೆ ಮತ್ಬಾರ್ಶ್ವವನೊಂದಿಪಂತಿರೆಸೆಗುಂ ಮರ್ತ್ಯೇರ್ವಿ ತಾನೊರ್ವನಿಂ 
[171] 


ಇವೆರಡೂ ಸಂದರ್ಭಗಳಲ್ಲಿ ದುಷ್ಯಂತನಿಗೆ ಆಗುತ್ತಿರುವ ಭ್ರಮೆ ಮತ್ತು ವಾಸ್ತವಗಳ 


ನಡುವಣ ತಾಕಲಾಟಗಳು ಮೇಲುನೋಟಕ್ಕೆ ಆವರ್ತನೆಯೆನಿಸಿದರೂ ಅದು ಇಡೀ 


ನಾಟಕದ ಗುಣಾತ್ಮಕ ಬೆಳವಣಿಗೆಯನ್ನು ಸಾಧಿಸುತ್ತವೆ. ಆದ್ದರಿಂದ ಇವೆರಡೂ 


76 ಸಾಧನೆ 


ತಾಪಸಾಶ್ರಮಗಳ ನಡುವಣ ಹೋಲಿಕೆಗಿಂತ ವೈದೃಶ್ಯದ ಕಡೆಗೆ ನಮ್ಮ ಗಮನ 
' ಹರಿಯುತ್ತದೆ. 


ಕಣ್ವಾಶ್ರಮದ ವರ್ಣನೆಯಲ್ಲಿ ನಮಗೆ ನೈಷ್ಮಿಕ ಜೀವನ ಮತ್ತು ಅಮಿತ 
ಜೀವೋತ್ಸಾ ಹಗಳು ಹುರುಡುಗಟ್ಟಿ ನಿಂತಂತೆ ತೋರುತ್ತದೆ. ಆಶ್ರಮದ ಚಿತ್ರದಲ್ಲಿ 
ನಮಗೆ ಸಿದ್ಧ ಮಾದರಿಗಳೆಂಬ ಬಗೆಯ ವಿವರಗಳಿವೆ. ದುಷ್ಕಂತನು ತಾನಿರುವ 
ಜಾಗವು ಯಷ್ಯಾಶ್ರಮವೆಂದು ಗುರುತಿಸುವ ಬಗೆ ಹೀಗಿದೆ : 


ಆರೆಯೆ ಸೂಚಿಕುಂ ಗಿಳಿಗಳಿರ್ಪಗಕೋಟರದಿಂ ಜಗುಳ್ಹ ನೀ 

ವಾರಮುಮಿಂಗುದೀ ಫಲವಿಭೇದದೆ ಮಣ್ಣಿಡಿದಿರ್ದ ಕಲ್ಲಳುಂ 

ತೇರಿನ ಶಬ್ದಮಂ ಸಹಿಸಿ ನಂಬುಗೆಯಿಂ ಸುಳಿವೇಣ ಬೃಂದಮುಂ 

ನಾರುಡೆಯಂಚಿನಿಂದಿಳಿದ ನೀರ್ಲೆ ರೆಯಾಂತ ತಟಾಕ ಮಾರ್ಗಮುಂ. [14] 
ಇಲ್ಲಿ ಕ್ರಿಯೆಗಳು ಎಷ್ಟು ಜಾಡಿಗೆ ಬಿದ್ದಂತೆ (Routine) ತೋರುತ್ತಿವೆಯೆನ್ನುವು 
ದನ್ನು ಗಮನಿಸಬೇಕು. ಇದು - ಈ ಆಶ್ರಮದ ಚೌಕಟ್ಟು - ಜೀವನದ ಒಂದು 
ಗತಿಯನ್ನು ಮತ್ತೊಂದು ಗತಿಯ ಸಾಧನೆಗಾಗಿ ನಿರಾಕರಿಸಲು ರಚಿಸಿದುದು. ವ್ರ 
ವಾತಾವರಣದಲ್ಲಿ ಶಕುಂತಲೆ ಮತ್ತು ಅವಳ ಗೆಳತಿಯರು ಈ ಚೌಕಟ್ಟಿನ ಕಟ್ಟು 
ಪಾಡಿನ ನಿರಾಕರಣೆಯ ಸೂಚನೆಯಾಗುತ್ತಾರೆ. ಶಕುಂತಲೆಯು ಹೇಳುವ “ಎಲೆ 
ಅನಸೂಯೇ ! ಈ ಪ್ರಿಯಂವದೆಯು ಬಿಗಿಯಾಗಿ ಕಟ್ಟಿದ ವಲ್ಕಲದಿಂದ ನನ್ನ 
ಎದೆಯು ಬಿಗಿಯುತ್ತಿರುವುದು” ಎಂಬ ಮಾತಿಗೆ ಪ್ರಿಯಂವದೆಯು “...ನಿನ್ನ ಯೌವನ 
ವನ್ನು ನಿಂದಿಸು'' ಎನ್ನುತ್ತಾಳ. ಈ ಮಾತುಗಳಲ್ಲಿ ಕೇವಲ ಚಟುಲ 
ಸ ಭಾವದ ಪರಿಚಯ ಮಾತ್ರ ಇದೆಯನ್ನ ಲಾಗದು. ಪರಸ್ಪರ ಎರೋಧವನ್ನುಳ್ಳ i 
ಗುಣಗಳ ಸ್ಪರ್ಧೆಯಿದೆ ಇಲ್ಲಿ. ಆಶ್ರಮದಲ್ಲಿ ಜನರು ಮತ್ತು ನಿಸರ್ಗ, ಜನರು 
ಮತ್ತು ಪ್ರಾಣಿ ಈ ಸಂಬಂಧಗಳನ್ನು ಗಮನಿಸಬೇಕು. ಮನುಷ್ಯ ಸಹಜವಾದ 
ಆದರೆ ಕಣ್ವಾಶ್ರಮಕ್ಕೆ ವಿರುದ್ದವಾದ ಸಾಂಸಾರಿಕ ಸಂಬಂಧಗಳು ನಿಸರ್ಗ, ಪ್ರಾಣ 
ಗಳಿಗೆ ಆರೋಪಿತವಾಗಿವೆ. ವನಜ್ಯೋತ್ಸ್ನೆ ಮತ್ತು ಸಹಕಾರ ವೃಕ್ಷಗಳ ವಿವಾಹ 
ಈ ಗೆಳತಿಯರಿಗೆ ಒಂದು ಆಟ ಮಾತ್ರವಲ್ಲ, ತಮ್ಮನ್ನಾವರಿಸಿರುವ ನೈಷ್ಠಿಕ ಜೀವನದ 
ಒತ್ತ್ವಾಯಗಳನ್ನು ಸೂಕ್ಷ್ಮವಾಗಿ ನಿರಾಕರಿಸುತ್ತಿರುವ ಸೂಚನೆಯೂ ಹೌದು. 
ಈ ಗುಣ ವೈರುಧ್ಯವೇ ನಾಟಕದ ಚಾಲಕಶಕ್ತಿ. ಇಲ್ಲಿಂದ ಮುಂದೆ ಕ್ರಿಯಾವರ್ತಗಳು 
ಪ್ರಾರಂಭವಾಗುತ್ತವೆ. 


ಕೊನೆಯಂಕದಲ್ಲಿ ಬರುವ ಮಾರೀಚಾಶ್ರಮದಲ್ಲಿ ಇದಕ್ಕೆ ವಿರುದ್ಧವಾದ ಒಂದು 
ಸ್ಲಿತಿಯಿದೆ. ಇಲ್ಲಿನ ಎಲ್ಲ ವ್ಯಾಪಾರಗಳಿಗೂ ಸಂಪೂರ್ಣ ನಿರ್ಲಕ್ಷ್ಯತೋರಿ 
"ಸೂರ್ಯಬಿಂಬಕ್ಕಭಿಮುಖನೆನಿಸಿದ ಮಾನಿ” ಯೊಬ್ಬ ಒಂದು ಚಿತ್ರವಾದರೆ 
ಇನ್ನೊಂದು ಚಿತ್ರ ಹೀಗಿದೆ : 


"ಅಭಿಜ್ಞಾನ ಶಾಕುಂತಲ' (ಕೃತಿಯ ಪ್ರಸ್ತುತತೆಯನ್ನು ಗುರುತಿಸುವ ಒಂದು ಪ್ರಯತ್ನ) 77 


ಆವರಿಸಿರ್ದ ಕಲ್ಪತರುಕಾನನದೊಳ್‌ ಪವನಾಶನಂ ಮಣಿ 
ಗ್ರಾವದೆ ಜಾನಮಂತೆ ಕನಕಾಬ್ಜ ಸರೋವರದಲ್ಲಿ ಮಜ್ಜ ನಂ 
ದೇವವಧೂಸಮಾಪದೊಳೆ ಸಂಯಮಮೊಪ್ಪೆ ಪೆರರ್‌ ಮುನೀಂದ್ರರೊ 
ಲ್ಹಾವುದಕಾಂಕ್ಷಿಪರ್‌ ತಪಗಳಿಂ ತಪಮಿರ್ದಪರಲ್ಲಿ ತಾಮಿವರ್‌ [175] 
ಈ ವಿವರಗಳಲ್ಲಿ ತಪಸ್ಸು ಮತ್ತು ಜೀವನೋತ್ಸಹಗಳು ತಮ್ಮ ವಿರೋಧವನ್ನು 
ಉಳಿಸಿಕೊಂಡಿದ್ದ ರೂ ಎರಡೂ ಹುರುಡುಗಟ್ಟಿಲ್ಲ. GE ಇನ್ನೊ ೦ದು 
ಶತ್ರುತ ವನ್ನು “ಧಿಸುತ್ತಿಲ್ಲ Per ಸ್ಥಿತಿಯನ್ನು ದುಷ್ಯ ೦ತ ಮತ್ತು 
ಸುಂಕ ಲಿಂಗು ಪುನರ್ಮಿಲನಕ್ಕೆ ಹಿನ್ನೆ ಲೆಯಾಗಿ ಕಲ್ಪಿ ಸಿದ್ದು ಇನ್ನೂ ಹಚ್ಚ ನ ಅರ್ಥ 
ವಂತಿಕೆಯನ್ನು ಪಡೆದಿದೆ. ಸಾಸ SD ಈ 'ಆಶ್ರ ಮದ 
ನೇತಾರ. ವಿಯೋಗದಲ್ಲಿದ್ದ ನಾಯಕ ನಾಯಕಿಯರು ಒಂದಾಗುವುದು ದಾಂಪತ್ಯ ದ 
ಸ-ಫಲತೆಯ ಮೂಲಕ. ಸರ್ವದಮ ುನನೂ ಅಭಿಜ್ಞ್ಞಾನವೇ ; ಮಾನಿನ ಹೊಟ್ಟೆ ಯಿಂದ 
ಬಂದ ಉಂಗುರ ಮಾತ್ರವಲ್ಲ. ಶಕುಂತಲೆಯು ದುಷ್ಯಂತನನ್ನು ಸೇರುವುದಂ 
ಪ್ರಿಯತಮೆಯಾಗಿ ಅಲ್ಲ, ತಾಯಿಯಾಗಿ. ದುಷ್ಕ ಂತನೊಡನೆ ಇ ನ್ನೊಂದು ನೆಲೆಯ 
೦ಬಂ ೦ಧವನ್ನು ರಚಿಸಿಕೊಳು ಿವುದರ ಸಿ ಸೇರುತ್ತೆ. ಈ ಮಾತಿಗೆ, 
ಉರಕವಾಗಿ ಉಂಗುರವು ದೊರಕಿದಮೇಲೆ ದುಷ್ಕಂತನು ತನಗೆ ಮಗನಿಲ್ಲದೇ 
ಈುವುಂನ್ನ ಕುರಿತು ಚಿಂತಿಸುವುದನ್ನು ನೆನಪುಮಾಡಿಕೊಳ ಸಬಹುದು. = 
ನಾಟಕದ ಕ್ರಿಯಾವರ್ತನೆಯ ಈ ಘಟ್ಟ ತಟಕ್ಕ ನೆ ಬಂದುದಲ್ಲ. ಆರನೆಯ 
ಅಂಕದಲ್ಲಿ, ಮರೆತ ತು ಹೋಗಿದ್ದ ಶಕುಂತಲೆಯ ನಸ ವಿಭಾವಗಳನ್ನು ಚಿತ್ರಗಳ 
ಮೂಲಕ ದುಷ್ಯ ೦ತನು ಸ ಸೃಷ್ಟಿ ಸುವಾಗ ಬರುವ ಕಣ್ಣಾ ಶ್ರಮದ ಹಿನ್ನೆಲೆ ಹೀಗಿದೆ : 
ಮರಲೊಳಗಾಡುವಂಚೆಗಳಿನೊಪು ಬವ ಮಾಲಿನಿಯಂ ಮೃ ಕ್ಯ 
ಟ್ಟಿರೆ ಕರಮೊಪ್ಪತಿರ್ಪ ತುಹಿನಾದ್ರಿಯ ತಪ್ಪಲನಾದ್ದ ರ್ಸ್‌ ವಲ್ಕಬಂ 
ಬುರಹುಹೂಲದೂಕ ಹರಿಣಶೃಂಗದೆ ತನ್ನಯ ವಾಮನೇತ್ರಮಂ 
ತುರಿಸುತಮಿರ್ಪ ಪೆಣ್ಮಿಗಮುಮಂ ಬರೆಯಲ್ಕಿದರಲ್ಲಿ ವಾಂಛಿಪೆಂ [148] 
ಇಲ್ಲಿ ಸಹಜವೂ, ಮುಕ್ತವೂ ಆದ ವಾತಾವರಣವಿದೆ. ಇಲ್ಲಿ ಬರುವ ಜಿಂಕೆಗಳ ಚಿತ್ರ 
ದಾಂಪತ್ಮದ ಪಕೃತೆಯ ಸೂಚನೆಯೆಂದು ಹೇಳಲಾಗಿದೆ [ಕುರ್ತಕೋಟಿ]. ಇದು 
ನಾಟಕದಲ್ಲಿ ಪ ತೆಯಾಗುವುದಕ್ಕಿ ಅತ ಹೆಚ್ಚಾ ಗಿ ದುಷ್ಯ ೦ತನ ಮನಸ್ಸಿನ “ವಾಂಛೆ” 
ಯಾಗಿಯೇ ಮಹತ ದ್ಹಾಗಿದೆ. 
ಈಗ ಏಳುವ ಪ್ರಶ್ನೆ ಹೀಗಿದೆ. ದು ದುಷ್ಕಂತ ಶಕುಂತಲೆಯರು ಮತ್ತೆ 
ಕೊನೆಯಂಕದಲ್ಲಿ ಒಂದಾಗುವುದನ್ನು ಚಿ ಇ ಸುವುದು ನಾಟಕದ ದೃಷ್ಠಿ ಕೋನವನ್ನು 
ಖಚಿತಪಡಿಸಿದೆಯೆನ್ಯಕಪ್ರದಾದರೆ, ಅದು ಯ ವುದು? “ಪ 4 ಥಮಾಂಕದಲ್ಲಿ ಪಿ ಸೀಯ 
ಳಾದ ಶಕುಂತಲೆಯೊಂದಿಗೆ ದುಷ್ಯಂತ ವ್ಯ ರ್ಥ ಪ್ರಣಯವನ್ನು ಕಡೆಯ ಅಂಕದಲ್ಲಿ 
ಭರತಜನನಿಯೊಂದಿಗೆ ಆತನ ಸಾರ್ಥಕ ಸಮ್ಮಿಳನ ನವನ್ನು ಕವಿಯು ಚಿತ್ರಿಸಿರುತ್ತಾನೆ.?' 


2 


tl 


ಬ 


78 ಸಾಧನೆ 


[ರವಿಂದ್ರನಾಥ ಠಾಗೋರ್‌ ಪು. 12] ಇನ್ನೊಂದು ಅಭಿಪ್ರಾಯ. “ಬಾಳಿನ ಭಿನ್ನ 
ತಂತುಗಳೆಲ್ಲ ತೊಡಕುತಪ್ಪಿ, ಒಂದರೊಡನೊಂದು ಹೊಂದಿಕೊಂಡು ಮಂಗಳ 
ಸೂತ್ರವಾಗಿ ಮುಗಿಯುತ್ತದೆ... ಕೊನೆಮಾತ್ರ "ಒಂದೇ ; ಮಂಗಳ, ಶಾಂತಿ. 
"ದುರಂತ'ವೆಂಬ ಹೆಸರು ಈ ಚಿತ್ರಕ್ಕೆ ಒಪ್ಪದು.” [ತೀನಂಶ್ರೀ. 1933]. ನಾಟಕದ 
ಬೆಳವಣಿಗೆಯು ಅದರ ಒಳಗಿನ ವಿನ್ಯಾಸವನ್ನು ಅವಲಂಬಿಸುವುದರಿಂದ ಅದರ 
ಗತಿಯು ಹೇಗಿರಬೇಕೆಂದು ವಾದಿಸುವುದು ನಿರುಪಯುಕ್ತ. ಈಗಿರುವಂತೆ ದುಷ್ಯಂತ 
ಶಕುಂತಲೆಯರ ಪುನರ್ಮಿಲನ ಅವರ ಬದುಕಿನಲ್ಲಿ ಸಾರ್ಥಕತೆಯನ್ನು, ಮಂಗಳವನು ಕ 
ಸೂಚಿಸುವುದೆಂದು ಹೇಳಬಹುದೇ ಎಂಬುದನ್ನಷ್ಟೇ ಈಗ ನೋಡೋಣ. 


ವಿಯೋಗ ಮತ್ತು ಮಿಲನದ ತಂತ್ರ ಭಾರತೀಯ ಸಾಹಿತ್ಯದ ಅತ್ಯಂತ 
ಪ್ರಮುಖ ಸಾಧನ. ರಾಮಾಯಣ, ಮಹಾಭಾರತಗಳಿಂದ ಪ್ರಾರಂಭವಾಗಿ 
ಉತ್ಕೃಷ್ಟಯುಗದ ಕೊನೆಯವರೆಗೆ ಕೃತಿಗಳಲ್ಲಿ ಒಂದಲ್ಲ ಒಂದು ಬಗೆಯ 
ವಿಯೋಗಗಳು ಸಂಭವಿಸುತ್ತವೆ. ರಾಮಾಯಣವಂತೂ ಮೂಲ ಚೋದಕವಾದ 
ನಿಷಾದ ಪ್ರಸಂಗದಿಂದ. ಹಿಡಿದು ಸೀತೆ ಭೂಮಿಯಲ್ಲಿ ಸೇರಿಹೋಗುವವರೆಗೆ 
ಬಗೆಬಗೆಯ ಸಂಬಂಧಗಳು ಕಡಿದು ಬೀಳುವ, ಅಗಲುವ ಘಟನೆಗಳಿಂದಲೇ ತುಂಬಿ 
ಕೊಂಡಿದೆ (ಕೃಷ್ಣಚೈತನ್ಯ : 1965). ವಿಯೋಗ - ಮಿಲನದ, ಮರೆವು - ನೆನಪಿನ 
ಆಶಯ ಸಾಹಿತ್ಯಕೃತಿಗಳಲ್ಲಿ ಪ್ರತಿಮಿಸುವುದು ಸಾವು-ಮರುಹುಟ್ಟಿ ನ ಪರಿಕಲ್ಪನೆ 
ಯನ್ನು [Northrop Fyre]. ಈ ಜೋಡಿಯಲ್ಲಿ [ಸಾವು-ಮರುಹುಟ್ಟು] ಒಂದು 
ವಾಸ್ತವವೂ ಮತ್ತೊಂದು ಅದರ ನಿರಾಕರಣೆಯನ್ನು ಸೂಚಿಸುವ ಭ್ರಮೆಯೂ 
ಆಗಿದೆ. ಎಂದರೆ ಒಂದು ಇರುವುದು ; ಅದು ಸಾವು. ಮತ್ತೊಂದು ಸಾವಿನ 
ಭಯಾನಕತೆಯನ್ನು ನಿವಾರಿಸಲು ಕಲ್ಪಿಸಿದ್ದು ; ಅದು ಮರುಹುಟ್ಟು. ಈ 
ಜೋಡಿಯನ್ನು ಪ್ರತಿಮಿಸುವ ವಿಯೋಗ-ಮಿಲನ ಹಾಗೂ ಮರೆವು-ನೆನಪಿನ 
ಆಶಯಗಳಲ್ಲಿ ವಿಯೋಗ ಇಲ್ಲವೇ ಮರೆವು ಸ್ಥಾಯಿ; ಇದು ಇರುವುದು. ಮಿಲನ 
ಇಲ್ಲವೇ ನೆನಪು ವಾಸ್ತವದ ಭಯಾನಕತೆಯನ್ನು ಮರೆಮಾಚುವ ಭ್ರಮೆ. 
ಆದ್ದರಿಂದ ಶಾಕುಂತಲದ ಕೊನೆಯ ಮಿಲನವನ್ನು ಬದುಕಿನ ಬಗ್ಗೆ ಕವಿಯು 
ತೋರುವ ತೀವ್ರ ಅನುರಕ್ತಿಯೆಂದು ಭಾವಿಸಬೇಕು. ಎಂದರೆ ಹೀಗಾಗಬೇಕೆಂದು 
ಆತ ವಾಸ್ತವದ ಗತಿಯನ್ನು ಬದಲಿಸುತ್ತಾನೆ. ಆ ಮೂಲಕ ವಾಸ್ತವ 
ಸ್ಥಾಯಿಯಾದ ವಿಯೋಗವನು ತ ಮರೆವನ್ನು ಒಪ್ಪುತ್ತಾನೆ. 


ಮರುಹುಟು ಸಾವಿನ ನಿರಾಕರಣೆಯಾಗುವುದರ ಜತೆಗೆ ಗುಣಾತ್ಮಕವಾದ 
ಬೆಳವಣಿಗೆಯೂ ಆಗಿರುತ್ತದೆ. ಬೀಜದ ಗುಣವನ್ನು ನಿರಾಕರಿಸಿ ಅದರಿಂದ ಗಿಡವೂ, 
ಗಿಡದ ಗುಣವನ್ನು ನಿರಾಕರಿಸಿ ಅದರಿಂದ ಬೀಜವೂ ಹುಟ್ಟುವ ಆವರ್ತವನ್ನು 
ನಿದರ್ಶನವಾಗಿ ತೆಗೆದುಕೊಳ ಬೇಕು. ಆದ್ದರಿಂದ ಮಿಲನ-ವಿಯೋಗ-ಮಿಲನವೆಂಬ 


ತ 
1 
ಕ 
4 
by 


“ಅಭಿಜ್ಞಾನ ಶಾಕುಂತಲ' (ಕೃತಿಯ ಪ್ರಸ್ತುತತೆಯನ್ನು ಗುರುತಿಸುವ ಒಂದು ಪ್ರಯತ್ನ) 79 


ವರ್ತುಲದಲ್ಲಿ ಮೊದಲ ಮಿಲನದಿಂದ ಎರಡನೆಯ ಮಿಲನ ಸಂಪೂರ್ಣವಾಗಿ 
ಸ ರೂಪದಲ್ಲಿ ಬೇರೆಯಾಗಿರಬೇಕು ; ಅದು ಜೀವನದ ನಿಯಮ. ಶಾಕುಂತಲ ದಲೂ 
ಈ ನಿಯಮದ ಪಾಲನೆಯಿದೆ. . ಪ್ರಥಮಾಂಕದ ಆಶ್ರಮ ಮತ್ತು ಸಪ್ತಮಾಂಕದ 
ಆಶ್ರಮ ಎರಡೂ ತಮ್ಮ ಸ್ವರೂಪದಲ್ಲೇ ಬೇರೆ ಬೇರೆ. ಆ ಒನೆ ಲೆಯಲ್ಲಿ 
ಮಿಲನವಾಗುವ ದುಷ್ಯ ೦ತ ಶಕುಂತಲೆಯರೂ ಬದಲಾದವರು ; ಬೆಳೆದವರು; ಅವರ 
ಬದುಕಿನ ಗತಿಯಲ್ಲಾ ದ ವ್ಯತ್ಯಾಸದ ಸಾಕ್ಷಿ ಸರ್ವದಮನ. 


ಮೇಲೆ ಹೇಳಿದ ತ ಗಳಿಂದ ಬೆಳೆಯುವ Mg ನಾವೀಗ 
ನೋಡಬಹುದು. ಇಡೀ ನಾಟ ಕವನ್ನು ಶಕುಂತಲೆಯ ಪ್ರಜ್ಞೆ ಯಿಂದ ಗಮನಿಸ 
ಬಹುದು. ಒಟ್ಟು ಬದುಕಿನ ನಿಯಮವೊಂದರ ಕಠೋರತೆಯ ನೆಲೆಯಲ್ಲಿ ವ ವ್ಯ ಕ್ತಿಯ 
ಬದುಕಿಗೆ ಒದಗುವ ಅವಸ್ಥಾ ೦ತರಗಳನ್ನು ಆಗ ನಾವು ಕಾಣಬಹುದು. 


ನಾಟಕದ ಮೊದಲ ತ ಅಂಕಗಳನ್ನು ಪೂರ್ವರಂಗವೆನ್ನೊ "೧. ಅಲ್ಲಿ 
ದುಷ್ಕಂತ ಶಕುಂತಲೆಯರು ವಿವಾಹಿತರಾಗುತ್ತಾ ಜ್ರ ತಮ್ಮ ನಿರ್ಣಯಕ್ಕೆ ತಾವೇ 
ಹೊಣೆಯಾಗಬೇಕಾದ ಮಹತ್ವದ ಜವಾಬ್ದಾರಿಯನ್ನು ಹೊರುತ್ತಾರೆ. ಹಾಗೆ 
ನೋಡಿದರೆ ಆ ಜವಾಬ್ದಾ ರಿಗೆ ಹೆಚ್ಚು ಬಾಧ್ಯಳು ಶಕುಂತಲೆಯೆಂಬುದು 
ಸ್ಪಷ್ಟವಿದೆ. ಏಕೆಂದರೆ ಆ ನಿರ್ಣಯವನ್ನು ತೆಗೆದುಕೊಳ ಎಲು ಅಂತರಂಗದ 
ಘರ್ಷಣೆಗೆ ಒಳಗಾಗುವಳು ಅವಳೇ. ಆ ಮೂಲಕ ಪ್ರಥಮರಂಗದಲ್ಲಿ ಅರಂಭ 
ದಲ್ಲಿದ್ದ ವೆ ವೈರುಧ್ಯವೊಂದು ನಿರ್ಣಯದ ಘಟ್ಟ ವನ್ನು ತಲುಪುತ್ತದೆ. ಅಮಿತ 
ಜೀವೋತ್ಸಾ ಹವನ್ನು ನೆಮ್ಮಿದ ಶಕುಂತಲೆ ವ್ಯಕ್ತಿಯಾಗಿ ನೈಷಿ ಕ ಜೀವನದ 
ಚೌಕಟ್ಟ ನ ನ್ನು ಮಾರುತ್ತಾ ಳೆ. ತನ್ನನ್ನು ತಾನು ಜಂ ಉನ ಬೇರೆ ಮಾಡಿ 
ಕೊಂಡು ಒಂಟಿಯ ಮಾಗುತ್ತಾಳೆ. ಇದು ಅವಳ ಒಂಟಿತನದ ಎರಡನೆಯ ಘಟ್ಟ. 
ಪೂರ್ವರಂಗದಲ್ಲೆ € ನಿರೂಪಿತವಾಗುವ ಅವಳ ಪೂರ್ವಕಥಾನಕ ಕೇವಲ ಉಪಯುಕ್ತ 
ಮಾಹಿತಿ ಮಾತ ಶ್ರವಲ್ಲ, ಅವಳ ಬದುಕಿನ ಹೆಜ್ಜೆ ಗಳನ್ನು ಸೂಚಿಸುವುದು. 
ಹುಟ್ಟಿದಾಗಲೇ ಜೀವಬಂಧುಗಳಿಂದ ತ್ಯಕ್ತಳಾಗಿ `ಂಟಿಯಾಗುತ್ತಾಳೆ. ಆಗ 
ಅವಳೊಡನೆ ಸಂಬಂಧ ಬೆಳೆದದ್ದು ನಿಸರ್ಗದೊಡನೆ ಹಾಗೂ ಕಣ್ಣಾಶ್ರಮದ 
ಜನರೊಡನೆ. ದುಷ್ಕಂತನೊಡನೆ ಸೇರುವ ಕ್ರಿಯೆಯಿಂದ ಅವಳು ಆಶ್ರಮವಂಚಿತ 
ಳಾದಳು. ಮುಂದೆ ದುರ್ವಾಸನಿಗೆ ಸತ್ಕಾರ ನೀಡದೇ ಹೋದದ್ದು ಪ್ರಜ್ಞಾಪೂರ್ವಕ 
ವಾಗಿ ಅಲ್ಲದಿದ್ದರೂ ಅವಳ ಪರಿಸ್ಥಿ ತಿಯನ್ನು ಖಚಿತಪಡಿಸುತ್ತದೆ. 

ನಾಲ್ಕನೆಯ ಅಂಕ ನಾಟಕದ ಮಧ್ಯರಂಗ. ಇಲ್ಲಿ ಎರಡು ಮುಖ್ಯಘಟನೆಗಳು 
ನಡೆಯುತ್ತವೆ. (1) ದುಷ್ಯಂತನಿಂದಲೂ ವಿಯೋಗ ಹೊಂದಲು ಬೇಕಾದ ಕಾರಣ 
ಬೀಜರೂಪದಲ್ಲಿ ಕಾಣುವುದು. (2) ನಗರದ ಬದುಕಿಗೆ ಸೇರಲು ಹೊರಟು 
ತಾನಿದ್ದ ನಿಸರ್ಗದಿಂದ ವಿಯೋಗವನ್ನು ಪಡೆಯುತ್ತಾಳೆ. ಎರಡನೆಯ ಘಟನೆ 


80 ಸಾಧನೆ 


ಶಕುಂತಲೆಯ ಒಂಟಿತನದ ಮೂರನೆಯ ಘಟ್ಟ. ಏಕೆಂದರೆ ಅವಳ ಪ್ರಜ್ಞೆ ಯೊಡನೆ 
ನಿಸರ್ಗದ ಸಂಬಂಧ ಕೇವಲ ಆರೋಪಿತವಾದುದಲ್ಲ; ಜೀವಂತವಾದುದು. 
ಸಂವಾದವನ್ನೂ ಬೆಳೆಸಬಲ್ಲ ಸ್ಥಿತಿಯದು. ಸಸ್ಯ, ಪ್ರಾಣಿಗಳೆರಡೂ ಅವಳಿಗೆ 
ಒಡನಾಡಿಗಳು. ಇಲ್ಲಿ ಅವಳು ಅಗಲುವುದು ಮತ್ತೊಂದು ಅಗಲುವಿಕೆಗಾಗಿ 
ಎಂಬುದರ ಹಿಂದಿರುವ ನೋವನ್ನು, ಇಡೀ ಅಂಕದ ಜೀವನ ಸಾವಿಖಾಪ ವನ್ನು 
ವಿಮರ್ಶಕರು ಈಗಾಗಲೇ ಗುರುತಿಸಿದ್ದಾರೆ. ನಮಗೆ ಈಗ ಮುಖ್ಯವಾದುದು 
ಮಧ್ಯರಂಗದಲ್ಲಿ ಗಾಢವಾಗುವ ಶಕುಂತಲೆಯ ಒಂಟಿತನ. ಐದನೆಯ ಅಂಕದಲ್ಲಿ 
ಅವಳೊಡನೆ ಬಂದ ಕಣ್ವ ಶಿಷ್ಯ ರು ನಾಗರಿಕ ಜೀವನದೊಡನೆ ಸಂವಾದಿಸಲಾಗದೆ 
ಉಸಿರುಗಟ್ಟಿ ದಂತೆ ಬಕ್‌ ಶಕಂತಲೆಯ ಸಿ ಸತಿಯ ಪ್ರತಿಬಿಂಬ. 


ಕೊನೆಯ ಮೂರು ಅಂಕಗಳು ಉತ್ತರರಂಗ. ಶಕುಂತಲೆ ಮತ್ತೆ ಒಂಟಿಯಾಗು 

ತ್ತಾಳೆ. ಇದಕ್ಕೆ ಕಾರಣ ದುರ್ವಾಸನ ಶಾಪ, ದುಷ್ಯಂತನ ಮರೆವು. ಆದರೆ ಇಲ್ಲಿ 
ಕಾರಣ ಮುಖ್ಯವಲ್ಲ. ಏಕೆಂದರೆ ಅದು ಯಾವಾಗಲೂ ತರ್ಕಬದ್ಧವಾಗಿರುವುದೆನ್ನಲು 
ಬರುವುದಿಲ್ಲ. ಕಾಳಿದಾಸನೇ ರಘುವಂಶದಲ್ಲಿ ಅಚಾನಕವಾಗಿ ಬಂದು ಬಿದ್ದ ಹೂವಿನ 
ಮಾಲೆಯ ಹೊಡೆತಕ್ಕೆ ಸಿಕ್ಕಿ ಮೃತಳಾದ ಇಂದುಮತಿಯನ್ನು ಚಿತ್ತಿ ಪಜ ನೆ. 
ವಿಯೋಗದ, ಹ ಶನದ ಅಕ ವ್ಯ ಕ್ರಿಯಮೇಲೆ ಐನಾಗುವುದುಟ ಬುದ 
ಮುಖ್ಯ ; ಅದು ಆದುದೇಕೆ ಎಂಬ ಚಿಂತನೆಯಲ್ಲ. ಈ ಘಟ್ಟದಲ್ಲಿ ಶಕುಂತಲೆಯ 
ಒಂಟಿತನದ ತೀವ್ರತೆ ಪರಾಕಾಷ್ಠೆಯನ್ನು ಮುಟ್ಟುತ್ತದೆ. ಅದರ ಬಗೆಗೆ ಅವಳು 
ಪ್ರಜ್ಞಾ ವಂತಳಾಗಿದ್ದಾ ಳೆಂಬುದನ್ನು ನಾವು ಗಮನಿಸಬೇಕು. ಈ ಸ್ಥ ತಿಯೇ ಅವಳನ್ನು 
ಜೀವನಿರಾಕರಣೆಯ ಘಟ್ಟಕ್ಕೆ ಒಯ್ಯಬೇಕು. ವಾಸ್ತವವಾಗಿ ನಾಟಕದಲ್ಲಿ ಈ ಹಂತ 
ದಲ್ಲಿ ಮತ್ತೊಂದು ಅತಿಮಾನುಷ (Supernatural ಘಟನೆ ನಡೆದು ವಿರೋಧ 
ವನ್ನು ಬಗೆಹರಿಸುತ್ತದೆ. ತಾಯಿ ಮೇನಕಾ ಶಕುಂತಲೆಯನ್ನು ಒಯ್ಯುತ್ತಾಳೆ. 
ಇಲ್ಲಿಗೆ ಜೀವೋತ್ಸಾಹ ತುಂಬಿದ, ಬದುಕನ್ನು ಎದುರಿಸಿದ ಶಕುಂತಲೆಯ ಮುಖ: 
ಮುಗಿದು ಹೋಯಿತು. ಆರನೆಯ ಅಂಕದಲ್ಲಿ ಅವಳು ವಿಭಾವ ಮಾತ್ರ. ಮಾತಿ 
ನಲ್ಲಿ, ಚಿತ್ರದಲ್ಲಿ ಅವಳ ಕಳೆದುಹೋದ ಬದುಕು ರೂಪು ತಳೆಯುತ್ತದೆ. ಏಳನೆಯ 
ಅಂಕದಲ್ಲಿ ಇಂದ್ರಸಾರಥಿಯೊಡನೆ ಬಂದ ದುಷ್ಕಂತನು ಸರ್ವದಮನನ ಮೂಲಕ 

ಗ್ರಹಿಸುವುದು ನೈಷ್ಠಿಕ ಜೀವನಕ್ಕೆ ಒಗ್ಗಿಹೋದ, ಜೀವೋತ್ಸಾಹವನ್ನು ಮಣಿಸಿದ, 
ಆಶ ್ರಮದಲ್ಲಿದ್ದ 'ಹೆಂತಲೆಯನ್ನು . ಅವಳ ಒಂಟಿತನಕ್ಕೆ ಇನ್ನೆಂದೂ ಪರಿಹಾರವಿಲ್ಲ. 
ಏಕೆಂದರೆ ಅವಳ ಬದುಕು ಮರುಹುಟ್ಟಿನ ಬಗೆಯದು. ಶಕುಂತಲೆ ಎದುರಿಸಿದ 
ಬದುಕು ಒಮ್ಮೆ ಅವಳನ್ನು ಒಳಗೊಂಡರೆ ಒಮ್ಮೆ ಅವಳನ್ನು ಹೊರಹಾಕುತ್ತದೆ. 
ಇದು ಸಹಜ ಪ್ರಕ್ರಿಯೆಯಾಗಿರಬಹುದಾದರೂ ಪ್ರ ಪ್ರಜ್ಞಾ ವಂತ ವ್ಯಕ್ತಿ ಗೆ ತನ್ನ ಸಿ ಸತಿಯ 
ಬಗ್ಗೆ ಮೂಡುವ ನೋವಿಗೆ ಸೀಮೆಯಿಲ್ಲ. 


"ಅಭಿಜ್ಞಾನ ಶಾಕುಂತಲ' (ಕೃತಿಯ ಪ್ರಸ್ತುತತೆಯನ್ನು ಗುರುತಿಸುವ ಒಂದು ಪ್ರಯತ್ನ) 81 


ತರ್ಕರಹಿತವಾದ ಪ ಶ್ರಸಂಗಗಳಿಂದ ವ್ಯಕ್ತಿ ಶಿ ಅಕಾರಣವಾಗಿ ಅನುಭವಿಸುವ ಹಿಂಸೆ 
ಶಕುಂತಲೆಯ ಮೂಲಕ ಗೋಡ! ವ್ಯ ಕ್ತಿಯ ಈ ಸ್ಥಿತಿ ಕಾಳಿದಾಸನ 
ಪ್ರಮುಖ ಆಶಯಗಳಲ್ಲಿ ಒಂದು. ಅವನ ಇನ್ನು ದ ಎರಡು ನಾಟಕಗಳಲ್ಲಿ, ಮೇಘ 
ದೂತದಲ್ಲಿ, ಮೇಲೆ ಹೇಳಿದ ರಘುವಂಶದ 'ಭಾಗದಲ್ಲಿ ಇದಕ್ಕೆ ನಿದರ್ಶನಗಳಿವೆ. 
ವ್ಯಕ್ತಿ ಕ್ರಿಯ ಒಂಟಿತನಕ್ಕೆ ಒಂದು ಕಡೆ ಬದುಕಿನ ನಿರ್ಮಮ ಕಠೋರತೆ ಕಾರಣ ; 
ಇನ್ನೊ ೦ದು ಕಡೆ ತನ ದೇ ಆದ ನಿರ್ಣಯಗಳಿಗೆ ತಾನು ಬಾಧ್ಯ ನಾಗುವ ನಿಲುವಿನ 
Sh ವ್ಯಕ್ತ “ಹಾಕುವ ಸವಾಲು ಕಾರಣ. ಶಕುಂತಲೆಯ ಜೀವನದಲ್ಲಿ ಇವೆರಡೂ 
ಕಾಣುತ್ತವೆ. “ಹೀಗಾಗಿ ಮಾನವ ಸಂಬಂಧಗಳಲ್ಲಿ ಇಕ್ಕಟ್ಟನ್ನು ರಚಿಸಿ ಒಂಟಿತನ 
ವನ್ನು ನಿರ್ಮಿಸುವ ಬದುಕಿನ ಬಗ್ಗೆ ಕಾಳಿದಾಸ ತನ್ನ ಅಭಿಜ್ಞಾನ ಶಾಕುಂತಲದಲ್ಲಿ 


೬ 
ಹೇ ಳುತ್ತಿದ್ದಾ ನೆಂದು ಭಾವಿಸಬೇಕು. 


ಆದ್ದರಿಂದ "ಶಾಕುಂತಲ'ದ ಕೊನೆಯಲ್ಲಿ ಏನಾಯಿತೆಂಬುದನ್ನು ಮಾತ್ರವೇ 
ಗಮನಿಸಿ ಅದು ದುರಂತವೋ ಅಲ್ಲವೋ ಎಂದು ವಾದಿಸುವುದು ನಿರುಪಯುಕ್ತ. 
ಕೃತಿಯ ಉದ್ದಕ್ಕೂ ಶಕುಂತಲೆಯ ಪ್ರಜ್ಞೆಯ ಮೂಲಕ ಗಮನಿಸಿದಾಗ ವಿಯೋಗ 
ವನ್ನು ಸ್ವಾಯಿಯನ್ನಾ ಗಿ ಕಾಳಿದಾಸ ರೂಪಿಸುತಿ ಶ್ರಿದ್ದಾ ನೆಂದೇ ಹೇಳಬೇಕು. ಈ ನಿಲು 
ವನ್ನು ವಿರೋಧಿಸುವವರ ಪ ಪ್ರೆಶ್ನೆ ಹೀಗಿದ್ದಿ ತು. ದುಷ್ಯಂತನು ತಪ್ಪಿತಸ್ಥ ನಲ್ಲವೆಂದು 
ಶಕುಂತಲೆಯು ತಿಳಿದದ್ದು, ದ ಷ್ಯಂತನು ಶಕುಂತಲೆಯನ್ನು ತಾನು ಶಾಪದಿಂದ ಮರೆ 
ತದ್ದು ಎಂದು ತಿಳಿದದ್ದು ಹ ಆ ಮೂಲಕ ತಪ್ಪ ಕಲ್ಪನೆಗಳು ನಿವಾರಣೆಯಾಗಿ 
ಬೆರೆತದ್ದು ಮುಖ್ಯ. ಆದ್ದರಿಂದ ಇಲ್ಲಿ ಗ್ರಹಣಮುಕ್ತ ವಾತಾವರಣವಿದೆಯಲ್ಲವೇ? 
ಇದಕ್ಕೆ ಉತ್ತರವಿಷ್ಟು. ಘಟನೆಗಳ ಆನುಪೂರ್ವಿಯನ್ನು, ಮೇಲುರಚನೆಯನ್ನು 
ಮಾತ್ರ ಗಮನಿಸಿದರೆ ಈ ಮಾತು ನಿಜ. ಆದರೆ ಅವುಗಳ ನಡುವಣ ಸಂಬಂಧದ 
ಗತಿತರ್ಕವನ್ನು ಪರಿಗಣನೆಗೆ ತೆಗೆದುಕೊಂಡರೆ ಪ್ರಶ್ನೆಯೇಳುವುದೇ ಇಲ್ಲ. ಒರಟಾದ 
ಒಂದು ನಿದರ್ಶನದಿಂದ ಇದನ್ನು ವಿವರಿಸಬಹುದು. ವಿನಾಕಾರಣ ಸರಕಾರ ಒಬ್ಬ 
ನನ್ನು ಬಂಧಿಸುತ್ತದೆ. ಎಷ್ಟೋ ದಿನ CG ಎಷ್ಟ ಅವನಮೇಲೆ ಏನೂ ಆಪಾದನೆ 
ಗಳಿಲ್ಲವೆಂದು ಬಿಟ್ಟುಬಿಡುತ್ತ ದೆ ಎನ್ನೋಣ. ಈ ಘಟನೆಗಳಿಗೆ ಏನನ್ನೋಣ? 
ಸತ್ಯಕ್ಕೆ ದೊರಕಿದ ಜಯವೆಂದು ಹೆ ಳೋಣವೇ ? ಶಾಕುಂತಲದ ಅಂತ ತ್ಯ ಸುಖಾಂತ 
ಮಂಗಳಮಯವೆನ್ನು ವವರು ಹೀಗೆಯೇ ಹೇಳಿಯಾರು. ಆದರೆ ಘಟನೆಗಳು 
ಮತ್ತೊಂದು ವಿಶ್ಲೇಷಣೆಯನ್ನೂ ಪಡೆಯಬಲ್ಲವು. ಅದು ವ್ಯಕ್ತಿ ಮತ್ತು 
ವ್ಯವಸ್ಥೆಯ ಸಂಬಂಧವನ್ನು ಕುರಿತದ್ದು ; ವಿನಾಕಾರಣ ಆಪ್ತರಿಂದ, ಬದುಕಿನ 
ಮುಖ, ಪ ವಾಹದಿಂದ ವಿಯೋಗಹೊಂದಿ ಸೆರೆಮನೆಯಲ್ಲಿದ್ದ ಕಾಲ ಹಿಂತಿರಂಗಿ 
ಪ 


$ ಲ 
ಡೆಯಲಾರದೇ ಹೋಗುವುದು. ಹೀಗೆ...... ಈ ಎಶ್ಲೇಷಣೆ ದೂರಾನ್ರಯದ್ದು 


82 ಸಾಧನೆ 


ಎನ್ನುವುದಾದರೆ ಅವರ ಜೀವನ ದೃಷ್ಟಿ ತುಂಬಾ ಮುಗ್ಧ ವೂ ಸರಳವೂ ಆದುದೆನ್ನ 
ಬೇಕು. 


"ಶಾಕುಂತಲ'ದ ಬಗ್ಗೆ ವಿಶ್ಲೇಷಣೆ ನಡೆಸುತ್ತಾ ಈ ಮಾತುಗಳನ್ನು ಹೇಳಿದ್ದು 
ವಿಷಯಾಂತರವೇನೂ ಅಲ್ಲ. ಎಷ್ಟೋ ಶತಮಾನಗಳ ಹಿಂದೆ ಹುಟ್ಟಿದ ಕ್ಕ ೈತಿಯೊಂದನ್ನು 
ನಾವು ನಮ್ಮ ಪ್ರಸ್ತುತವನ್ನು ಅರಿತುಕೊಳ ಲು ಬಳಸಬಹುದೆಂಬುದೇ ಆ ಕೃತಿಯ 
ಹೆಚ್ಚಳ. ಈಗ ನಿದರ್ಶನಕ್ಕೆ ಒದಗಿದ್ದು “ಅಭಿಜ್ಞಾನ ಶಾಕುಂತಲ”. 


ಗ್ರಂಥ ಖುಣ 
1. ಕುರ್ತುಕೋಟಿ, ಕೆ.ಡಿ. ನಾಟಕ ಮತ್ತು ಸಂಕೇತ ಕ್ರಿಯೆ : *ಕಾಲಿದಾಸನ ಅಭಿಜ್ಞಾನ 
ಶಕುಂತಲಾ” ಮನ್ವಂತರ ; 5-6 p. 53-64. 
2, ಠಾಗೋರ್‌, ರವೀಂದ್ರನಾಥ; ಪ್ರಾಚೀನ ಸಾಹಿತ್ಯ, ಅನು ; ಟಿ, ಎಸ್‌. ವೆಂಕಣ್ಣಯ್ಯ 
ತಿ. ಶ್ರೀಕಂಠಯ್ಯ ; ಕಾವ್ಯಸಮೀಕ್ಷೆ | 
4. Krishna Chitanya : Sanskrit Poetics : 1965 
5. Northrop Fyre: Anatomy of Criticism, 1957 
ಈ ಪ್ರಬಂಧದಲ್ಲಿ ಉಲ್ಲೇಖಿಸಲಾದ ಶಾಕುಂತಲಾ ನಾಟಕದ ವೃತ್ತಗಳು ಮತ್ತು ಮಾತುಗಳು 
ಪೃಶಾಸ್ತ್ರಿಗಳ ಅನುವಾದದಿಂದ ಎತ್ತಿಕೊಂಡದ್ದು. 


ಸುವಾಸಿನೀ 
Es SSN 2.777... 
ಎಂ. ಎನ್‌. ಜೈಪ್ರಕಾಶ್‌ 
ಮೂಲ: Poems from China 


ಸುವಾಸಿನಿ, ಇದ್ದಿದ್ದರೆ ನೀನಿಲ್ಲಿ 

ಈ ಮನೆಯನ್ನೆಲ್ಲ ತುಂಬಿಸುತ್ತಿದ್ದೆ ಹೂವುಗಳಿಂದ. 
ಸುವಾಸಿನೀ, ಮೋಹಕ ಮಂಚವನ್ನು ಖಾಲಿ ಬಿಟ್ಟು 

ನೀನು ಹೊರಟುಹೋದೆ. 

ಖಾಲಿ ಖಾಲಿ ಹಾಸಿಗೆಯಲ್ಲೀಗ ಕುಶಲ ಕಸೂತಿಯ ಮೇಲಾ ಸಂ 
ಮುದುರಿ ಬಿದ್ದಿ ದೆ; ನಾನು ನಿದ್ರಿಸಲಾರೆ. 

ಮೂರು ಚೈತ್ಧ ತ್ರೆಗಳು A ತತ್ತ ಆದರೆ, ಈಗಲೂ 
ನೀನು ಬಿಟ್ಟು ಇರಳಿದ ಘಮಘಮ ಪರಿಮಳ 

ಇನ್ನೂ ನನ್ನ ಬೆಂಬಿಡದೆ ಕಾಡುತ್ತಿದೆ. 

= ಘಮಘಮ ನನ್ನ ಎಂದಿಗೂ 

ತೊರೆಯುವುದಿಲ್ಲ; ಆರಕ್ಕೆ ಚೆಂದದವಳೇ 

ನೀನೆಲ್ಲಿ ಇರುವೆ? 

ಹಳದಿ ಎಲೆಗಳು ತೊಟ್ಟು ಕಳಚಿ ನೆಲಕು ರುಳುವಾಗ 
--ನಾನು ಬಿಕ್ಕಳಿಸುತ್ತೇನೆ. 

ಮಿಂಚುವ ನಕ್ಷತ್ರಗಳೆಲ್ಲ ಮುಂಜಾನೆ 

ಹಸಿರು ತಪ್ಪ ಲಿನಲ್ಲಿ ಪುತುಪುತು ಉದುರಿ ಮಂಕಾಗುವಾಗ 
---ಅಯ್ಯೋ, ನಾನು ಅಳುತ್ತೇನೆ. 


ಪ್ರಾಚೀನ ಭಾರತದಲ್ಲಿ ಚಿ ಚಿರಭೋಗದ” ಪರಿಕಲ್ಪನೆ 


ಬಾಪು ಹೆದ್ದೂರ ಶೆಟ್ಟಿ 


“ವಿಜಿಲ್ಯಾ ೦ಟಿಬಸ್‌ ನಾನ್‌ ಡಾರ್‌ಮಿಎಂಟಿಬಸ್‌ ಜ್ಯೂರಾ ಸಬ್‌ವೆನಿಯಂಟ್‌? 
“ಕಾನೂನು ಜಾಗರೂಕರಾಗಿರುವವರಿಗೆ ಮಾತ್ರ ಸಹಾಯ ಮಾಡುತ್ತದೆ. ಅಜಾಗರೂ 
ಕರಿಗಲ್ಲ' ಎನ್ನು ವುದು ವಿಧಿಯ ಒಂದು ಪ ಸಿದ್ಧ ಸೂತ್ರ. ವ್ಯಕ್ತಿ ತನ್ನ ಅಧಿಕಾರ 
ಗಳ ಬಗ್ಗೆ ಅವುಗಳ ಮೇಲಿನ ಅತಿಕ್ರಮಣಗಳ ಬಗ್ಗೆ ಜಾಗರೂಕನಾಗಿರಬೇಕೆಂದು ಈ 
ಸೂತ್ರ ಒತ್ತಾಯಪಡಿಸುತ್ತದೆ. ಐತಿಹಾಸಿಕವಾಗಿ, ಈ ಸೂತ್ರದಿಂದ ಚಿರಭೋಗದ 
ಪರಿಕಲ್ಪನೆ ರೂಪುಗೊಂಡಿತೋ ಅಥವಾ ಚಿರಭೋಗದ ಪರಿಕಲ್ಪ ನೆಯಿಂದಾಗಿ ಈ 
ಸೂತ್ರ ರೂಪುಗೊಂಡಿತೋ ಎಂದು ಹೇಳುವುದು ಕಷ ವಾದರೂ, ತಾತ್ವಿಕವಾಗಿ 
ಜ್‌ ವಿಧಿ ಈ ಸೂತ್ರ ದೆ € ವೆ ಧಾನಿಕ ವಿಸ್ತಾ ತೆ ಎಂದು PRE 
ಒಬ್ಬ ವ್ಯಕ್ತಿ ಕ್ರಿಯ ಇ. ೬3 ಅತಿಕ್ರ ಮಣ ಆದಲ್ಲಿ, ಆ ವ್ಯಕ್ತಿ ಕಿ, ಒಂದು 
ನಿರ್ದಿಷ್ಟ ಕಾಲಾವಧಿಯಲ್ಲಿ ಅಂತಹ ಅತಿಕ ba ವಿರುದ್ಧ ಪ್ರತಿಭಟಿಸಬೇಕೆಂದೂ, 
ತ್‌ ಆ ರೀತಿ ಪ್ರತಿಭಟಿಸದೇ ಇದ್ದ ಲ್ಲಿ ಆತನ ಆ ಅಧಿಕಾರಕ್ಕೆ ಚ್ಯು ತಿ ಬರುವು 
ದೆಂದೂ ಚಿರಭೋಗದ ವಿಧಿ ಸಾರುತ್ತ ದೆ 


, ಿಬ್ಬ ವ್ಯಕ್ತಿ ತನ್ನ ಸಂಪತ್ತನ್ನಾಗಲೀ, ಆಸಿ ಯನ್ನ ಗಲೀ, ಪರಕೀಯನೊಬ್ಬ 
ಅನುಭೋನಿಸುವುದನ್ನು. 7 ಸಹಿತ ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ಪ್ರತಿ 
ಭಟಿಸದೇ ಇದ್ದ ರೆ, ಮಗೂ ಆ ಪರಕೀಯ ವ್ಯ ಕ್ರೈ ನಿರ ಮಾಡದಿರುವಂತೆ 
ಕ್ರ ಮಗಳನ್ನು ಕ ಗೊಳ್ಳ ದೇ ಇದ ರೆ, ನಂತರ ಘೆ ಪರಕೀಯ ವ್ಯ ಕ್ರಿಯ ಅನುಭೋಗ 
ಎದಿ ಸಮ ೈತವಲ್ಪದಿದ್ದ' ರೂ ಸಹ ಆ ರೀತಿ ಅನುಭೋಗ ct SE ತಡೆ 
ಯಲು, ಅಥವಾ ಆ ಸಂಪತ್ತನಾ ಗಲೀ, ಆಸ್ತ್ರಿಯನ್ನಾ _ಗಲೀ ಮರಳಿ ಪಡೆಯಲು, ಆ 
ಅಜಾಗರೂಕ ಒಡೆಯನಿಗೆ ವಿಧಿ ಸಹಾಯಮಾಡುವುದಿಲ್ಲ. ಈ ರೀತಿ ಅಜಾಗರೂಕ 
ರಾಗಿರುವವರಿಗೆ ಸಹಾಯ ನೀಡದಿರುವ ತನ್ನ ಕಾತರತೆಯಲ್ಲಿ ವಿಧಿ ತಪ್ಪ ಮಾಡುವ 


ವರಿಗೆ, ಬೇರೆಯವರ ಅಧಿಕಾರಗಳನ್ನು ಅತಿಕ್ರಮಿಸುವವರಿಗೆ ಅಪರೋಕ್ಷವಾಗಿ 


1 Wen: ಚಿರಕಾಲ ಆಸ್ತಿಯ ಉಪಭೋಗದಿಂದ ಆಸ್ತಿಯ ಮೇಲೆ ಒಡೆತನವನ್ನು 
ಪಡೆಯುವುದು (ಕರ್ನಾಟಕ ಸರಕಾರದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ 
ಇಲಾಖೆಯಿಂದ ಭಾಷೆ ಮತ್ತು ಕನ್ನಡ ಅಭಿವೃ ದ್ರಿ ನಿರ್ದೇಶನಾಲಯದವರಿಂದ 
ಪ್ರಕಟಿಸಲಾದ ಕಾನೂನು ಪದಕೋಶದಲ್ಲಿ. ನೀಡಲಾದ. ಸಮಾನಾರ್ಥಕ ಪದ). 


| 
| 
! 
| 
| 


ಪ್ರಾಚೀನ ಭಾರತದಲ್ಲಿ ಚಿರಭೋಗದ ಪರಿಕಲ್ಪನೆ 85 


ಸಹಾಯ ಮಾಡುವುದನ್ನು ಇಲ್ಲಿ ನೋಡಬಹುದು. ಅಧಿಕಾರಗಳ ಅತಿಕ್ರಮಣಗಳ 
ವಿರುದ್ಧ ಪ್ರತಿಭಟಿಸಲು ಕಾಲಾವಧಿಯನು ಸ ನಿರ್ದಿಷ್ಟಪಡಿಸುವ ಎಧಿಯನ್ನು ಇಂದು 
ಜಗತ್ತಿನ ಎಲ್ಲ ವಿಧಿ ವ್ಯವಸ್ಥೆಗಳಲ್ಲಿ ಅನಿವಾರ್ಯ ಅಂಗವೆಂದು ಭಾವಿಸಲಾಗುತ್ತಿದೆ. 
ಆಧುನಿಕ ವಿಧಿ ವ್ಯವಸ್ಥೆಗಳಲ್ಲಿ ವಿವಿಧ ಕಾಲಾವಧಿಗಳನ್ನು ನಿರ್ದಿಷ್ಟಪಡಿಸಲಾಗಿದೆ. 

ಈ ಸೂತ್ರಕ್ಕೆ ನಿಷೇಧಾತ್ಮಕ ಹಾಗೂ ಪ್ರತಿವಾದಕ ಈ ಎರಡು ಮುಖಗಳಿವೆ. 
ಅಸ್ತಿಯ ಒಡೆಯ ಒಂದು ನಿರ್ದಿಷ್ಟ ಕಾಲಾವಧಿಯನಂತರ ತನ್ನ ಅಧಿಕಾರಗಳನ್ನು 
ಸಾಧಿಸದ ಹಾಗೆ ನಿಷೇಧಿಸುವುದು ಈ ಸೂತ್ರದ ನಿಷೇಧಾತ್ಮಕ ಮುಖ. ನಿಜವಾದ 
ಒಡೆಯನ ಇಚ್ಛೆಯ ವಿರುದ್ಧ ಅಥವಾ ಅವನ ಅನುಮತಿ ಇಲ್ಲದೇ ನಿರ್ದಿಷ್ಟ ಕಾಲಾ 
ವಧಿಯವರೆಗೆ ಆಸ್ತಿಯನ್ನು ಭೋಗಿಸುವವನಿಗೆ ಒಡೆತನದ ಅಧಿಕಾರವನ್ನು ನೀಡು 
ವುದು ಸೂತ್ರದ ಪ್ರತಿಪಾದಕ ಮುಖ. 


ನಮ್ಮ ದೇಶದಲ್ಲಿ ಈ ವಿಧಿ ಭಾರತೀಯ ಅವಧಿ ನಿರ್ಣಯ ವಿಧಿ, 1963 
(1963ನೇ ಇಸ್ವಿಯ ವಿಧಿ ಕ್ರಮಾಂಕ 36)ರಲ್ಲಿ ಸಂಗ್ರಹಿತವಾಗಿದೆ ಹಾಗೂ ಈ 
ವಿಧಿಯ ತತ್ವಗಳನ್ನು ಭಾರತೀಯ ಕರಾರು ಅಧಿನಿಯಮದ ಪ್ರಕರಣ 25, ಭಾರ 
ತೀಯ ಆದಾಯಕರ ವಿಧಿಯ ಪ್ರಕರಣ 256 (1) ಮೊದಲಾದ ಸುಮಾರು ಹದಿ 
ನಾರು ಸಂಬಂಧಿತ ವಿಧಿಗಳಲ್ಲಿಯೂ ಕಾಣಬಹುದು. ಭಾರತೀಯ ಅವಧಿ ನಿರ್ಣಯ 
ವಿಧಿ ಅಧಿಕಾರಗಳ ಸಾಧನೆಗಾಗಿ ಕಾಲಾವಧಿಯನ್ನು ನಿರ್ಧರಿಸುತ್ತದೆ ; ಹಾಗೂ ಈ 
ಕಾಲಾವಧಿ ವಿವಿಧ ಅಧಿಕಾರಗಳಿಗನುಗುಣವಾಗಿ ಮೂರು ತಿಂಗಳುಗಳಿಂದ ಹನ್ನೆರಡು 
ವರ್ಷಗಳವರೆಗೆ ಹರೆಡಿಕೊಂಡಿದೆ. 


ಚಿರಭೋಗದ ತತ್ವವನ್ನು ಒಳಗೊಂಡಿರುವ ಭಾರತೀಯ ಅವಧಿ ನಿರ್ಣಯ 
ವಿಧಿಯ 27ನೆಯ ಪ್ರಕರಣ ಈ ರೀತಿ ಹೇಳುತ್ತದೆ : "ಯಾವುದೇ ವ್ಯಕ್ತಿಗೆ ತನ್ನ 
ಆಸ್ತಿಯ ಸ್ವಾಧೀನವನ್ನು ಪಡೆಯಲು ದಾವೆ ಮಾಡಲು ನಿರ್ದಿಷ್ಟಪಡಿಸಲಾದ 
ಕಾಲಾವಧಿ ತೀರಿದ ಬಳಿಕ ಆ ಆಸ್ತಿಯ ಬಗ್ಗೆ ಅವನಿಗಿರುವ ಅಧಿಕಾರ ನಷ್ಟವಾಗು 
ತ್ತದೆ”. ಈ ವಿಧಿಗೆ ಜೋಡಿಸಲಾದ ಅನುಸೂಚಿಯಲ್ಲಿ ಎವಿಧ ಅಧಿಕಾರಗಳ ಬಗ್ಗೆ 
ನಿರ್ದಿಷ ತ್ರಪಡಿಸಲಾದ ಕಾಲಾವಧಿಗಳು ಹಾಗೂ ಆ ಕಾಲಾವಧಿಗಳ ಗಣನೆಯ ಪ್ರಾರಂಭ 
ಬಿಂದು ಮೊದಲಾದ ವಿಷಯಂಗಳ ವಿವರಗಳನ್ನು ನೀಡಲಾಗಿದೆ. ಭಾರತದಲ್ಲಿ ಜಾರಿ 
ಯಲ್ಲಿರುವ ಅವಧಿ ನಿರ್ಣಯ ವಿಧಿ, 1908ರಲ್ಲಿ ರಚಿಸಲಾದ ಅವಧಿ ನಿರ್ಣಯ 
ವಿಧಿಯದ್ದೇ ಪರಿವರ್ತಿತ ರೂಪ. 1908ರಲ್ಲಿ ರಚಿತವಾದ ಅವಧಿ ನಿರ್ಣಯ ವಿಧಿ 
ಯನ್ನು ರಚಿಸಿದವರು ಬ್ರಿಟಿಷರು. ಆದುದರಿಂದ ಪಶ್ಚಿಮದಲ್ಲಿ ರೂಢಿಸಲಾದ 
ಚಿರಭೋಗದ ವಿಧಿಯೇ ಇಂದಿನ ಭಾರತದ ಅವಧಿ ನಿರ್ಣಯದ ಮೂಲ ಸ್ರೋತ 
ಎಂದು ನಿಸ್ಸಂಕೋಚವಾಗಿ ಹೇಳಬಹುದು. ಆದರೂ, ಚಿರಭೋಗದ ಕಲ್ಪನೆ ಹಾಗೂ 
ವಿಧಿ, ಮಾತ್ರ ಪಶ್ಚಿಮದ ವಿಧಿ ವ್ಯವಸ್ಥೆ ಗಳದ್ದೇ ಕೊಡುಗೆಯೇನಲ್ಲ. ಪ್ರಾಚೀನ 


86 ಸಾಧನೆ 


ಭಾರತದಲ್ಲಿ ಅದು ಒಂದು ಮಾನ್ಯತೆ ಪಡೆದ ನಿಯಮವಾಗಿತ್ತು. ಮನುಸ್ಮೃ ಲತೆ 
ಯಾಜ್ಞ ವಲ್ಯ್ಯ್ಯಸ 5 ಸ್ಮೃತಿ: ಮತ್ತು ಗೌತಮ ಧರ್ಮಸೂತ್ರಗಳೇ ಮೊದಲಾದ ಪ್ರಾಚೀನ 
ಭಾರತದ ಹಲವಾರು ವಿಧಿ ಸಂಹಿತೆಗಳಲ್ಲಿ ಚಿರಭೋಗದ ನಿರ್ದಿಷ್ಟ ನಿಯಮಗಳು 


ಕಂಡುಬರುತ್ತವೆ. 


ಪ್ರಾಚೀನ ಭಾರತದ ಎಲ್ಲ ವಿಧಿ ಸಂಹಿತೆಗಳ ರಚನಾಕಾರರಲ್ಲಿ ಮನುವನು 
ಅತಿ ಪ್ರಾಚೀನ* ಹಾಗೂ ಶ್ರೇಷ್ಠ ಎಂದು ಭಾವಿಸಲಾಗುತ್ತದೆ. ಉಳಿದ ರಚನಾ 
ಕಾರರು ಮನುವಿನ ಬಗ್ಗೆ ಗೌರವವನ್ನು ವ್ಯಕ್ತ ಪಡಿಸುವುದಷ್ಟೇ ಅಲ್ಲ, ಸುಮಾರು 
ಎಲ್ಲ ವಿಷಯಗಳಲ್ಲಿಯೂ ಮನು ನಿರ್ದಿಷ್ಟಪಡಿಸಿದ ನಿಯಮಗಳನ್ನೇ ಪ್ರತಿ 
ಪಾದಿಸುತ್ತಾರೆ. ಮನುಸ್ಮೃತಿಯ ಎಂಟನೆಯ ಅಧ್ಯಾಯದಲ್ಲಿ ಮನು "ಈ ರೀತಿ 


ಹೇಳುತ್ತಾನೆ ಕ 


ಯತ್ಕಿಂಚ್ಛಿದ್ದ್ಯಶವರ್ಷಾಣಿ ಸನ್ನಿಧೌ ಪ್ರೇಷತೇ ಧನಿ 


ಭುಜ್ಯ ಮಾನಮ್‌ ಪರೈಸ್ತುಷ್ಟಿಮ್‌ನ ಸ ತಲ್ಲಬ್ದುಮರ್ಹತಿ ॥ 147 


(ಒಡೆಯ ತನ್ನ ಆಸ್ತಿ ಬೇರೆಯವರಿಂದ ಅನುಭೋಗಿಸಲ್ಪಡುತ್ತಿರುವುದನ್ನು 
ನೋಡಿಯೂ ಹತ್ತು ವರ್ಷಗಳವರೆಗೆ ಏನನ್ನೂ ಹೇಳದಿದ್ದರೆ, ಅವನು ಆ ಆಸ್ತಿ 
ಅರ್ಹನಲ್ಲ). 


ನ್ಯ ಶ್ಲೋಕ ನಿಷೇಧಾತ್ಮಕ ರೂಪದಲ್ಲಿ ಇರುವುದರಿಂದ ಇದರ ಭಾಷೆ ವಿಧಿಯ 
pk ವಿದಾ ರ್ಥಿಗೆ ಅಷ್ಟು ತೃಪ್ತಿಕರವಾಗಿ ಕಾಣದಿದ್ದ ರೂ ಶ್ಲೊ ೇೀಕದ ಇಂಗಿತ 

ಷ್ಟವಾಗಿದೆ. ಸನ ಶ್ಲೊ ೇಕದಲ್ಲಿ ಚಿರ ತಡೆ ಅವಧಿಯನ್ನು ಹತ್ತು ವರ್ಷಗಳೆಂದು 
ನಿರ್ದಿಷ್ಟ ಪಡಿಸಲಾಗಿದೆ. ಆದರೆ ಈ ನಿಯಮ ಆಧುನಿಕ ವಿಧಿ ಪ ಪ್ರಣಾಲಿಗಳಲ್ಲಿ ಚರ 
ವರ್ಗಕ್ಕೆ ಸೇರುವ ಸ್ವತ್ತುಗಳಿಗೆ ಮಾತ್ರ ಅನ್ಹ ಯಿಸುತ್ತದೆ. pf ಅನುಮಾನಕ್ಕೆ 
ಬಡ್‌ ಮೂರು ಕರಣಗಳ: ಮಾಡಾ ಮನು, ಒಡೆಯನನ್ನು 
ನಿರ್ದೇಶಿಸಲು “ಧನಿ” ಎಂಬ ಶಬ್ದವನ್ನು ಉಪಯೋಗಿಸುತ್ತಾನೆ ಹಾಗೂ ಅಮರ 
ಕೋಶದಲ್ಲಿ "ಧನಿ? ಶಬ್ದಕ್ಕೆ ಕ ಬಡ್ಡಿ ತೆಗೆದುಕೊಂಡು ಸಾಲ ನೀಡುವವ 
2. ಈ ತರದ ಸಾಲ ನೀಡುವವರ ಗುಂಪು ಹಾಗೂ 3. ಧನ ಇರುವವನು ಎಂಬ 
ಮೂರು ಅರ್ಥಗಳಿವೆ. ಆದುದರಿಂದ *ಧನಿ' ಎಂದರೆ ಹಣವುಳ್ಳ ವನು ಮಾತ್ರ 
ಎಂದರ್ಥವಾಗುತ್ತದೆ. ಎರಡನೆಯದಾಗಿ ಯಾಜ್ಞ ವಲ್ಲಸ ತಿಯಲ್ಲಿ ಇಂತಹದೇ 


ಕಕಿಅಲ 
ಶೊ ಪ್ಲೀಕವನ್ನು ವ್ಯಾಖ್ಯಾ ನಿಸುವಾಗ ವಿಜ್ಞಾ ನೇಶ್ಚ ರ ಧನ” ಶಬ್ದದ ದ ವ್ಯಾಪ್ತಿ ಪಿಗೆ ಆನೆ, 


* ಮನುಸ್ಮ ಎತಿಯ ರಚನಾಕಾಲವನ್ನು ಮೋನಿಯರ್‌ ವಿಲಿಯಮ್ಸ್‌ ಕ್ರಿ.ಪೂ. 500 ವರ್ಷ 
ಗಳೆಂದೂ, ಸೆರ್‌ ವಿಲಿಯಮ್ಸ್‌ ಜೋನ್‌ ಕ್ರಿ -ಪೂ. 1250 ವರ್ಷಗಳೆಂದೂನಿರ್ಧರಿಸುತ್ತಾರೆ. 


| 
| 
| 


ಪ್ರಾಚೀನ ಭಾರತದಲ್ಲಿ ಚಿರಭೋಗದ ಪರಿಕಲ್ಪನೆ 87 


ಕುದುರೆ, ಮೊದಲಾದ ಸ್ವತ್ತುಗಳನ್ನೂ ಸೇರಿಸುತ್ತಾನೆ... ಮೂರನೆಯದಾಗಿ 
ಯಾಜ್ಞವಲ್ಯ್ಯ ಸ್ಪಷ್ಟವಾಗಿ ಚರ ಸ್ವತ್ತುಗಳಿಗೆ ಹತ್ತು ವರ್ಷ ಅವಧಿಯನ್ನು, 
ಸ್ಥಿರ ಸ್ವತ್ತುಗಳಿಗೆ ಇಪ್ಪತ್ತು ವರ್ಷದ ಅವಧಿಯನ್ನು ನಿರ್ದಿಷ್ಟಪಡಿಸುತ್ತಾನೆ. ಈ 
ಎಲ್ಲ ಕಾರಣಗಳಿಂದ "ಮನುಸ್ಮ ಅಳಿಯ ನಿಯಮ ಚರಸ್ವತ್ತುಗಳಿಗೆ ಮಾತ್ರ 
ಅನ್ವಯಿಸುತ್ತದೆ ಎಂದು ಹೇಳ ಭ್ಯ 


ಆಧುನಿಕ ನ್ಯಾಯ ಶಾಸ್ತ್ರಗಳಲ್ಲಿ ಸ ಸ್ವತ್ತುಗಳನ್ನು ಸ್ಥಿರ ಹಾಗೂ ಚಿರ ಎಂಬ 
ಎರಡು ವರ್ಗಗಳಲ್ಲಿ ವಿಂಗಡಿಸುತ್ತಾರೆ. ಇಂತಹುದೇ ಒಂದು ವರ್ಗೀಕರಣವನ್ನು 
ಯಾಜ್ಞವಲ್ಕ್ಯ ತನ್ನ ಸ್ಮೃತಿಯಲ್ಲಿ ಮಾಡುತ್ತಾನೆ. ಹಾಗೂ ಅವುಗಳಿಗೆ ಪ್ರತ್ಯೇಕ 
"ವಾಗಿ ಎರಡು ಭಿನ್ನ ಕಾಲಾವಧಿಗಳನ್ನು ನಿರ್ದಿಷ್ಠ ೈಪಡಿಸುತ್ತಾನೆ. ತನ್ನ 
ಸ್ಮೃತಿಯ ವ್ಯವಹಾರಾಧ್ಯಾಯದಲ್ಲಿ ಯಾಜ್ಞವಲ್ಯ್ಯ ಈ ರೀತಿ ಹೇಳುತ್ತಾನೆ: 
ಪಶ್ಯತೋ ಬ್ರುವತೋ ಭೂಮೇರ್ಹಾನಿವಿಂಶತಿವಾರ್ಷಿಕಿ 
ಪರೇಣ ಭುಜ್ಯಮಾನಾಯ ಧನಸ್ಯ ದಶವಾರ್ಷಿಕಿ 


(ತನ್ನ ಸ ಆತನ್ನ ಸ ಅನುಭೋಗಿಸುವುದನ್ನು ನೋಡಿಯೂ ಪ್ರತಿಭಟಿಸದೇ 
ಗಳಲ್ಲಿ ಭೂಮಿಯ ಹಾನಿಯೂ ಹಾಗೂ ಹತ್ತು ವರ್ಷಗಳಲ್ಲಿ 


1 


ವ್ರ ಶ್ಲೊ ೇಕದಲ್ಲಿ ಬರುವ "ಧನ? ಶಬ್ದವನ್ನು ಆನೆ, ಕುದುರೆ, ಮುಂತಾದವು 
p 3 


ಗಳನ್ನು (ನನ್ನದು) ಎಂದು ವಿಜ್ಞಾನೇಶ್ವರ ತನ್ನ “ಮಿತಾಕ್ಷರ” ಭಾಷ್ಯದಲ್ಲಿ ವಾಖ್ಯಾ 
al ಆನೆ ಹಾಗೂ ಕುದುರೆ ಮುಂತಾದವುಗಳನ್ನು "ಧನ' ಶಬ್ದದ ವ್ಯಾಪ್ತಿಗೆ 
ಸೇರಿಸುವಾಗ ವ್ಯಾಖ್ಯಾನಕಾರನ ಉದ್ದೇಶವೇನೇ ಇದ್ದಿ ರಬಹುದಾದರೂ ಸ್ವತ್ತುಗಳ 


ಈ ವರ್ಗಿಕರಣ 10 ರ್ಷವಾಗಿದೆ. ವರ್ಗೀಕರಣ ಏಂ ಪ್ರಾಸಂಗಿಕವಾದುದಾಗಲೀ, 
ಅನಿರೀಕ್ಷೆತವಾದುದಾಗಲೀ ಆಗಿರದೇ ಮೂಲಭೂತವಾದುದು ಹಾಗೂ ವಿಚಾರ 
ವಿಮರ್ಶೆಯ ಪರಿಣಾಮಸ್ವರೂಪವಾದುದು ಎನ್ನುವುದಕ್ಕೆ ಈ ಎರಡು ಸ್ವತ್ತುಗಳಿಗೆ 


ಎರಡು ಭಿನ್ನ ಭಿನ್ನ ಅವಧಿಗಳ ನಿರ್ದೇಶ ಹಾಗೂ ಸಿರ ಸ್ವತ್ತಿಗೆ ಹೆಚ್ಚಿನ ಅವಧಿಯ 
pe ಸಮರ್ಥನೆ ನೀಡುತ್ತದೆ. ಆದರೆ ಮನು ಹಾಗೂ ಗೌತಮರು ಈ 


ತ 


೯ೇೀಕರಣವನ್ನು ಮಾಡದೇ ಇರುವುದು ಆಶ್ಚ ರ್ಯಕರವೆನಿಸುತ್ತದೆ. 


ಗೌತಮ ಈ ನಿಯ ಯಮಕ್ಕೆ ಇರುವ ಅಪವಾದಗಳನ್ನೂ ನಿಯಮದಲ್ಲಿಯೇ 

ನ ಸುವ ಒಡೆತನ 
ಶಿ ಅವಿಚ್ಛಿನ್ನವಾಗಿ ಸ್ವತ್ತನ್ನು ಅನುಭ ಸೋಗಿಸುವವನಿಗೆ ನ 
ವನ್ನು ನೀಡುವ ಪ್ರತಿಪಾದಕ ಭಾಷೆಯಲ್ಲಿ ಹೊಸೆಯುತ್ತಾನೆ. ತನ್ನ ಧರ್ಮ 


| 


1 
ಸೂತ್ರದ ಹನ್ನೆರಡನೆಯ ಅಧ್ಯಾಯದಲ್ಲಿ ಗೌತಮ ಈ ರೀತಿ ಹೇಳುತ್ತಾನೆ : 


* ಧನಸ್ಯ ತು ಹಸ್ತಶ್ವಾ ಶ್ಲಾದೇರ್ದಶವಾರ್ಷಿಕಿ ಹಾನಿಃ 


88 ಸಾಧನೆ 


ಅಜಡಾಪೋಗದಡಧನಂ ಧಶವರ್ಷಭುಕ್ತಂ, 

ಪಶ್ಚಿ ಸ್ಪನ್ನಿಧೌ ಭೊಕ್ತು: ॥34॥ 
(ವಯಸ್ಸಿನಲ್ಲಿ ಚಿಕ್ಕ ವವನಲ್ಲದಿರುವವನ ಹಾಗೂ ಮತಿಭ್ರೃಮೆಯಾಗದಿರುವವನ 
ಧನವನ್ನು ಪರಿಕೀಯನಾದವನು ಹತ್ತು ವರ್ಷಗಳವರೆಗೆ ಅನುಭೋಗಿಸಿದರೆ ಆ 
ಪರಕೀಯ ಆ ಧನವನು ಶೆ ಅನುಭೋಗಿಸುವ ಅಧಿಕಾರ ಪಡೆಯುತ್ತಾನೆ.) 


ಈ ರೀತಿ ಮೂವರೂ ಸಂಹಿತಾಕಾರರಲ್ಲಿ ಚರಸ್ವತ್ತಿನ ಒಡೆತನ ಪಡೆಯಲು 
ಬೇಕಾಗುವ ಅವಧಿಯ ಬಗ್ಗೆ ಒಮ್ಮತವಿದೆ. ಏಕೆಂದರೆ ಎಲ್ಲರೂ ಇದಕ್ಕೆ ಹತ್ತು 
ವರ್ಷಗಳ ಅವಧಿಯನ್ನು ನಿರ್ದಿಷ್ಟಪಡಿಸುತ್ತಾರೆ. ಆದರೆ ಮನು ಹಾಗೂ 
ಗೌತಮರು ಚರ ಹಾಗೂ ಸ್ಥಿರ ಸ್ವತ್ತುಗಳಲ್ಲಿ ಭೇದ ಮಾಡದೆ ಇರುವುದಕ್ಕೆ ಕಾರಣ 
ಸ್ಪಷ್ಟವಿಲ್ಲ. ಯಾಜ್ಞವಲ್ಕ್ಯ ಸ್ಮೃತಿಯ ಮೇಲೆ “ಮಿತಾಕ್ಷರ” ಭಾಷ್ಯವನ್ನು ಬರೆದ 

ವಿಜ್ಞಾನೇಶ್ವರ ಕೂಡ ಈ ವರ್ಗೀಕರಣವನ್ನು ಗಮನಿಸುವುದಿಲ್ಲ ಎನ್ನುವುದು ಇನ್ನೂ 
ಆಶ್ಚರ್ಯಕರವಾದುದು. 


ದ 
ವನ್ನು ಸ್ಪಷ್ಟಪಡಿಸುತ್ತಾನೆ. 


ಅಜಡಾಸ್ಟೆ ೀದಷೋಗಂಡೋ ವಿಷಯೇ ಚಸ್ಯ ಭುಜ್ಯತೆ 
ಭಿಗ್ನಂ ತದ್ವ್ಯವಹಾರೇಣ ಭೋಕ್ತಾ ತದ್‌ದ್ರವ್ಯಮರ್ಹತಿ 


(ಮತಿಭ್ರಮೆಯಾಗದಿರುವವನ, ಅಥವಾ ಬಾಲಕನಾಗಿರದೇ ಇರುವವನ 
ಸ್ವತ್ತನ್ನು ಬೇರೆಯವರು ಅನುಭೋಗಿಸುತ್ತಿದ್ದಲ್ಲಿ ಎಧಿಯ ಪ್ರಕಾರ ಆ ಸ್ವತ್ತಿಗೆ 
ಅವರೇ ಅರ್ಹರಾಗುತ್ತಾರೆ.) 

ಹಿಂದಿನ ಶ್ಲೋಕದಲ್ಲಿ ಅನ್ಯರಿಂದ ಅನುಭೋಗಕ್ಕೊಳಗಾಗಿರುವ ಸ್ವತ್ತನ್ನು 
ಮರಳಿ ಪಡೆಯುವಲ್ಲಿ ಒಡೆಯನ ಅಸಮರ್ಥತೆಯನ್ನು ಹೇಳಲಾಗಿದ್ದರೆ, ಈ ಶ್ಲೋಕ 
ದಲ್ಲಿ ಅಂತಹ ಅನಂಭೋಗ ಮಾಡುವವನಿಗೆ ಒಡೆತನದ ಅರ್ಹತೆಯನ್ನು 
ನೀಡಲಾಗಿದೆ. 


ನಿಯಮವನ್ನು ಹೇಳುವಾಗಲೀ ಮನು ಹಾಗೂ ಗೌತಮರು ಆ ನಿಯಮ 
ಕ್ಕಿರುವ ಅಪವಾದಗಳನ್ನು ಹೇಳುತ್ತಾರೆ ಎನ್ನುವುದನ್ನು ಇಲ್ಲಿ ಗಮನಿಸಬಹುದು. 
ಆದರೆ ಮೂವರೂ ಸ್ಮೃತಿಕಾರರು ಅಪವಾದಗಳನ್ನು ಪ್ರತ್ಯೇಕವಾದ ಶ್ಲೋಕ 
ಗಳಲ್ಲಿಯೂ ಹೇಳಿದ್ದಾರೆ. ಉದಾಹರಣೆಗೆ ಮನು ಈ ರೀತಿ ಹೇಳುತ್ತಾನೆ : 
ಆಧಿ ಸೀಮಾ ಬಾಲಧನಮ್‌ ನಿಕ್ಷೇಪೋಪನಿಧಿಃ ಸ್ತ್ರೀಯಃ 
ರಾಜಸ್ವಂ, ಶ್ರೋತ್ರಿಯಸ್ವಂ ಚ ನ ಭೋಗೇನ ಪ್ರಣಶ್ಯತಿ 8: 149 


ನಾಡಿ ಕ ಲ್‌ 
4 Ny ia 


ud 


Ac MSM 
p 
A ್‌% 


ಪ್ರಾಚೀನ ಭಾರತದಲ್ಲಿ ಚಿರಭೋಗದ ಪರಿಕಲ್ಪನೆ 89 


(ಭೋಗ್ಯಮಾಡಲ್ಪಟ್ಟ ಸ್ವತ್ತು ಅಥವಾ ಬಾಲಕನ ಸ ತ್ತು, ಅಥವಾ ಅಡವು ಇಟ್ಟ 
ಸ್ವತ್ತು ಅಥವಾ ರಾಜನ, ಬ್ರಾ ಹ್ಮಣನ ಅಥವಾ ಸೀರಯ ಸ್ವತ್ತು ಇವುಗಳನ್ನು 
ಬೇರೆಯವರು ಅನುಭೋಗಿಸುತ್ತೀ ದ್ದ ರೂ ಸಹ ಅವುಗಳ ಒಡೆಯ ಅವುಗಳನ್ನು 
ಕಳೆದುಕೊಳು ವುದಿಲ್ಲ. ) 


ಅಪವಾದಗಳ ಈ ಮಾತಿಗೆ ಮತಿಭ್ರಮೆ ಆಗಿರುವವನ ಸ ಸ್ವತ್ತನ್ನು ಸೇರಿಸಬೇಕು, 
ಏಕೆಂದರೆ ಈ ಅಪವಾದವನ್ನು ಮನು ನಿಯಮವನ್ನು ಳೂ ಹೇಳಿ 
ಬಿಟ್ಟಿದ್ದಾನೆ. ಉಳಿದ ಸ ತಿಕಾರರೂ ಮನು ಹೇಳಿದ ಅಪವಾದಗಳನ್ನು ಪುನರುಚ್ಚ 
ರಿಸುತ್ತಾ ಠಿ. ನಿಯಮವನ್ನು ಹೇಳುವಾಗ ಅಪವಾದಗಳನ್ನೂ ಆ ಶ್ಲೋಕದಲ್ಲಿಯೇ 
ಸೇರಿಸದೇ ಇರುವುದರಿಂದ 'ಯಾಜ್ಞ ವಲ್ಮ್ಯ ಕೆಳಗಿನ ಶ್ಲೋಕದಲ್ಲಿ ಎಲ್ಲ ಅಪವಾದ 


ಶಿ 
ಗಳನ್ನೂ ಸೇರಿಸಿ ಒಂದು ಶ್ಲೊ (ಕವನ್ನು ಹೆಣೆಯುತ್ತಾ ನೆ. 


ಆಧಿಸೀಮೋಪನಿಕ್ಷೇಪ ಜಡಬಾಲಧನೈರ್ವಿನಾ 

ತಧೋಪನಿಧಿ ರಾಜ ಸ್ತ್ರೀಶ್ರೋತ್ರಿಯಾಣಾಂ ಧನೈ ರತಿ 
(ಭೋಗ್ಯ ಮಾಡಲಾದ ನ ಅಡವು ಇಟ್ಟ ಚರ ಸ್ವತ್ತು, ಮತಿಭ್ರಮೆಯಾಗಿರು 
ವವನ ಅಥವಾ ಬಾಲಕನ ಸ್ವತ್ತು, ರಾಜನ, ಸ್ಥಿ ಸ್ಟೀಯ, ಹಾಗೂ ಬ್ರಾಹ್ಮಣನ ಸ್ವತ್ತು 
ಅನ್ಯರಿಂದ ಅನುಭೋಗಿಸಲ್ಪಡುತ್ತಿದ್ದರೂ ಅದರ ಒಡೆಯ ಅದನ್ನು ಕಳೆದು 
ಕೊಳ್ಳುವುದಿಲ್ಲ). | 

ಆದರೆ ಗೌತಮ ಈ ಅಪವಾದಗಳನ್ನು ಹೇಳಲು ಉಪಯೋಗಿಸಿದ ಭಾಷೆ 
ನಮ್ಮನ್ನು ಸ್ವಲ್ಪ ಗೊಂದಲಕ್ಕೀಡುಮಾಡುತ್ತದೆ. ಅಪವಾದಗಳನ್ನು ಗೌತಮ 
ಈ ರೀತಿ ಹೇಳುತ್ತಾನೆ. 
್ರೀತ್ರಿಯ ಪ್ರವೃಜಿತರಾಜನ್ಯ ಪುರುಶೈ 

(ಆದರೆ ಬ್ರಾಹ್ಮಣರಿಂದ, ಸನ್ಯಾಸಿಗಳಿಂದ ಅಥವಾ ರಾಜಪುರುಷರಿಂದಾದರೆ ಅಲ್ಲ) 
ಇಲ್ಲಿ ಗೌತಮ, ತೃತಿಯಾ ವಿಭಕ್ತಿ ಪ್ರತ್ಯಯವನ್ನು ಬಹುವಚನದಲ್ಲಿ ಪ್ರಯೋಗಿಸು 
ವುದು ಆಶ್ಚರ್ಯದ ಸಂಗತಿ. ಏಕೆಂದರೆ ತೃತಿಯಾ ವಿಭಕ್ತಿಯ ಬಹುವಚನ 
ಪ್ರಯೋಗದಿಂದ ಈ ಶ್ಲೋಕದ ಅರ್ಥ ಅನ್ಯರ ಸ್ವ ತ್ರನ್ನು ಬ್ರಾಹ್ಮಣರು, ಸನ್ಯಾಸಿ 
ಗಳು, ಅಥವಾ ರಾಜಪುರು ಷರು ಅಸತ ತ್ತಿದ್ದರೆ, ಈ ಈ ನಿಯ ಮು ಅನ್ಲ ಯನ 
ವುದಿಲ್ಲ ಎಂದಾಗುತ್ತದೆ. ಆದರೆ ಇದು ಮನು ಹಾಗೂ ಯಾಜ್ಞವಲ್ಕ್ಯ ರು ಹೇಳು 
ವುದರ ತದ್ವಿರುದ್ಧ ವಾಗುತ್ತದೆ. ಏಕೆಂದರೆ ಅವರಿಬ್ಬರೂ ಬ್ರೈಹ್ನದಿರ ಹಾಗೂ 
ರಾಜನ ಸ್ವತ್ತನ್ನು ಬೇರೆಯವರು ಅನುಭೋಗಿಸುತ್ತಿ ದ್ದ ರೂ ಆಟ" ಒಡೆತನ ನಷ 


1 


ಇ) 


ವಾಗುವುದಿಲ್ಲ ಎಂದು ಹೇಳುತ್ತಾರೆ. ಆದುದರಿಂದ ಇಲ್ಲಿ ಷಷ್ಟಿ ವಿಭಕ್ತಿ ಪ್ರತ್ಯಯ 
ವನ 8 ಉಪಯೋಗಿಸಬೇಕಿತ್ತು. ಆದರೆ ಗೌತಮ ಧರ್ಮಸೂತ್ರದ ಮಸ ಸ್ಕರಿಭಾಷ 
ಕಾರನೂ ಈ ಅಸಂಗತಿಯನ್ನು ಗಮನಿಸದೇ ಹೋಗುತ್ತಾನಷ್ಟೇ ಅಲ್ಲದೆ ತೃತಿಯಾ 


ಈ 


90 ಸಾಧನೆ 


ಎಭಕ್ತಿಯನ್ನು ಉಪಯೋಗಿಸುವುದರಿಂದ ಬರುವ ಅರ್ಥವನ್ನೇ ವಿವರಿಸುವುದರಿಂದ 
ಅದಕ್ಕೆ € ಸಮರ್ಥನೆ ನೀಡುತ್ತಾನೆ. ಬ್ರಾ ಹ್ಮ ಣರು ಹಾಗೂ ರಾಜಪುರುಷರು ಅನ್ಯ ರ 
ಸ ಸ್ವತ್ತನ್ನು ಅನುಭೋಗಿಸುತ್ತಿ ದ್ದ ರೂ ಜಿ ಒಡೆಯನ ಅಧಿಕಾರ ನಷ ; ವಾಗುವುದಿಲ್ಲ 
ಎನ್ನುವುದಕ್ಕೆ ಭಾಷ್ಯಕಾರ ಕಾರಣಗಳನ್ನು ನೀಡುತ್ತಾನೆ. ಬಾ ್ರಹ್ಮಣರು ಅಥವಾ 
` ರಾಜಪುರುಷರು ಸ್ವತ್ತನ್ನು ಅನುಭೋಗಿಸುತ್ತಿದ್ದರೆ, ಒಡೆಯ ಪ್ರತಿಭಟಿಸದೇ 
ಉದಾಸೀನವಾಗಿರಲು ಕಾರಣಗಳಿವೆ. ಔದಾಸೀನ್ಯ ಈ ಚಿರಭೋಗದ ಕಾರಣತತ್ವ 
ವಾದುದರಿಂದ ಹಾಗೂ ಇಲ್ಲಿ ಔದಾಸೀನ್ಯಕ್ಕೆ ಕಾರಣಗಳಿರುವುದರಿಂದ ನಿಯಮ ಇಲ್ಲಿ 
ಅನ್ವಯಿಸುವುದಿಲ್ಲ ಎಂದು ಭಾಷ್ಯ ಕಾರ ವಿವರಣೆ ನೀಡುತ್ತಾನೆ. ಬ್ರಾಹ್ಮಣ ಅಥವಾ 
ಸನ್ಯಾಸಿ ಸ್ವತ್ತ ನ್ನು ಅನುಧೋಗಸತ್ತಿ ದ್ದಾ ಗ ಪ್ರತಿಭಟಿಸಿದರೆ ಧರ್ಮಹಾನಿಯಾಗುವು 
ಈ ಕೆ ಎತ್ತನ್ನು ಅನುಭೋಗಿಸುತ್ತಿದ್ದಾಗ ಭ ಭಯದಿಂದಲೂ ಒಡೆಯ 
ಪ್ರತಿಭಟಿಸದೇ ಸುಮ ಸಗ ನ್ಟ ಆದುದರಿಂದ ಇದು ಔದಾಸೀನ್ಯವಾಗದು, 
ಹಾಗೂ ಈ ಕಾರಣದಿಂದ ಈ ನಿಯಮ ಅನ್ತ ಯಿಸದು ಎಂದು ಭಾಷ್ಯಕಾ 
ವಾದಿಸುತ್ತಾನೆ.* 

ಆದರೆ ಮನು ಮತ್ತು ಯಾಜ್ಞವಲ್ಕ್ಯರು ಒಂದೇ ರೀತಿ ಹೇಳುವುದರಿಂದಲೂ 
ಗೌತಮ ಮಾತ್ರ ಈ ರೀತಿ ಹೇಳುವುದಿರಿಂದಲೂ ಮೇಲಿನ ಶ್ಲೋಕದಲ್ಲಿ ತೃತಿಯಾ 
ವಿಭಕ್ತಿ ಪ್ರತ್ಯಯವನ್ನು ಉಪಯೋಗಿಸಿರದೇ ಷಷಿ ), ವಿಭಕ್ತಿ ಪ ್ರತ್ಯೇಯವನ್ನು 
ಉಪಯೋಗಿಸಿದಂತೆಯೇ ಅಥ್ಲೆ ರ್ರಸಬೇಕಾಗುತ್ತದೆ. 


ಈ ಅಪವಾದಗಳೆಲ್ಲ ಬಾ ತುತ್ತಾ ಔದಾಸೀನ್ಯ ಈ ನಿಯಮದ 
ಮೂಲವಾದುದರಿಂದ ಮತಿಭ್ರಮೆಯಾದವರು ಹಾಗೂ ಬಾಲಕರು ಈ ನಿಯಮಕ್ಕೆ 
ಒಳಗಾಗಲಾರರು. ಏಕೆಂದರೆ ಮತಿಭ್ರಮೆಯಾದವರಲ್ಲಿ ಬುದ್ದಿ ಎಭ್ರಾ ತವಾಗಿ. 
ತ್ತದೆ ಹಾಗೂ ಬಾಲಕರಲ್ಲಿ ಅದಿನ್ನೂ ಬೆಳೆದಿರುವುದಿಲ್ಲ. ಆದುದರಿಂದ ಅವರಲ್ಲಿ 
ಸಂಕಲ್ಪಶಕ್ತಿ ಅಥವಾ ಇಚ್ಛಾ ಶಕ್ತಿಯೇ ಭಾಸ ಆದುದರಿಂದ ಅವರು 
ಉದಾಸೀನರಾಗಿದ್ದಾ ರೆ ಎನು ವುದು ತಪ್ಪಾ ಗುತ್ತದೆ. ತ್ತನ್ನು ಒಡೆಯ ಸ್ವ ಇಬ್ಬ 
ಯಿಂದ ಭೋಗ್ಯ ಮಾಡುತ್ತಾ ನೆ ಅಥವಾ ಅಡವು ಸ್ಟ ನೆ. ಆಅಜಡುದಕುದ ತಿಷ 
ಸ್ವತ್ತಿನ ಬಗ್ಗೆ ಅವನು ಉದಾಸೀನವಾಗಿದ್ದಾನೆ ಎನ್ನುವುದೂ ಸರಿಯಲ್ಲ. ಅಡು 
ರಿಂದ ಚಿರಭೋಗದ ಈ ನಿಯಮ ಇಂತಹ ಸ ಸತ್ತು ಗಳಿಗೂ ಅನ ಸೈಯಿಸುವುದಿಲ್ಲ. 
ಅಂದಿನ ಸಾಮಾಜಿಕ ಪರಿಸಿ ಸ್ಥಿತಿಯನ್ನು ದೃಷ್ಟಿ ಪ್ರಿಯಲ್ಲಿಟ್ಟು ಕೊಂಡು ನೋಡಿದರೆ ರಾಜನ, 
ಸ್ತ್ರೀಯ ಹಾಗೂ ಬ್ರಾಹ್ಮಣನ ಸ್ವತ್ತು ಗಳನ್ನು ಅಪವಾದ ಎಂದು ಹೇಳಿರುವುದಣ 
ಸಮಂಜಸವಾಗಿಯೇ ಕಾಣುತ್ತದೆ. 


*ಉಪೇಕ್ಷಾಕಾರಣೋಪಪತ್ತೇಃ ಶ್ರೋತ್ರಿಯ ಪ್ರವೃಜಿತೌ ಧರ್ಮತೃಷ್ಣ ಯೋಪೇಕ್ಷೇತೇ 
ರಾಜಪುರುಷೋ ಭಯೇನೇತಿ ಎ ಮಸ್ಯರಿಭಾಷ್ಯ. 


ಪ್ರಾಚೀನ ಭಾರತದಲ್ಲಿ ಚಿರಭೋಗದ ಪರಿಕಲ್ಪನೆ 91 


ಪ್ರಾಚೀನ ಭಾರತದ ನ್ಯಾಯ ಶಾಸ ಜ್ಞ ರು ಹೇಳಿದ ಹಲವು ಪ್ರಮುಖ ಅಪ 
ವಾದಗಳು ಹೇಗೆ ಇಂದಿಗೂ ಉಳಿದು ಬಂದಿವೆ ಎನ್ನುವುದು ಗಮನಾರ್ಹ ಸಂಗತಿ. 
ಭಾರತೀಯ ಅವಧಿ ನಿರ್ಣಯ ವಿಧಿಯ ಪ್ರಕರಣ ಆರರಲ್ಲಿ ಮತಿಭ | 'ಮಣೆಯಾಗಿರು 
ವವರಿಗ್ಗೆ, ಹಾಗೂ ಬಾಲಕರಿಗೆ, ಅಂತಹ ಮತಿಭ್ರಮೆ ಇಲ್ಲವಾದಮೇಲೆ ಅಥವಾ 
ಬಾಲಕ ದೊಡ್ಡ ವನಾದಮೇಲೆ ತನ್ನ ಆಸ್ತಿಯನ್ನು ಮರಳಿ ಪಡೆಯಲು ವಿಧಿಸಮ್ಮತ 
ಕ್ರಮಗಳನ್ನು ತೆಗೆದುಕೊಳು ವ ಅಧಿಕಾರವನ್ನು ನೀಡಲಾಗಿದೆ. ಆದುದರಿಂದ 
ಮತಿಭ್ರಮೆಯಾಗಿರುವವನ ಅಥವಾ ಬಾಲಕನ ಸ್ವತ್ತನ್ನು ಅನ್ಯರು ಎಷ್ಟೆ ವರ್ಷ 
ಅನುಭೋಗಿಸುತ್ತಿದ್ದರೂ ಅವರು ಅದರ ಒಡೆತನ ಪಡೆಯಲಾಗದು. 
ಭೋಗ್ಯಮಾಡಲಾದ ಹಾಗೂ ಅಡವು ಇಟ್ಟ ಸ ಸ್ವತ್ತುಗಳನ್ನು ನಿಯಮಕ್ಕೆ 
ಅಪವಾದವೆಂದು ಭಾರತೀಯ ಅವಧಿ ನಿರ್ಣಯ ವಿಧಿಯಲ್ಲಿ ಹೇಳದಿದ್ದ ರೂ, ಭೋಗ್ಯ 
ಗಳಿಗೆ ಸಂಬಂಧಪಟ್ಟ ಬೇರೆ ವಿಧಿಗಳಿಂದ ಈ ಮಾತು ಸ್ಪಷ್ಟವಾಗುತ್ತದೆ. ಆಧುನಿಕ 
ಸಾಮಾಜಿಕ ಪರಿಸ್ಥಿ ತಿಗಳಿಗನುಗುಣವಾಗಿ ರಾಜನ, ಸ್ತ್ರೀಯ ಹಾಗೂ ಬ್ರಾಹ್ಮಣರ 
ಸ್ವತ್ತುಗಳಿಗಿದ್ದ ವಿಶೇಷ ಸ್ಥಾನವನ್ನು ತೆಗೆದು ಹಾಕಲಾಗಿದೆ. 
ತಮ್ಮ ಅಧಿಕಾರದ ಬಗ್ಗೆ ಉದಾಸೀನರಾಗಿರುವವರನ್ನು ದಂಡಿಸುವುದರ 
ಜೊತೆಗೆ ಈ ವಿಧಿಗೆ ಇನ್ನೂ ಹಲವು ಧ್ಯೇಯಗಳಿವೆ. ಆಸ್ತಿಯ ಆಧಿಕಾರವನ್ನು 
ಹಸ್ತಾಂತರಮಾಡುವಾಗ ಉಳಿದುಹೋಗಬಹುದಾದ ವೈಧಾನಿಕ ನ್ಯೂನತೆಗಳನ್ನು 
ಪರಿಹರಿಸಲು ರೋಮನ್ನರು ಪ್ರಾ ವಿಧಿಯನ್ನು ಬಳಸುತ್ತಿದ್ದರೆಂದೂ, ಇದನ್ನು 
| “ಯುಸುಕ್ಯಾಪಿಯನ್‌ ಎನ್ನುತ್ತಿದ್ದರೆಂದೂ ವೆ ಧಾನಿಕ ಪರಿಕಲ ))ನೆಗಳ ಬೆಳೆವಣಿಗೆಯ 
ಐತಿಹಾಸಿಕ ಅಧ್ಯಯನ ನಡೆಸಿದ ಸರ್‌ ಹೆನ್ರಿ ಮೇನ್‌ ಹೇಳುತ್ತಾರೆ: “ತಮ್ಮ 
ವ್ಯವಸ್ಥೆ ಯ ತೊಡಕುಗಳಿಂದಾಗಿ...... ವಾಸ್ತವಿಕ ಅಧಿಕಾರ ಸತತವಾಗಿ ವೈಧಾನಿಕ 
ಅಧಿಕಾರದಿಂದ, ಧರ್ಮಸಮ್ಮತ ಅಧಿಕಾರ ಶಾಸ್ತ್ರ ಸಮ್ಮತ ಅಧಿಕಾರದಿಂದ, ವಿಚ್ಛೀಧ 
 ಹೊಂದುತ್ತಲೇ ಇತ್ತು, ಆದರೆ ನ್ಯಾಯಶಾಸ್ತ್ರಜ್ಞರು ಕೌಶಲದಿಂದ ರೂಪಕೊಟ್ಟು 
ಯುಸುಕ್ಯಾಪಿಯನ್‌ ಆಸ್ತಿಯ ಅಧಿಕಾರಗಳ ನ್ಯೂನತೆಗಳನ್ನು ಯಾವಾಗಲೂ ಹರಿಸು 
4 €ಕವಾದ ಒಡೆತನವನ್ನು ಅತಿ ಕಡಿಮೆ 
ಸಮಯದಲ್ಲಿ ಮತ್ತೆ ಕೂಡಿಸುವ ಒಂದು ಸ್ವಯಂಚಾಲಿತ ಸಾಧನವನ್ನು ತಂದು 
ಕೊಟಿ ತು.” 
ಈ ರೀತಿ ಇದು ವಾಸ್ತವಿಕ ಹಾಗೂ ವೆ ಧಾನಿಕಗಳನ್ನು ಏಕೀಕರಿಸುವ ಒಂದು 


(SL 
ಟಿ 
ಗಿ 
4 
CL 
೩1 
€ 
ಶ್ಚ 
- 
ಅ 
9) 

4 
CG 
೮೩೬ 
| 
೮೫ 
ಫ್‌ 

(೩. 

ಆ Gl, 


' ಸಾಧನ ಹಾಗೂ ಒಂದು ನಿರ್ದಿಷ್ಟ ಅವಧಿಯ ನಂತರ ವಾಸ್ತವವೇ ವೈಧಾನಿಕವೂ 

ಸ್‌ A 
ಹೌದು ಎಂಬ ಪೂರ್ವಭಾವನೆಯನ್ನು ಇದು ಕಲ್ಪಿಸುತ್ತದೆ. ಉದಾಹರಣೆಗೆ, ಹಲವು 
ವರ್ಷಗಳ ಹಿಂದೆ ಒಂದು ಸ್ವತ್ತಿನ ಹಸ್ತಾಂತರವಾದಾಗ, ಅದರಲ್ಲಿ ಏನಾದರೊಂದು 


ಎಂ 


1. ಏನ್‌ಷಂಟ್‌ ಲಾ; ಹೆನ್ರಿ ಮೇನ್‌: ಪುಟ 169. 


92 ಸಾಧನೆ 


ವೈಧಾನಿಕ ನ್ಯೂನತೆ ಇತ್ತು ಚತತ bedi ವಾಸ್ತವವಾಗಿ ಇಲ್ಲಿ ಸ್ವತ್ತಿನ 
ಹಸ್ತಾಂತರವಾಗಿದ್ದರೂ, ವಿಧಿಯ ದೃಷ್ಟಿಯಲ್ಲಿ ನ್ಯೂನತೆಯ ಕಾರಣದಿಂದ ಹಸ್ತಾಂತರ 
ವಾಯಿತು ಎನ್ನಲಾಗದು. ಚದಂವಡಿಂಡ ಒಬ್ಬ ವ್ಯಕ್ತ ವಾಸ್ತವವಾಗಿ ಸ್ವತ್ತನ್ನು 
ಪಡೆದರೂ ವೈಧಾನಿಕವಾಗಿ ಆತ ಅದರ ಒಡೆಯನಾಗುವುದಿಲ್ಲ. ಸ್ವತ್ತಿನ ಮೇಲೆ 
ಇಂತಹ ಅಪೂರ್ಣ ಅಧಿಕಾರವುಳ ಜಾತ ಬೇರೆ ಯಾರಾದರೂ ಸಹ ಎಷ್ಟೇ ನ್ಯೂನತೆ 
ಗಳಿಲ್ಲದಂತೆ ಜಾಗರೂಕತೆ ವಹಿಸಿ ಆ ಸ್ವತ್ತನ್ನು ಪಡೆದುಕೊಂಡರೂ ಆ ಸ್ವತ್ತಿನ ಮೇಲೆ 
ವಿಧಿ ಸಮ್ಮತವಾದ ಒಡೆತನ a ಆದುದರಿಂದ ಹ ಸೃತಿ ತ್ತಿನ ಇಂದಿನ 
ಒಡೆತನದ ವೈಧಾನಿಕತೆಯನ್ನು ರುಜುವಾತುಮಾಡಲು ಆ ಸ್ವತ್ತಿನ ಹುಟ್ಟಿನಿಂದ 
ಇದುವರೆಗೆ ನಡೆದ ಎಲ್ಲಾ ಹಸ್ತಾಂತರಗಳೂ ಲೋಪರಹಿತವಾಗಿದ್ದು ವು ಎಂದು ಆತ 
ರುಜುವಾತು ಮಾಡಬೇಕಾಗುತ್ತದೆ. ಇದು ಕಲ್ಪನೆಗೂ ಅಸಾಧ್ಯವಾದುದು. 
ಆದುದರಿಂದ ಚಿರಭೋಗದ ಪರಿಕಲ ಶನೆಯನ್ನು ಕಟ ಕಲಿ )ಸುವುದರ ಮೂಲಕ ಇಂತಹ 
ಒಂದು ಅನಾಹುತವನ್ನು ತಪ್ಪಿಸಲು ನ್ಯಾಯಶಾಸ್ತ್ರ ಜ್ಞ ರು ಪ್ರಯತ್ನಿ ಸಿದರು. ಈ 
ನಿಯಮದಿಂದಾಗಿ ಒಬ್ಬ ವ್ಯ ಕ್ತಿ ಒಂದು ಸ್ವತ್ತ ನ್ನು ನಿರ್ದಿಷ್ಟ ಆನೊಯಭನಿತ ಅನು 
ಭೋಗಿಸುತ್ತ ಬಂದಿದ್ದ ಪಕ್ಷದಲ್ಲಿ ಹಿಂದೆ ಹಟ್‌ ಹಸ್ತಾಂತರಗಳಲ್ಲೇ ಆಗಲಿ ಅಥವಾ 
ಆ ವ್ಯಕ್ತಿ ಆ ಸ್ವತ್ತನ್ನು ಪಡೆದಾಗ ನಡೆದ ಹಸ್ತಾಂತರದಲ್ಲೇ ಆಗಲಿ ಎಷ್ಟೇ ನ್ಯೂನತೆ 
ಗಳಿದ್ದರೂ ಆತ ಒಡೆಯನೆಂದು ಪರಿಗಣಿಸಲ್ಪಡುತ್ತಾನೆ. ಈ ರೀತಿ ವಾಸ್ತವದಲ್ಲಿರುವ 
ಒಡೆತನ ಎಧಿ ಸಮ್ಮತ ಒಡೆತನವೂ ಆಗುತ್ತದೆ. 

ಈ ವಿಧಿಯ "ಇದ್ದೆ ೇೀಶಗಳ ಬಗ್ಗೆ ಬೆಲ್ಲಿ ಯಂ ದೇಶದವರಾದ ಶೆ ್ರೀಷ್ಮ ನ್ಯಾಯ 
ಶಾಸ್ತ ಜ್ಞ ಜಾ ಒಂಡೆಬಿನ್‌, "«ಚಿರಭೋಗ ವಿಧಿಯ ನಿಜವಾದ o's ಜಾವಾ 
ಜೀವನದ ಜಲ ಆವಶ್ಯಕತೆಗಳು ಹಾಗೂ ಅನುಕೂಲತೆಗಳಲ್ಲಿ ಇದೆ”: ಎನ್ನು 
ತ್ತಾರೆ... ಆದುದರಿಂದ ತಪ್ಪು ಮಾಡುವವನಿಗೆ ಈ ವಿಧಿ ಸಹಾಯ ಮಾಡುವುದನ್ನು 
ಸಮರ್ಥಿಸುತ್ತ ಅವರು ""ಚಿರಭೋಗ ವಿಧಿ ಅನ್ಯಾಯವನ್ನು ಕಾರ್ಯಗತಗೊಳಿಸುವು 
ದಕ್ಕೆ ಕಾರಣ ಅದರ ಉದ್ದೇಶ ನ್ಯಾಯ ಪರಿಪಾಲನೆ ಅಲ್ಲ; ಸ್ಥಿರತೆ” ಎನ್ನುತ್ತಾರೆ. 
ಈ ವಿಧಿಯ ಉದ್ದೇಶ ಶಾಂತಿ ದಾಗ ಹಿ ಬರತೆ್‌ಗಳನ್ನು ಸಾಧಿಸುವುದು ಹಾಗೂ 
ವ್ಯಾಜ್ಯಗಳನ್ನು ಕತೆಗಳ ಬಕುವುದು! ಎನು ವುದನ್ನು ಆಧುನಿಕ ನ್ಯಾಯಾಂಗಗಳೂ 
ಸಮರ್ಥಿಸುತ್ತವೆ. 


2. ಜನರಲ್‌ ಥಿಯರಿ ಆಫ್‌ ಲಾ: ಪ್ಯಾರಾ : 151 

3. ಅದೇ, 

4, ನೋಡಿ; ಎ.ಐ.ಆರ್‌. 1962 ಪಂಜಾಬ್‌, ಪುಟ 142 ಎ.ಐ.ಆರ್‌. 1957. 
ಪುಟ 442 ಇತ್ಯಾದಿ. 

5. ನೋಡಿ: (1852) ಮೂರ್ಸ ಇಂಡಿಯನ್‌ ಅಪೀಲ್ಸ 23ಎ, (1911)11 ಇಂಡಿಯನ್‌ 
ಕೇಸಿಸ್‌ 164 ಇತ್ಯಾದಿ, 


ಟಫ್‌ ಟಕ್ಷಕಕರಕ್ಕ್ಕ 


| 


ಪ್ರಾಚೀನ ಭಾರತದಲ್ಲಿ ಚಿರಭೋಗದ ಪರಿಕಲ್ಪನೆ 93 


ಮೇಲ್ನೊ "ಆಟಕ್ಕೆ ಅನಾ $ಯಪರವಾಗಿ ಕಾಣುವ ಈ ವಿಧಿಯ ಸಮರ್ಥನೆಯನ್ನು 
ಹಬ್ಬ ಶ್ರೇಷ್ಠ ನ್ಯಾ ಯ ಶಾಸ್ತ್ರ ಜ್ಞ ಜಸ್ಟಿಸ್‌ ಹೋಮ್ಸ, ಮಾನವನ ಆಪು 
ಪ್ರವೃತ್ತಿ ಗಳಲ್ಲಿ ಕಾಣುತ್ತಾ ರೆ. ಜ್‌ ಯೇ ಆಗಲಿ, ಅಭಿಪ್ರಾಯವೇ ಆಗಿರಲಿ, 
ಬಹಳ ಕಾಲ ನೀವು ಅವುಗಳನ್ನು ನಿಮ ಒವುಗಳೆಂದು ಭಾವಿಸಿ ಉಪ ಪಯೋಗಿಸಿದ್ದ ರೆ, 
ಅನುಭವಿಸಿದ್ದ ರೆ, ಅದು ನಿಮ್ಮ ಆಸ್ತಿ ತ್ವದಲ್ಲಿಯೇ ಬೇರು ಬಿಡುತ್ತದೆ ಹಾಗೂ ನೀವು 
ಅವುಗಳನ್ನು ಪಡೆದ ರೀತಿ ಯತರ ಆಗಿದ್ದ ರೂ, ನೀವು ಅಸಮಾಧಾನ ವ್ಯ ಕೃಪಡಿ 
ಸದೇ, ಅದನ್ನು ರಕ್ಷಿಸಲು ಪ್ರಯತ್ನಿಸ , ಅವುಗಳನ್ನು ನಿಮ್ಮಿಂದ ಕಿತ್ತು ಕೊಳ್ಳ 
ಲಾಗದು. ಮಾನವನ ಆಳ ಪ್ರ ವ್ರ ತಿ PE ಈ ವಿಧಿಗೆ ಬೇರೆ ಒಳ್ಳೆ ಯ ಸುರ. 
ಸಿಕ್ಕ ಲಾರದು” ಎನ್ನು ತ್ತಾ ಟಾ 


ಜಸ್ಟಿಸ್‌ ಹೋಮ್ಸ್‌ ಹೇಳುವ ವಿಚಾರದ ಇನ್ನೊಂದು ಎಳೆಯನ್ನು ತತ್ವ 
ಚಿಂತಕ ಹೆಗೆಲ್‌ ಒತ್ತಿ ಹೇಳಿದ್ದಾರೆ. ವಾಸ್ತವಿಕ ಸ್ವಾಧೀನವಿಲ್ಲದೇ ಇದ್ದರೆ ಬರಿ 
ವೆ ಧಾನಿಕ ಅಧಿಕಾರಕ್ಕೆ ಯಾವ ಮಹತ ೈವೂ ವಿಧಿವ ಈ ಯಲ್ಲಿ ಇಲ್ಲದಿರುವುದನ್ನೂ, 
ಸೂಚಿಸುತ್ತ, ಹೆಗೆಲ್‌ "ಮೂಲತಃ ವ ರಭೋಗದ ಎಧಿ, ಸ್ವತ್ತಿನ "ವಾಸ್ತ್ರವಿಕ' 
ಎಂಬ ಗುಣವನ್ನು ಆಧರಿಸಿದೆ, ಸ್ವತ್ತನ್ನು ಸ್ವಾಧೀನಪಡಿಸಿಕೊಳು ಶವ ಇಚ್ಛೆ ಅಭಿವ್ಯಕ್ತಿ 
ಪಡೆಯಬೇಕು ಎಂಬ ತಥ್ಯವನ್ನು ಆಧರಿಸಿ ದೆ”? ಎನ್ನುತ್ತಾರೆ. ಒಡೆತನವನ್ನು 
ಅನುಭೋಗದೊಂದಿಗೆ ಸಮೀಕರಿಸುವುದೇ ಈ ಎಲ್ಲ ಉದ್ದೇಶಗಳ ಒಟ್ಟು ಇಂಗಿತ. 
ಪ್ರಾಚೀನ ಭಾರತದ ನ್ಯಾಯಶಾಸ್ತ್ರ ಜ್ಞ ರೂ ಈ ಉದ್ದೇಶವನ್ನೇ ಸಾಧಿಸಲು 
ಯತ್ನಿ ಸಿದರು. ವಿಜ್ಞಾನೇಶ್ವರ, ಯಾಜ್ಞ ವಲ್ಯ್ಯಸ್ಮೃತಿಯ ತನ್ನ “ಮಿತಾಕ್ಷರ” 
ಭಾಷ್ಯದಲ್ಲಿ ""ಅನುಭೋಗವೇ ಒಡೆತನದ ಸಾಕ್ಷಿ*'' ಎಂದು ಹೇಳುತ್ತಾನೆ. ಆದುದ 
ರಿಂದಲೇ ಈ ಅಜಾಗರೂಕ ಒಡೆಯನಿಗೆ ಸ್ವತ್ತ ತ್ತನ್ನೂ ಮರಳಿ ಪಡೆಯಲು ಸಹಾಯ 
ಮಾಡದಿರುವಷ್ಟರಲ್ಲಿಯೇ ನಂಹಟೋಗನೇ. ಅನುಭೋಗಿಸುವ ವ್ಯಕ್ತಿಗೆ ಒಡೆತನದ 
ಅಧಿಕಾರವನ್ನು ನೀಡುವುದರವರೆಗೆ ಮುಂದುವರೆಯುತ್ತದೆ. ಪಶ್ಚಿಮದ ಹಾಗೂ 
ಪೂರ್ವದ ವಿಧಿ ಪ್ರ ಇಲಿಗಳಿಗೆ ಹಲವಾರು ವೈಧಾನಿಕ ಪರಿಕಲ್ಪನೆಗಳು ಸಾಮಾನ್ಯ 
ವಾದವು ಎನ್ನುವುದನ್ನು ಈ ಸಂಕ್ಷಿಪ್ತ ಅನ್ವೇಷಣೆ ಸ್ಪಷ್ಟಪಡಿಸುತ್ತದೆ. ಇದಕ್ಕೆ 


1 ಆ 2 ವ ಐ ಆ ದಂ ೭ 

ಪೂರ್ವಪಶಿ ಮಗಳಲ್ಲಿ ಬೆಳೆದಿದ್ದ ಸಂಬಂಧ ಕಾರಣವಾಗಿರಬಹುದು. ಅಥವಾ 
ಚ ೧೨ 

ಎಶ್ವದ ಎಲ್ಲ ಕಡೆಗಳಲ್ಲಿ ಮಾನವ ಎದುರಿಸಿದ ಸಮಸ್ಯೆ ಗಳಲ್ಲಿ ಇದ ಸ ಸಾಮ್ಯ ವಿಶ್ವದ 


ಎಲ್ಲ ಕಡೆಗಳಲ್ಲಿಯೂ ಒಂದೇ ತರದ ನಿಯಮಗಳು ರೂಪುಗೊಳ್ಳ ಲು ಕಾರಣವಾಗಿರ 


6. ದ ಪಾಥ್‌ ಆಫ್‌ ಥ್‌ ಲಾಜ. 10, ಹಾರ್ವರ್ಡ ಲಾ ರಿವ್ಯೂ 457, 
7. ಥಿಲಾಸಫಿ ಆಫ್‌ ರೈಟ್‌. ಪ್ಯಾರಾ 64. 


*. ಉಪಭೋಗಸ್ಯ ಸ್ವತ್ವೇ ಪ್ರಮಾಣತ್ವಾತ್‌. 


೨4 


ಸಾಧನೆ 


ಬಹುದು. ಆದರೆ ಈ ದ ಶಷ್ಟಿಯಿಂದ ವಿಷಯವನ್ನು ವಿಶ್ಲೆ ೇಷಿಸಲು ಇನೂ ಶೆ ಆಳವಾದ 
ಅನ್ವೇಷಣೆ ಅಗತ್ಯ. 


ಗ್ರಂಥಸೂಚಿ 


1; 


೮1 ೫ 


ಮನುಸ್ಮೃ ನ ಚೌಕಾಂಬಾ ಪ್ರಕಾಶನ್‌, 1965 

ಯಾಜ್ಞವಲ್ಯ್ಯಸ್ಕೃತಿ : ಮಿತಾಕ್ಷರ ಭಾಷ್ಯ, ಚೌಕಾಂಬಾ ಪ್ರಕಾಶನ್‌, 1967 
ಗೌತಮ ಧರ್ಮಸೂತ್ರ; ಮಸ್ಕರಿಭಾಷ್ಕ, ಗೌರ್ನಮೆಂಟ್‌ ಒರಿಯಂಟಲ್‌ ಲೈಬ್ರರಿ 
ಸಿರೀಸ್‌, ಗೌರ್ನಮೆಂಟ್‌” ಆಫ್‌ ಮೈಸೂರು, 1917. 

ಏನ್‌ಷಂಟ್‌ ಲಾ : ಸರ್‌ ಹೆನ್ರಿ ಮೇನ್‌. ಎವರಿಮ್ಯಾನ್ಸ್‌ ಲೈಬ್ರರಿ 1972. 

ಲಾ ಇನ್‌ ದ ಮೆಕೀಂಗ್‌ : ಸರ್‌ ಕಾರ್ಲಟನ್‌ ಕೆಂಪ ಅಲ್ಲನ್‌ : ಸೆವೆನ್ತ್‌ ಎಡಿಶನ್‌, 
ಆಕ್ಸ್‌ ಫರ್ಡ. 

ದ ಗ್ರೇಟ್‌ ಲೀಗಲ್‌ ಫಿಲಾಸಫರ್ಸ್‌ : ಸಂಪಾದನೆ ; ಕ್ಲಾರೆನ್ಸ್‌ ಮಾರಿಸ್‌, ಯುನಿವರ್ಸಿಟಿ 
ಆಫ್‌ ಪೆನ್ಸಿಲ್‌ವಾನಿಯಾ ಪ್ರೆಸ್‌, 1971. 


ಕವಿತಾಗುಣೋದಯ ನಾಗವರ್ಮನ ಕಾಲವಿಚಾರ 


EE SN 
ಹೆಚ್‌. ದೇವೀರಪ್ಪ 


ಮೈ ಸೂರು ವಿಶ್ವ ಎದಾ ೪ನಿಲಯದ ಕನ್ನ ಡ ಅಧ್ಯ ಯನ ಸಂಸೆ ಯು "ಎರಡನೆಯ 
ಭಿ BE ರಾಣ” ತ ಚಂಪೂಗ್ರ ೦ಥವನ್ನು ಮೊದಲಬಾರಿಗೆ 
ಬೆಳಕಿಗೆ ತಂದು ತನ್ನ ಕೀರ್ತಿ ಪ್ರ ಷೈಗಳನ್ನು ಹೆಚ್ಚಿ ಸಿಕೊಂಡಿದೆ. ಈ ಕಾವ್ಯ ವನ್ನು 
ಕಂಡುಹಿಡಿದು ಪ್ರತಿಮಾಡಿ ಭ್‌ ಸಿದ್ದ ಪಡಿಸಿರೆವ ಶ್ರೀ ಬಿ. ಎಸ್‌. ಸಣ್ಣಯ 
ನವರು ಇದರ ಏರಿಕೆಯಲ್ಲಿ ಕತ್ಛ ೯ವಿನ ಬಗೆಗೆ ವಿವೇಚಿಸುತ್ತ ಇವನ ಕಾಲವು ಶತ 
964 (ಕ್ರಿ. ಶ. ಹ ಬಡು ನಿರ್ಧರಿಸಿರುತ್ತಾರೆ. ಇದಕ್ಕೆ "ಪುರಾಣ'ದ ಅಂತ್ಯ 
ದಲ್ಲಿರುವ ಕಾಲ ಸೂಚ ತ್ತವು ಅವರು ಕೊಡುವ ಮುಖ್ಯ ಆಧಾರ. ಹ 
ಹಿಂದೆಯೇ ಗಾ ಇತರರೂ ಈ ಸಂಬಂಧದಲ್ಲಿ ಉಲ್ಲೇಖಿಸಿರುವ ಇತರ 
ಆಧಾರಗಳನ್ನು ತಮ್ಮ ಅಗತ್ಯಕ್ಕೆ ತಕ್ಕಂತೆ ಅಳವಡಿಸಿಕೊಂಡಿದ್ದಾರೆ. ಡಾ॥ ಎಂ. ಎಂ 
ಕಲಬುರ್ಗಿ ಅವರು ಪ್ರಸಕ್ತ ಪದ್ಯ ದ ಪಾಠವನ್ನು ಸರಿಪಡಿಸಲು ಯತ್ನಿ ಸಿರು 
ವರಾದರೂ ಸಣ್ಣ ಯ್ಯ ನವರ ನಿಣ್‌ಯವನ್ನೆ € ಎತಿ ಹಿಡಿದಿದ್ದಾರೆ. ಡಾ| ಸಾ 
ಮೇಶ ಬಿರಾದಾರ ಆಟಿಯ ಇವರಿಬ್ಬರ ಅಭಿಪ್ರಾ ಯಗಳನ್ನೂ ಒಪ್ಪದೆ ತಮ ವೇ 
ಆದ ಕೆಲವು ಹೊಸ ಆಧಾರಗಳನ್ನು ಕೊಟ್ಟು ಈ ಕವಿಯ ಕಾಲ “ಶಕ 1084 (ಕ್ರಿ. ಶ 
1162) ಎಂಬ ನಿರ್ಣಯಕ್ಕೆ ಬಂದಿರುತಾ. ರೆ.: ಶ್ರೀ ಎಂ.ವಿ. ಸೀತಾರಾಮಯ್ಯ 
ನವರು ಸಣ್ಣ ಯ್ಯ ನವರ ಅಭಿಪ್ರಾ ಯವನ್ನೆ € Tinto ಸಂಬಂಧಪಟ್ಟ ವೃ ತ್ತ್ವ ದ 
ಲೋಪದೋಷಗಳನ್ನು ಸರಿಪಡಿಸಲು ಪ್ರಯತ್ನಿಸಿದ್ದಾರೆ. ಡಾ| ಕೊ ಶ್ರೀ 
ಮುಗಳಿ ಅವರು “ಅದರ (ವರ್ಧಮಾನ ಪುರಾಣದ) ಪೀಠಿಕೆಯಲ್ಲಿ ಕೊಟ್ಟಿರುವ 
ವಿವರಣೆಯಿಂದ ಕ್ರಿ. ಶ. 1042 ಆ ಗ್ರಂಥಸಮಾಪ್ತಿಯ ವರ್ಷವೆಂದು ತಿಳಿಯುವು 
ದಾದರೂ ಆ ಪದ್ಯದ ಅರ್ಥವಿಕೆಯಲ್ಲಿ ಕೆಲವು ತೊಡಕುಗಳಿವೆ? ಎಂದಿದ್ದಾರೆ. 
ಆದುದರಿಂದ ಈ ಬಗೆಗೆ ಪ್ರನರಾಲೋಚನೆಯ ಅವಶ್ಯಕತೆ ಇದೆ ಎಂದೆನ್ನಿ ಸುತ್ತದೆ. 


ಪ್ರಸಕ್ತ ಪದ್ಯದ ಪಾಠವು ಮೂಲದಲ್ಲಿ ಹೀಗಿದೆ : 


ವಸುವರ್ಗಾಂಕ ಮಿದ... ತೀ ತಳಕ ಭೂಭೃದ್ವತ್ಸರಂ ಚಿತ್ರ ಭಾ 
ನು ಸಮಾಖ್ಯಾಬ್ದಕ ಮಾಶ್ವಯುಗ್ಬಹುಳ ಷಷ್ಕೀವಾಸರಂ ತಾ ಪುನ 
ರ್ವಸು ರುಕ್ಷಂ ಸುರಮಂತ್ರಿವಾರಮಭಿಜಿಲ್ಲಗ್ಲೋದಯಂ ಕೊಡೆ ವ 


ರ್ತಿಸೆ ಪೇಳ್ದಂ ಕವಿತಾಗುಣೋದಯನಿದಂ ಚೆಲ್ವಾಸೆ ತಾತ್ಸರ್ಯದಿಂ 
[XVI-47] 


೨6 ಸಾಧನೆ 


ಚಿತ ತ್ರಭಾನು ಸಂವತ್ಸರ, ಆಶ್ಚ ಯುಜ ಬಹುಳ ಷಷ್ಠಿ ಪುನರ್ವಸು ನಕ್ಷತ್ರ, 
ಗುರುವಾರ, ಅಭಿಲ್ಲಗ್ನ- -ಮೊದಲಾದುವೆಲ್ಲವೂ ಕ್ರಿ. ಶ. 1042 ನೆಯ ಅಕ್ಟೋಬರ್‌ 
ತಿಂಗಳ ಏಳನೆಯ ದಿವಸಕ್ಕೆ ಸರಿಹೋಗುತ್ತವೆ, ಎಂದರೆ, ಶಾಲಿವಾಹನಶಕ 964 
ಎಂದಾಗುತ್ತದೆ. ಆಗ ಈತನ ಕಾಲ ಶ್ರೀ ಆರ್‌. ನರಸಿಂಹಾಚಾರ್ಯರು ಹೇಳುವ 
ಕಾಲಕ್ಕಿಂತ ಒಂದು ಶತಮಾನ ಹಿಂದಕ್ಕೆ ಹೋಗುತ್ತದೆ. ಈ ಪದ್ಯದಲ್ಲಿಯೇ ಬರುವ 
"ವಸುವರ್ಗಾಂಕ' ಎಂಬುದು ೨964 ಕೈ ಸರಿಹೊಂದಬೇಕಾಗುತ್ತದೆ. ಇದನ್ನು 
"ಅಂಕಾನಾಂ ವಾಮತೋಗತಿಃ? ಎಂಬ ಸೂತ್ರಕ್ಕನುಸಾರವಾಗಿ ಅರ್ಥಮಾಡಿದರೆ 
"ಅಂಕ”-9, “ವರ್ಗ'-6 ಎಂಬುದಾಗಿ ಹೇಳಬಹುದಾಗಿದೆ. ಇದರಲ್ಲಿರುವ 
ಮತ್ತೊಂದು “ವಸು” ಪದಕ್ಕೆ 8 ಎಂಬ ಅರ್ಥವಾಗುವುದೇ ಹೊರತು 4 ಎಂಬ 
ಅರ್ಥವಾಗುವುದಿಲ್ಲ. ಟ್ಟ "ವಸು? ಎಂಬ ಪದಕ್ಕೆ 8 ಎಂಬ ಸಂಖ್ಯೆ ಯನ್ನಿ ಟ್ಟು 
ಕೊಂಡು ಅದರ “ವರ್ಗ” ಎಂದರೆ 8 :8..64 ಇ in Mee: 
ಎಂಬುದನ್ನು 9 ಎಂದು ಹೇಳಿ 964 ಎಂದು ಅರ್ಥಮಾಡಬಹುದಾಗಿದೆ. 
ಹೀಗಾದಾಗ ಅಂಕಿಗಳು ಮತ್ತು ಸಂವತ್ಸರ ಎರಡೂ ರೀತಿಯಿಂದಲೂ ನಾಗವರ್ಮನ 
ಕಾಲ ಕ್ರಿ. ಶ. 1042 ಕೈ ಸರಿಹೋಗುತ್ತದೆ. ಎರಡನೆಯ ರೀತಿಯಿಂದ ಅರ್ಥ 
ಮಾಡುವುದನ್ನು ತಿರಸ್ಕರಿಸಿದರೂ 968 ಎಂಬುದು ಸ್ಪಷ್ಠ ವಾಗಿದೆ. ಎಂದರೆ ಈ 
ಮೂರು ಸಂಖ್ಯೆಗಳಲ್ಲಿ ಒಂಬೈನೂರ ಅರವತ್ತನ್ನು ಯಾರೂ ಅಲ್ಲಗಳೆಯ 
ಲಾಗುವುದಿಲ್ಲ. ಕೊಟ್ಟಿರುವ ಸಂವತ್ಸರಾದಿ ವಿವರಗಳು ಮತ್ತಾವ ವರ್ಷಕ್ಕೂ 
ಸರಿಹೊಂದುವುದಿಲ್ಲ. ಆದುದರಿಂದ ಈತನ ಕಾಲವನ್ನು ಕ್ರಿ. ಶ. 1042 ಎಂದು 
ಹೇಳೆಬೇಕಾಗುತ್ತದೆ”-ಇದು ಶ್ರೀ ಸಣ್ಣ ಯ್ಯ ನವರ ಹಕ್ಕೂ, 


ಸಂವತ್ಸರಾದಿ ಇತರ ಅಂಶಗಳನ್ನೇ ಲೆಕ್ಕಕ್ಕೆ ತೆಗೆದುಕೊಂಡರೆ ಅವು ಶಕವರ್ಷ 
ಸಂಖ್ಯೆಗೆ ಹೊಂದಿಕೊಳು ವುದಿಲ್ಲವೆಂದೂ ಸಂಖ್ಯೆ ಯನ್ನೇ ಗಣನೆಗೆ ತೆಗೆದುಕೊಂಡರೆ 
ಸಂವತ್ಸರಾದಿ ಇತರ ಅಂಶಗಳು SP : ವುದಿಲ್ಲವೆಂದೂ ಶ್ರೀ ಸಣ್ಣ ಯ್ಯ 
ನವರೇ ಹೇಳಿದಂತಾಯಿತು. ಮೇಲೆ ಹೇಳಿದ “ ಮುಹೂರ್ತವು ಶಕ 964: ನೆಯ 
ಚಿತ್ರಭಾನುವಿನಲ್ಲಿ ಮಾತ್ರ ಬರುತ್ತದೆಯೆ ? ನೂರಿನ್ನೂರು ವರ್ಷಗಳಮೇಲೆ 
ಅದೇ ಮುಹೂರ್ತ ಮತ್ತೆ ಬರಬಹುದು. ಶಕ 964 ಕ್ಸ ಹಿಂದೆಯೂ ಬಂದಿರ 
ಬಹುದು. ಬಿರಾದಾರರೂ ಹೇಳುವಂತೆ ಆ ಮುಹೂರ್ತ ಶಕ 904 ರಲ್ಲಿಯೂ 
ಬಂದಿತ್ತು (ವಾರ ಮಾತ್ರ ಬುಧವಾರ, ಗುರುವಾರವಲ್ಲ. ಈ ವ್ಯತ್ಯಾಸ 
ಗಮನಾರ್ಹವಲ್ಲ). ಈ ಶಕವರ್ಷ ಸಂಖ್ಯೆ ಯನ್ನೇ ನಾವು ಮುಖ್ಯ ಮ 
ಗಣನೆಗೆ ತೆಗೆದುಕೊಳ ಬೇಕು. bre” ಸಸರನಳ್‌ಕಯೂಗುವದು 
ಸಾಧ್ಯ. ಶಕವರ್ಷ ಸಂಖ್ಯೆ ಮತ್ತೆ ಬರುವುದಿಲ್ಲ. ಶಕವರ್ಷ ಸಂಖ್ಯೆಯನ್ನು 
ಕೆ ೈಬಿಡುವಂತೆಯೇ ಇಲ್ಲ. 


ಕವಿತಾಗುಣೋದಯ ನಾಗವರ್ಮನ ಕಾಲವಿಚಾರ 97 


ಫ್ರೀ ಸಣ್ಣ ಯ್ಯ ನವರು “ವಸ ಸುವರ್ಗಾಂಕ'ಕ್ಕೆ ಅರ್ಥಮಾಡಿರುವುದೂ ವಿಚಿತ್ರ 
ವಾಗಿದೆ. ನಮ್ಮ, ಕವಿಗಳಲ್ಲಿ ಕೆಲವರು ಗ ಸ್ರಂಥಗಳನ್ನು ಮುಗಿಸಿದ ಅಥವಾ ಫರೀದ 
ಕಾಲವನ್ನು UN ಲು ಶಕವರ್ಷಸಂಖ್ಯೆಯ ನನ್ನೇ ನ ಕುಪುಧುಂಟ. ಉದಾಹರಣೆಗೆ 
ರನ್ನನು 
ಶಕವರ್ಷಂ ಪಂಚದಶಾ 
ಧಿಕ ನವಶತಮಾಗೆ ವಿಜಯ ಸಂವತ್ಸರ ಕಾ 


ರ್ತಿಕ ನಂದೀಶ್ವರ ದಿನದೊಳ್‌ 
ಪ್ರಕಟಿಸಿದುದು ರತ್ನನಿಂದಮಜಿತಪುರಾಣಂ ೫1154 


ಎಂದಿದ್ದಾನೆ. ಆತನು "ಅಜಿತ ಪುರಾಣ'ವನ್ನು ಶಕ 950ನೆಯ ವಿಜಯ ಸಂವತ್ಸರದಲ್ಲಿ 
ಪ್ರಕಟಿಸಿದನೆಂಬುದು ಸುಸ್ಪ ಷ್ಟವಾಗಿದೆ. 


ಕೆಲವರು ಶಕವರ್ಷಸಂಖ್ಯೆಯನ್ನು ಸಂಕೇತಗಳ ಮೂಲಕ ಹೇಳಿರುವುದುಂಟು. 
ಶೀಧರಾಚಾರ್ಯನು, 
ಧರಣಿ ಗಿರಿ ನಿಧಿ ಶಕಾಬ್ಬಂ 
ವಿರೋಧಿ ವತ್ಸರದ ಮಾರ್ಗಶೀರ್ಷದ ಶುಕ್ಲೆ 


ತರದ ಚತುರ್ಥೀ ದಿವಸದ 
ಗುರು ಪ್ರಷ್ಯದೊಳೆಸೆದುದಿಳೆಗೆ ಜಾತಕ ತಿಲಕಂ 3೫೭೫೭744 


ಎನ್ನು ತ್ತಾನೆ ಧರಣಿ-1, ಗಿರಿ-7, ನಿಧಿ-೨9. ಈ ಅಂಕಗಳನ್ನು ಬಲದಿಂದ ಎಡಕ್ಕೆ 
ಓದಿದರೆ ಶಕ 971 ಆಗುತ್ತದೆ. ಅಂಕಗಳನ್ನು ಸಂಕೇತಿಸುವ ಪದಗಳನ್ನು ವರ್ಗಿಸು 
(ವಸು « ವಸು) ವುದಾಗಲಿ ಅಂಕಗಳನ್ನೇ ವರ್ಗಿಸು (8x8) ವುದಾಗಲಿ ನಮ್ಮ 
ಕವಿಗಳ ಪದ್ಧ ಫಿಯಲ್ಲ. "ಕವಿತಾಗುಣೋದಯ ಶ್ರೀಮನ್ನಾ ಗವರ್ಮ' ಹೀಗೆ 
ಮಾಡಿಯಾನೆ ? 


"ಪುರಾಣ'ವನ್ನು ಪ್ರಕಟಿಸಿದ ಮುಹೂರ್ತವನ್ನು ಹೇಳುವ ಪದ್ಯದಲ್ಲಿ ಶಕವರ್ಷ 
ಸಂಖ್ಯೆಯನ್ನೊಳಗೊಂಡ pied ಸಂದಿಗ್ಧಾ ರ್ಥಕ್ಕೆ ಎಡೆಗೊಟಿ ದೆ. ಐದನೆಯ 
ಅಕ್ಷರವು ಶ್ರಿ ಶ್ಶೀ ಸಣ್ಣ ಯ್ಯ ನವರು ಓದಿರುವಂತೆ *ಕ'. ಶ್ರೀ ಬಿರಾದಾರರು ಓದಿರುವಂತೆ 
"ತ, ಎಂಟನೆಯ ಅಕ್ಷರವಿರುವ ಭಾಗ ಪ್ರಾಯಶಃ ತ್ರುಟಿತವಾಗಿದೆ. ವೃತ್ತದ 
ಇತರ ಪಾದಗಳಲ್ಲಿರುವ ದೋಷವನ್ನು ಕುರಿತು ಇಲ್ಲ ವಿಚಾರ ಮಾಡಬೇಕಾದುದಿಲ್ಲ. 


ಡಾ| ಎಂ. ಎಂ. ಕಲಬುರ್ಗಿ ಅವರೂ ಶ್ರೀ ಎಂ. ವಿ. ಸೀತಾರಾಮಯ್ಯನವರೂ 
ಈ ಪದ್ಯಭಾಗವನ್ನು ಸರಿಪಡಿಸಲು ಪ್ರಯತ್ನಿಸಿದ್ದಾ ರೆ. ಅವರು ಸಾ 
ಅಂತಿಮ ತೀರ್ಮಾನಕ್ಕೇ ತಲೆದೂಗಿರುವುದರಿಂದ ಅವರ ತಿದ್ದುಪಡಿಯನ್ನು ಇಲ್ಲಿ 


98 ಸಾಧನೆ 


ಗಮನಿಸಬೇಕಾಲ್ಲ. ಆದರೆ ಶ್ರೀ ಬಿರಾದಾರರ ಪರಿಷ್ಕರಣವನ್ನೂ ಅವರ ವಾ 
ವನ್ನೂ ಅವಶ್ಯ ವಿಮರ್ಶಿಸಬೇಕಾಗಿದೆ. 

ಪ್ರಸಕ್ತ ಭಾಗವು, 

““ವಸುವರ್ಗಾಂತಮಿದಾ[ಕ್ಷಿ]ತೀ ತಳಕ ಭೂಭ ದ್‌ವತ್ಸರಂ ಚಿತ್ರಭಾ”? 
ಎಂದು ಅವರ ಊಹೆ. “ತ? ಮತ್ತು “ಕ' ಗಳಿಗೆ ತುಂಬಾ ಸಾದೃಶ್ಯವಿರುವುದರಿಂದ 
ಲಿಪಿಕಾರರೋ ಹಸ್ತಪ್ರತಿಯನ್ನು ಓದುವವರೋ *ತ'ವನ್ನು *ಕ' ಎಂದು ಭ್ರಮಿಸು 
ವುದು ಅಸಂಭವವೇನಲ್ಲ. ಆದರೆ ಆ ಪದಪುಂಜವನ್ನು ವಸು ವರ್ಗ 4 ಅಂತಮ್‌ 
+ಇದು- ಆ ಕ್ಷಿತೀತಳಕ 4 ಭೂಭೃತ್‌ - ಹೀಗೆ ಬಿಡಿಸಿ "“ವಸು-8, ವರ್ಗ-4 
ಅಂದರೆ 84. ಇದು "ಕ್ಷಿತೀತಳಕ ಭೂಭ್ಭೃತ್‌' ಇದರ ಅಂತ್ಯದಲ್ಲಿ ಇರುವ ವತ್ಸರ, 
ಕ್ಷಿತೀತಳಕ - ಪಾತಾಳ, ಭೂಭ್ಯತ್‌ - ರಾಜ. ಅಂದರೆ ಪಾತಾಳಕ್ಕೆ ರಾಜನಾದವನು 
=ನಾಗ-10. ಆದ್ದರಿಂದ 1084 ಈ ಸಂಖ್ಯ ಸಿದ್ಧವಾಗುತ್ತದೆ. ಇದು 
ಕ್ರಿ.ಶ. 1162ಕ್ಕೆ ಸರಿಹೊಂದುತ್ತದೆ? ಎಂದು ಸಾಧಿಸಿರುತ್ತಾರೆ. ಹೀಗೆ ಮಾಡುವುದು 
ಗಣಿತ ಶಾಸ್ತ್ರ ಪ್ರಕ್ರಿಯೆಗೆ ವಿರೋಧವಾಗಿದೆ. 8, 4,- ಈ ಎರಡನೂ ಸ ಬಲದಿಂದ 
ಎಡಕ್ಕೆ ಜೋಡಿಸಿಕೊಂಡರೆ 48 ಆಗುತ್ತದೆ. ಹತ್ತ (10)ನ್ನು ಬಲಗಡೆಯಿಂದ 
ಎಡಗಡೆಗೆ ಜೋಡಿಸಿದರೆ 01 ಆಗುತ್ತದೆ. ಇದು ಹಾಗಿರಲಿ. *ಕ್ಷಿತೀತಳಕ' ಎಂದರೆ 
ಪಾತಾಳ ಎಂದು ಯಾವ ನಿಘಂಟಿನಲ್ಲಿ ಹೇಳಿದೆ ? 


ಕಾ 
ಖಾ 
ಶಿ ಶಿ 


"ನಾಗ' ಎಂಬುದು 10ರ ಸಂಕೇತ ಎಂಬುದನ್ನು ಒಪ್ಪೋಣ. ನಾವು ಕಂಡಂತೆ 
ಕಾಲಸೂಚಕ ಪದ್ಯಗಳಲ್ಲಿ ಸೊನ್ನೆಯಿಂದ ಒಂಬತ್ತರವರೆಗಿನ ಅಂಕಗಳಿಗೆ ಮಾತ್ರ 
ಸಂಕೇತಗಳನ್ನು ಕೊಟ್ಟಿರುವರು. ಇದಕ್ಕೆ ಕಾರಣ. “ಏಕದ ಸ್ವಾನದಲ್ಲಿಯೋ 
"ದಶಕ'ದ ಸ್ಥಾನದಲ್ಲಿಯೋ ಶತಕದ ಸ್ಥಾನದಲ್ಲಿಯೋ “ಸಹಸ್ರ'ದ ಸ್ಥಾನದಲ್ಲಿಯೋ 
10ನೂ A ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನೂ ಇಡುವುದಕ್ಕೆ ಬರುವುದಿಲ್ಲ. ಹತ್ತಕೂ 


ದಳ 
ಅದರ ಮುಂದಿನ ಅಂಕಗಳಿಗೂ ಸಂಕೇತಗಳಿರುತ್ತವೆಯಾದರೂ ಅವನ್ನು ಪ್ರಸಕ್ತ 


ವೃತ್ತದಂತಹ “ಕಾಲಸೂಚಕ”ಗಳಲ್ಲಿ ಬಳಸುವುದಕ್ಕಾಗುವುದಿಲ್ಲ; ಬಳಸಬಾರದು. 


ಅದೇ ಪದ್ಯದಲ್ಲಿ "ಸುರಮಂತ್ರಿವಾರ' ಎಂಬ ಪದವಿದೆ. * ಶ್ರೀ ಬಿರಾದಾರರು, 
ಹಾಗೆಂದರೆ ಸೋಮವಾರ ಎಂಬುದನ್ನು ಸಾಧಿಸುವುದಕ್ಕಾಗಿ ವೈದಿಕ ಸಾಹಿತ್ಯದಲ್ಲ 
"ಸೋಮ'ಕ್ಕಿರುವ ಸ್ಥಾನವನ್ನು ವಿವರ್ಣಿಸಿ "ಸೋಮನೇ ಸುರಮಂತ್ರಿಯಾಗಲು 
ಸಾಧ್ಯ” ಎಂದಿರುತ್ತಾರೆ.. ಶ್ರೀಧರಾಚಾರ್ಯನು “ಜಾತಕ ತಿಲಕ'`ದಲ್ಲಿ *ದಿವಿಜಾ 
ಮಾತ್ಯ', "ಸುರೇಂದ್ರಾಮಾತ್ಯ', "ಸುರಸಚಿವ' - ಈ ಮಾತುಗಳನ್ನು “ಗುರು'ವಿಗೆ 
ಪರ್ಯಾಯ ಪದಗಳನ್ನಾಗಿ ಪ್ರಯೋಗಿಸಿದ್ದಾನೆ.₹ "ಸುರಮಂತ್ರಿವಾರ' ಎಂದರೆ 
-ಗುರುವಾರವೆ, ಸೋಮವಾರವಲ್ಲ. 


ಕವಿತಾಗುಣೋದಯ ನಾಗವರ್ಮನ ಕಾಲವಿಚಾರ ೨೨ 


ಆದರೂ, ಶ್ರೀ ಬಿರಾದಾರರ ತೀರ್ಮಾನವೇ ಸ ಸಾಧುವಾದುದೆಂಬುದನ್ನು ಸದ್ಯಕ್ಕೆ 
ಕಾಲಸೂಚಕ ಪದ್ಯ ವನ್ನು ಕೆ ಬಿಟ್ಟು, ಬೇರೆ ಪ್ರಮಾಣಗಳನ್ನು ಕೊಟ್ಟು ಸಮರ್ಥಿಸಲು 
ಬರುತ್ತದೆ. 

ನಯಸೇನ, ನಾಗಚಂದ್ರ, ಬ್ರಹ್ಮಶಿವ ಇವರ ಕಾಲನಿರ್ಣಯ ಮಾಡಿ, ಇವರ 
ಕ ತಿಗಳಲ್ಲಿರುವ ಕೆಲವು ಪ್ರಮಾಣಗಳ ಆಧಾರದಿಂದ ಕವಿತಾಗುಣೋದಯಂ 


ನಾಗವರ್ಮನ ಕಾಲವನ್ನು ನಿರ್ಧರಿಸುವುದಕಾ ಗುತ್ತದೆ. 


ನಾಗವರ್ಮನ “ಭಾಷಾಭೂಷಣ'ದಲ್ಲಿ "ದೀರ್ಫೊೋಕ್ತರ್ನಯಸೇನಸ್ಕ' ಎಂಬ 
ಸೂತ್ರವಿರುವುದು (73) ಎಲ್ಲಾ ವಿದ್ವಾ ೦ಸರಿಗೂ ತಿಳಿದಿರುವ ವಿಷಯ. ಆ 
ಸೂತ್ರಕ್ಕೆ ಆತನು "ಸಂಭ ನಾರ್ದೇ ವರ್ತಮಾನಸ ಸ್ಯ ಸರ್ವಸ್ಯಾಪಿ ಶಬ ಸ 
ನಯಸೇನ ಮುನೇರ್ಮತೇ ದೀರ್ಫೋಕ್ತ್ಕಿಭಗವತಿ” ಎಂದು ವೃತ್ತಿಯನ್ನು 
ಬರೆದಿರುವನಲ್ಲದೆ “ದೇವಾ ಬಿನ್ನ ಪಂ, ದೇವ ಬಿನ್ನಪಂ ; ಸುಗ್ಗೀ, ಸುಗ್ಗಿ ; ವಿಧೂ, 
ವಿಧು; ಕಾಂತೇ, ಕಾಂತೆ ; ಗಿಳಿಗಳಿರಾ, ಗಿಳಿಗಳಿರ ;. ಈ ಲಕ್ಷ 5ಗಳೆನ್ನೂ ಕೊಟ್ಟೆ ರು 
ತ್ತಾನೆ... ಕವಿಚರಿತೆಕಾರರು ಈ ಅಂಶವನ್ನು ಸ ಗಮನಿಸಿ "ಈ ಜಾ ಕನ್ನ ಡ. ವ್ಯಾ ಕ 
ವನ್ನು ಸಹ ಬರೆದಿರಬಹುದೆಂದು ತೋರುತ್ತದೆ. ಧರ್ಮಾಮೃತವು ಕಕ 
ಇನ್ನಾ ವ ಗ್ರಂಥವೂ ನಮಗೆ ದೊರೆತಿಲ್ಲ? ಎಂದಿದ್ದಾ ರೆ.6 ಎ. ವೆಂಕಟಸುಬ್ಬಯ್ಯ 
ನವರು ಮುಳುಗುಂದದ ಶಾಸನ (ಕ್ರಿ. ಶ. 1056)ದಲ್ಲ ಹೊಗಳಿರುವ ವೈಯಾಕರಣ 
ನಯಸೇನ ಪಂಡಿತನೇ ಕನ್ನ ಡ ವಾ ;ಕರಣವೊಂದನ್ನೂ ಬರೆದಿರಬಹುದೆಂದೂ 
ನಾಗವರ್ಮನು ಹೆಸ ರಿಸಿರುವುದು ಆತನನ್ಗೆ. € ಎಂದೂ ಊಹಿಸಿದ್ದಾ ರೆ. ಶ್ರೀ ಸಣ್ಯಯ್ಯ 
ನವರೂ ಅವರ ಅಭಿಪ್ಪಾ ಯವನ್ನು ಜೆಂಬ ಲಿಸುವ ಶ್ರೀ ಎಂ. ಎ. ಸೀತಾರಾಮಯ್ಯ 
ನವರೂ ಎರಡನೆಯ ಅಭಿಪ್ರಾಯವೇ ಸರಿ ಬಂ ತೀರ್ಮಾನಿಸಿಬಿಟಿ | ರುವರು. 
ಇದು ಹೇಗೆ “ಸರಿ” ? 


ನದಲ್ಲಿ ಹೊಗಳಿರುವಂತೆ ನಯಸೇನ ಪಂಡಿತನು ಸಂಸ್ಕೃತ ವ್ಯಾ ಕರಣದಲ್ಲಿ 


ರ ಹೆಸರಿಗೆ ತೆ ಎಂಬ ಉಪಾಧಿ ಸೇರಿಕೊಂಡಿದೆ. ಇಷ್ಟರಿಂದಲೇ 
ಆತನು ಕನ್ನಡ ವ್ಯಾಕರಣವ ಬರೆದಿರುವನೆಂಬುದು ಸಿದ್ಧವಾಗುವುದಿಲ್ಲ. 
“ಧರ್ಮಾಮೃತ'ದ hf ತವ ನ್ನನ್ನು ಎಲ್ಲಿಯೂ “ಪಂಡಿತ್‌ ಎಂದು ಕರೆದು 


ಕೊಂಡಿಲ್ಲ. “ನಯಸೇನ ಮುನೀಂದ್ರ? ಎಂದು ಒಮ್ಮೆ (1-8), "ಉದ್ಯತ್ತಪೋ 
ಮೂರ್ತಿ? ಎಂದು ಒಂದುಸಲ (1- ೨1), "ನಯಸೀಿಸಟುದ' ಎಂದು ಒಮ್ಮೆ (1-58), 

ಪ್ರತಿ ಆಶ್ವಾ ಸದ ಅಂತ ದಲ್ಲಿಯೂ ನಯಸೇನ ದೇವ” ಎಂದು ಹೇಳಿಕೊಂಡಿರುತ್ತಾ ನೆ. 
ನಯಸೇನ ಪಂಡಿತ' ಎಂದು ಒಂದು ಕಡೆಯೂ ಸೂಚಿಸಿಲ್ಲ. ಇದಲ್ಲದೆ, ಕಾವಾ ರಂಭ 
ದಲ್ಲಿ ಕನ್ನಡ ಭಾಷೆಯ ಶದ್ಧತೆಯ ಬಗೆಗೆ ತನ್ನ ಅತೀವ ಕಳಕಳಿಯನ್ನೂ ವ AF 


100 ಸಾಧನೆ 


ಪಡಿಸಿರುವನು. “ಧರ್ಮಾಮೃತ'ದಲ್ಲಿ "ದೀರ್ಫೋಕ್ತಿ'ಗೆ ಅನೇಕ ಉದಾಹರಣೆಗಳೂ ' 


ಇವೆ. ಇಲ್ಲಿ ಅವುಗಳಲ್ಲಿ ಮೂರನ್ನು ಮಾತ್ರ ಉಲ್ಲೇಖಿಸಿದೆ. 
1. ಸಂಬೋಧನಾರ್ಥದಲ್ಲಿ ದೀರ್ಥೋಕ್ರ್ತಿಗೆ- 


ಎನಗೆ ಕೂರ್ಪೊಡೆ ಬೇಗದಿಂ ತಡವಿಲ್ಲದಿಂದೆ ಮಹಾಬಲಾ 


ಮನೆಯ ಪಿತ್ತಲೊಳೀತನಂ ಪಿಡಿದೊಯ್ದು ಭೋಂಕನೆ ಕೊಂದು... ೫-162 


ತ ಷಷ್ಠೀ ವಿಭಕ್ತಿಯು ದೀರ್ಫಾಂತವಾಗುವುದಕ್ಕೆ- 
ಗ ರಂಜಿಪುದು ಕೇಳ್‌ಮುಡಿ ಪಂಕರುಹಾಕ್ಷಿಯೊರ್ವಳಾ VI1-22 


: ಶಕೆ ದಂತ ವಿಶೇಷಣಕ್ಕೆ- 
...ನಿನ್ನ ತಂದೆಯ ಪಡೆದಾ 
ಪೊನ್ನಿಂಗೆ: ನೀನೇ ಮುಖ್ಯನ್‌... 2೫-142 


ನ ಸ ;ಃ 


“ಕವಿತಾಗುಣೋದಯ' ನಾಗವರ್ಮನು ನಯಸೇನ ಮುನೀಂದ್ರನ “ಧರ್ಮಾ ' 
ಮೃತ'ವನ್ನು ನೋಡಿ ಪ್ರಸಕ್ತ ಸೂತ್ರವನ್ನು ಕಟ್ಟಿದನೋ ಆತನೇ 3 ಬರೆದಿರಬಹು 


ದಾದ ವ್ಯಾ ಕರಣವನ್ನು ನೋಡಿ ಆ ಸೂತ್ರವನ್ನು ಮಾಡಿದನೋ ಈಗ ತಿಳಿಯದಾ. 
ಆದರೆ ಸೂತ್ರ ದ ವೃತ್ತಿ ಶ್ರಯಲ್ಲಿ “ನಯಸೇನ ಮುನಿ” ಎಂಬ ಪದವನ್ನು ಪ್ರಯೋಗಿಸಿ 
ದ್ದಾ ನೆ; ನಯಸೇನ ಪಂಡಿತ ಎಂಬುದನ್ನ ಲ್ಲ. ಈತನು ಕ್ರಿ. ಶ. 1112ರಲ್ಲಿ 


"ಧರ್ಮಾಮೃ ತ'ವನ್ನು ಸಮಾಪ್ತಿಗೊಳಿಸಿದ "ನಯಸೆ ಸೇನಮುನಿ'ಯನ್ನೆ ೇ ನಿರ್ದೇಶಿಸಿರ | 


ಬೇಕು. ಹೀಗಿರುವುದರಿಂದ ಈತನು ಕಿ ಕ್ರಿ.ಶ. 1112ರಿಂದ ಈಚೆಗೆ ಬಾಳಿದವನು 
ಎಂದು ಹೇಳಬೇಕಾಗುತ್ತದೆ. 


“ಬಹುತಾಪಕ್ಕೆ ಬಿಗುರ್ತು ವಿಷ್ಣು ಪಡೆದಂ ಮತ್ತಾ ವತಾರಕ್ಕೆ” _ ಈ ' 
ಣ ಫಿ ಕ 


ವಾಕ್ಯ ವನ್ನು “ಭಾಷಾಭೂಷಣ'ದಲ್ಲಿ ಉದಾಹರಿಸಿದೆ. ಇದು ನಾಗಚಂದ್ರನ 
"ರಾಮಚಂದ್ರ ಚರಿತ ಪುರಾಣ' ದಲ್ಲಿರುವ ಒಂದು ಪ ಪದ್ಯದ ಭಾಗ. ಈ ವಾಕ್ಮವು 
“ಮಗ ದೊರೆಯದಿರುವ ಬೇರಾವುದಾದರೂ ಕಾವ್ಯ ದಿಂದ ತೆಗೆದುಕೊಂಡುದಾಗಿರ 


Rt sh ೫ 


ಬಹುದೆ ?” ಎಂದು ಶಂಕಿಸಿದ್ದಾ ರೆ ಫ್ರೀ ಸಣ್ಣಯ್ಯ ನವರು. ಮುಂಗೆ, ಮೇಲಣ ' 


ಹುಣ್ಣ ನ್ನ್ನ ನೋಡಿಕೊಳ್ಳುವುದಕ್ಕೆ ಕನ್ನಡಿ ಬಿಜಿ : ? ತಮ್ಮ ನಿರ್ಣಯಕ್ಕೆ ಈ ಅಂಶ 
ಅಡಿ ಯಾಗುವುದೆಂದು Re ಅಡ್ಡ ಮಾತು. ಈ ವಾಕ A) ಆ ಸ್‌ರವರು. ಸಂಪಾದಿಸಿ 
ರುವ “ಭಾಷಾಭೂಷಣ'ದಲ್ಲಿ ಇಲ್ಲವೆಂದೂ ಆರ್‌. ನರಿ ಯು ಸಂಪಾದಿಸಿ 
ರುವ ಮುದ್ರಣದಲ್ಲಿ ಮಾತ್ರ ಇದೆಯೆಂದೂ ಆದುದರಿಂದ ಇದು ಪ್ರಕ್ಷೇಪ 


ವಿರಬೇಕೆಂದೂ ಅವರ ಉಹೆ. ಇವರ ಅಭಿಪ್ರಾಯವನ್ನು ಪ್ರತಿಧ್ವನಿಸಿರುವ ಎಂ. ವಿ. ' 


ಕವಿತಾಗುಣೋದಯ ನಾಗವರ್ಮನ ಕಾಲವಿಚಾರ 101 


ಸೀತಾರಾಮಯ್ಯನವರು “ಲಲಿತಶೈಲಿಯ ನಾಗಚಂದ್ರನು ವಿಚಿತ್ರವಾದ ವಿಭಕ್ತಿ 
ಪಲ್ಲಟದ ಪ್ರಯೋಗವನ್ನು ಮಾಡಿರಲಾರ. ಈ ಸಂದರ್ಭದಲ್ಲಿ ನಾಗಚಂದ್ರನ 
ಪ್ರಯೋಗ “ಭಾಷಾಭೂಷಣ? ಸೂತ್ರಕ್ಕೆ ಹೊಂದುವುದೇ ಇಲ್ಲ? ಎನ್ನುತ್ತಾರೆ. 
. ಇವರ ಆಕ್ಷೇಪಗಳಿಗೆ ಸಮಾಧಾನ ಹೇಳುವುದು ಕಷ ಕವೇನಲ್ಲ. 


ತೆ ಪ 

ದಿದ್ದರೇನು ? ಇತರ ಅನೇಕ ಪ್ರತಿಗಳಲ್ಲಿದೆಯಲ್ಲ! ಒಬ್ಬ ಪ್ರತಿಕಾರನು ಮಾತ್ರ 
ಉದ್ದೇಶಪೂರ್ವಕವಾಗಿಯೋ ಮರವಿನಿಂದಲೋ ಆ ಪ್ರಯೋಗವನ್ನು ಕೈಬಿಟ್ಟ ರ 
ಬಹುದು. ಪ್ರತಿಕಾರರು ಒಂದು ಪ್ರಯೋಗವನ್ನು ಕೈಬಿಡುವುದು ಸಂಭವ 
ನೀಯವೇ ಹೋರತು ಬೇರೆ ಪ್ರಯೋಗವನ್ನು ಸ ಹೊಸದಾಗಿ ಸೇರಿಸುವುದು ಸಂಭವ 
ನೀಯವಲ್ಲ. ವಿಭಕ್ತಿಪಲ್ಲಟಕ್ಕೆ ಉದಾಹರಣೆಗಳು “ಪಂಪ'ನಲ್ಲಿಯೇ ಇರುವಾಗ 
“ಅಭಿನವಪಂಪ'ನಕ್ಲಿರುವುದೇನಾಶ್ಚ ರ್ಯ? ಲಲಿತಶೆ ೈಲಿ”ಯ ಭಾಷೆಯಲ್ಲಿ ವಿಭಕ್ತಿ 
ಪಲ್ಲಟವಿರಬಾರದೆಂಬ ನಿಯಮವಿದೆಯೆ ? ಶೆ ಲಿ ಬೇರೆ; ವಿಭಕ್ತಿಪಲ್ಲಟ ಬೇರೆ. 
ನಾಗಚಂದ್ರನ ಈ ಪ್ರಯೋಗವು “ಭಾಷಾಭೂಷಣ'ದ ಶೆ ಲಿಗೇಕೆ ಹೊಂದುವುದಿಲ್ಲ? 
“ಪಡೆದಂ ಮತ್ತಾ 5ವತಾರಮಂ” ಎಂದಿರುವುದರ ಬದಲು “ಪಡೆದಂ ಮತ್ತಾ ವ 
ತಾರಕ್ಕೆ” ಎಂದಿದ್ದರೆ ಅದು ವಿಭಕ್ತಿ ಪಲ್ಲಟವಲ್ಲವೆ ? ಆದುದರಿಂದ ಈ ಆಕ್ಷೇಪಗಳು 
ಹುರುಳಿಲ್ಲದುವು, ನಿರಾಧಾರವಾದುವು ಎಂದು ತೀರ್ಮಾನ. 


“ಭಾಷಾಭೂಷಣ'ದ ಒಂದು ಪ್ರತಿಯಲ್ಲಿ ಪ್ರಸ 


ಇನ್ನು ನಾಗಚಂದ್ರನ ಕಾಲದ ವಿಷಯ. "ನಾಗಚಂದ್ರನ ಕಾಲ ಈಗ 
ಇನ್ನೂ ಪುನರ್ವಿಮರ್ಶೆಯಾಗಬೇಕಾಗಿದೆ? ಎನ್ನುತ್ತಾರೆ, ಶ್ರೀ ಎಂ. ವಿ. ಸೀ. ಅವರು. 
ಪ್ರಾಯಶಃ ಅವರು ಡಿ. ಎಲ್‌. ನರಸಿಂಹಾಚಾರ್ಯರ “ಪಂಪರಾಮಾಯಣ 
ಸಂಗ್ರಹ'ದ ತೃತೀಯ ಮುದ್ರಣದ ಪೀಠಿಕೆಯನ್ನು ನೋಡಿಲ್ಲ. ಅಲ್ಲಿ ನಾಗಚಂದ್ರನ 
ಕಾಲದ ವಿಷಯಪಾಗಿ ಸವಿಸ್ತಾರವಾಗಿ ಚರ್ಚಿಸಲಾಗಿದೆ ; ಆರ್‌. ನರಸಿಂಹಾಚಾರ್‌, 
ಡಾ॥ ಎ. ವೆಂಕಟಸುಬ್ಬಯ್ಯ, ಗೋವಿಂದ ಪೈ ಇವರೆಲ್ಲರ ವಾದಗಳನ್ನೂ 
ಕ್ರೋಢೀಕರಿಸಿ, ಕೆಲವು ಹೊಸ ಆಧಾರಗಳನ್ನು ಕೂಡಿಸಿ ೇನಾಗಚಂದ್ರನು 12ನೆಯ 
ಶತಮಾನದ ಪೂರ್ವಾರ್ಧದಲ್ಲಿ ಪ್ರಸಿದ್ವನಾಗಿ ಬಾಳಿದನೆಂಬುದರಲ್ಲಿ ಸಂದೇಹಕ್ಕೆ 
' ಅವಕಾಶವಿಲ್ಲ” ಎಂದು ತೀರ್ಮಾನಿಸಿದೆ.” ಡಿ. ಎಲ್‌. ನರಸಿಂಹಾಚಾರ್ಯರು 
ಕೂಡಿಸಿರುವ ಹೊಸ ಅಂಶಗಳನ್ನು ಮಾತ್ರ ಇಲ್ಲಿ ಸಂಗ್ರಹಿಸಿಕೊಡಬಹುದು. 


ಕ್ರಿ.ಶ. 1189 ರಲ್ಲಿ “ಚಂದ್ರಪ್ರಭ ಪುರಾಣ'ವನ್ನು ಬರೆದ ಅಗ್ಗ ಳನು 
“ಸಮಯ ಪರೀಕ್ಷೆ'ಯ ಬ್ರಹ್ಮಶಿವನ ಗೆಳೆಯ. ಈ ಬ್ರಹ್ಮಶಿವನು ಸಿಂಗರಾಜನ 
ಮಗ, ನಾಗಚಂದ್ರನ ಮೊಮ್ಮಗ. 1189 ರಲ್ಲಿದ್ದ ಬ್ರಹ್ಮಶಿವನ ಕಾಲಕ್ಕೂ 
ಅವನ ಅಜ್ಜನಾದ ನಾಗಚಂದ್ರನ ಕಾಲಕ್ಕೂ ಸಮಾರು ಐವತ್ತು ವರ್ಷಗಳ ಅಂತರ 


102 ಸಾಧನೆ 


ಎರಬಹುದು. ಎಂದರೆ, ನಾಗಚಂದ್ರನು ಕ್ರಿ. ಶ. 1140 ರಲ್ಲಿ ಜೀವಿಸಿದ್ದಿರಬೇಕು. 
ಗೋವಿಂದ ಪೈ ಅವರ ನಿರ್ಣಯದ ಪ್ರಕಾರ ಆತನ ಕಾಲ “ಕ್ರಿ. ಶ. 1143 ಕ್ಕಿಂಠ 
ಸ್ವಲ್ಪ ಹಿಂಚೆ ಮುಂಚೆ”. ಹೀಗಿರುವುದರಿಂದ ಕವಿತಾಗುಣೋದಯ ನಾಗವರ್ಮನು. 
ನಯಸೇನ (ಕ್ರಿ.ಶ. 1112)ನಿಗಿಂತ ಮಾತ್ರವಲ್ಲ; ನಾಗಚಂದ್ರ (ಕಿ. ಶ. 1140 ರ 
ಸುಮಾರು) ನಿಗಿಂತಲೂ ಈಚೆಯವನು ಎಂದು ನಿರ್ಣಯಿಸಬೇಕಾಗುತ್ತದೆ. 


ಕ್ರಿ.ಶ. 1189 ರಲ್ಲಿದ್ದ ಬ್ರಹ್ಮಶಿವನು ತನಗಿಂತ ಪೂರ್ವದವರಾದ ಪಂಪ 
ರನ್ನಾದಿ ಕವಿಗಳನ್ನಲ್ಲದೆ “"ಕವಿತಾಗುಣೋದಯ'ನನ್ನೂ ಸ್ಮರಿಸಿದ್ದಾನೆ.8 "ಕವಿ 
ತಾಗುಣೋದಯ' ಎಂಬುದು ಬಿರುದು; ಹೆಸರಲ್ಲ. ' ಈ ಬಿರುದಿರುವುದು 
"ವರ್ಧಮಾನ ಪುರಾಣ”, “ಭಾಷಾಭೂಷಣ, “ಕಾವ್ಯಾವಲೋಕನ”, “ಶಬ್ದಸ್ಮೃೃತಿ' 
ಗಳನ್ನು ರಚಿಸಿರುವ ನಾಗವರ್ಮನಿಗೆ. 


ಆದುದರಿಂದ ಈ ನಾಗವರ್ಮನ ಕಾಲದ ಗರಿಷ್ಠಾವಧಿ ಕ್ರಿ. ಶ. 1140; 
ಕನಿಷ್ಠಾವಧಿ ಕ್ರಿ. ಶ. 1190. ಈ ಅವಧಿಯಲ್ಲಿ ಚಿತ್ರಭಾನು ಸಂವತ್ಸರವು ಒಂದೇ 
ಒಂದು ಸಲ, ಕ್ರಿ. ಶ. 1162 ರಲ್ಲಿ ಬರುತ್ತದೆ. ಈತನ ಜೀವಮಾನಾವಧಿಯು 
ಸುಮಾರು ಕ್ರಿ.ಶ. 1100 ರಿಂದ 1170ರ ಸುಮಾರಿನವರೆಗೆ ಎಂಬುದು ನಿಶ್ಚಯ. 


— ನಿರ್ಣಯಕ್ಕೆ ಬಾಧಕವಾಗಿರುವಂತೆ ತೋರುವ ಎರಡು ಅಂಶಗಳನ್ನು 
ಇಲ್ಲಿ ಪರಿಶೀಲಿಸುವುದು ಆವಶ್ಯಕ. ಶ್ರೀ ಸಣ್ಣಯ್ಯನವರು (ವರ್ಧಮಾನಪುರಾಣ 
ವನ್ನು) ಶೋಧಿಸಿದರ್‌ ಸಲೆ ವಾದಿರಾಜ ಪಂಡಿತರ್‌?”. ಎಂಬ ವಾಕ್ಯವನ್ನು 
ಉಲ್ಲೇಖಿಸಿ ಈ ವಾದಿರಾಜನು “ಕ್ರಿ. ಶ. 1018-1042 ರ ವರೆಗೆ ಆಳಿದ 
ಜಗದೇಕಮಲ್ಲ 2ನೆಯ ಜಯಸಿಂಹನ ಆಸಾನ ವಿದಾ ಿನನಾಗಿದ್ದ ವನು... 
ಡಾ| ಎ. ವೆಂಕಟಸುಬ್ಬಯ್ಯನವರು ಹೇಳುವಂತೆ, ಜನ್ನನು ತಿಳಿಸುವ ಜನನಾಥ 
ಜಗದೇಕಮಲ್ಲನಲ್ಲಿಯೇ ಈ ನಾಗವರ್ಮನೂ ಕಟಕೋಪಾಧ್ಯಾಯನಾಗಿದ್ದನು. 
ಹೀಗೆಂದಾಗ ನಾಗವರ್ಮನಿದ್ದ ಆಸ್ಥಾ ನದಲ್ಲಿಯೇ ಇದ್ದಂತಹ ವಾದಿರಾಜರು ಈ 
ಕಾವ್ಯವನ್ನು ಶೋಧಿಸಿರುವುದು ಸಂಭವವಾಗಿದೆ” . ಎಂದು ಊಹಿಸಿದ್ದಾರೆ. 
ವಾದಿರಾಜಪಂಡಿತ ಎಂಬ ಹೆಸರಿನವರು ಎಷ್ಟು ಜನ ಆಗಿಹೋಗಿರುವರೋ 
ಬಲ್ಲವರಾರು ? ಪಂಡಿತರಾದವರು ಗ್ರಂಥರಚನೆ ಮಾಡಿರಬೇಕು. ಇಲ್ಲವೆ, 
ಶಾಸನೋಕ್ಕರಾಗಿರಬೇಕು ಎಂಬ ನಿಯಮವೆಲ್ಲಿದೆ ? “ಜನನಾಥ ಜಗದೇಕಮಲ್ಲ...” 
ಎಂಬ ಪದ್ಯವು ಸಂದಿಗ್ಭಾರ್ಥಕ್ಕೆ ಎಡೆಗೊಟ್ಟಿದೆ. ಇಂತಹ ಎಡವಟ್ಟು, ಆಧಾರ 
ಗಳನ್ನು ಕಾಲನಿರ್ಣಯಮಾಡುವವರು ಬಳಸಿಕೊಳ ಸದಿರುವುದೇ ಮೇಲು. 
ವಿತಂಡವಾದ ಹೂಡುವವರು ಬೇಕಾದರೆ ಬಳಸಿಕೊಳ್ಳಬಹುದು. 


ಕವಿತಾಗುಣೋದಯ ನಾಗವರ್ಮನ ಕಾಲವಿಚಾರ 103 


ಈ ಎಲ್ಲು ಅಂಶಗಳನ್ನೂ ಗಮನದಲ್ಲಿಟ್ಟುಕೊಂಡು, ನಮ್ಮ ಕುತೂಹಲ 
ತೃಪ್ತಿಗಾಗಿ ಮೇಲೆ ಉಲ್ಲೇಖಿಸಿರುವ ಕಾಲ ಸೂಚಕ ಪದ್ಯದ ತಾತ್ಪರ್ಯವೇನಿರ 
ಬಹುದೆಂಬುದನ್ನು ನೋಡಬಹುದು. 


ಈತನಕ ಬಂದಿರುವ ಎಲ್ಲಾ ಸಲಹಗಳನ್ನೂ ಲಕ್ಷ್ಯದಲ್ಲಿಟ್ಟುಕೊಂಡು ಪ್ರಸಕ್ತ 
ಪದ್ಯ ಭಾಗವನ್ನು ಹೀಗೆ ಪರಿಷ್ಕರಿಸಬಹುದು : 


"“ವಸುವರ್ಗಾಂತ (ವಿಧು ಪ್ರ) ತೀತ (ಶಕ... ... ಇ 

ವಸು ಎಂದರೆ ಅಗ್ನಿ ಎಂದೂ ಅರ್ಥ. ಈ ಪದವು ಸಾಮಾನ್ಯವಾಗಿ 5ರ ಸಂಕೇತ 
ವಾಗುವುದಾದರೂ ಕೆಲವು ಸಲ 4ರ ಸಂಕೇತವೂ ಆಗಬಹುದು9. "ವರ್ಗ 
ಸಾಮಾನ್ಯವಾಗಿ 6ರ ಸಂಕೇತ. ಅದು 8ರ ಸಂಕೇತವೂ ಆಗುತ್ತದೆ.11 ಅಂತ (ಅಗ್ರ) 
ವು ಸೊನ್ನೆಯನ್ನು ಸಂಕೇತಿಸುತ್ತದೆ.!! “ವಿಧು” ಗಣಿತಜ್ಞರೇ ಹೇಳಿರುವಂತೆ 1ರ 
ಸಂಕೇತ. ಆದುದರಿಂದ "ವಸುವರ್ಗಾಂತ ವಿಧು' ಎಂದರೆ 4,8,0,1 ಎಂದು ಅರ್ಥ. 
ಈ ಅಂಕಗಳನ್ನು ಬಲಗಡೆಯಿಂದ ಎಡಗಡೆಗೆ ಓದಿದರೆ 108-4 ಆಗುತ್ತದೆ. ಈ 
ಸಂಖ್ಯೆಯ ಶಕ ಸಂವತ್ಸರವು ಚಿತ್ರಭಾನುವೇ ಆಗುವುದು. ಸಾ ್ವಿಮಿಕಣ್ಣು ಪಿಳೆ ಈ 
ಅವರ ಕೋಷ್ಟಕದಂತೆ ಆ ಸಂವತ್ಸರದ ಆಶ್ವೀಜ ಬಹುಳ ಷಷ್ಮಿಯೆಂದು ಆರಿದ್ರಾ 
(ಪುನರ್ವಸುವಿನ ಹಿಂದಿನ) ನಕ್ಷತ್ರ ಬರುತ್ತದೆ; ವಾರ ಸೋಮವಾರವಾಗುತ್ತದೆ. 
ನಾಗವರ್ಮನು ಹೇಳುವಂತೆ ಆ ನಕ್ಷತ್ರ ಪುನರ್ವಸು, ವಾರ ಗುರುವಾರ. 


ಸಾ ವಮಿಕಣ್ಣು ಪಿಳ್ಳೆ ಅವರ ಲೆಕ್ಕಾಚಾರವು ಬಹುಮಟ್ಟಿಗೆ ಸರಿಯಾಗಿರುತ್ತದೆ, 
ನಿಜ; "ನೂರಕ್ಕೆ ನೂರು' ಸರಿಯಾಗಿರುವುದಿಲ್ಲ. ನಾಗವರ್ಮನು ಸೂಚಿಸಿರುವ 
ನಕ್ಷತ್ರ, ವಾರಗಳೇ ಸರಿಯಾದುವಾಗಿರಬೇಕು. ಇಂತಹ ಸಣ್ಣ ಪುಟ್ಟ ವ್ಯತ್ಯಾಸ: 
ಗಳನ್ನು ಕುರಿತು ಕವಿಚರಿತೆಕಾರರು ವ್ಯಕ್ತ ಪಡಿಸಿರುವ ಅಭಿಪ್ರಾಯ ಉಲ್ಲೇಖ 


‘“There are numerous instances of inscription in which one 
or two of the constituents given of the date do not fit in and no 
scholar thinks it justifiable to bring down the date of the record 
by hundreds of years just to remedy the supposed defect.””!* 

ಈ ಮಾತು ಕಾವ್ಯಗಳಲ್ಲಿ ಬರುವ ಕಾಲಸೂಚಕ ಪದಗಳಿಗೂ ಅನ್ವಯಿಸುತ್ತದೆ. 
ಈ ಕವಿಗೆ ಎರಡನೆಯ ನಾಗವರ್ಮ ಎಂದು ಹೆಸರಿಡುವುದರಲ್ಲಿ ಏನೇನೂ 
ಬಚಿತ್ಯವಿಲ್ಲ. ಈತನಿಗಿಂತ ಪೂರ್ವದಲ್ಲಿಯೇ “ಛಂದೋಂಬುಧಿ'ಯ ನಾಗವರ್ಮ, 
“ಕರ್ನಾಟಕ ಕಾದಂಬರಿ'ಯ ಕತನ್ಭ ನಾಗವರ್ಮ, "ಚಂದ್ರಚೂಡಾಮಣಿ ಶತಕ'ದ 
ನಾಗವರ್ಮ, “ವತ್ಸರಾಜ ಚರಿತೆ'ಯ ನಾಗವರ್ವ_--ಹೀಗೆ ನಾಲ್ಕು ಜನ ಅದೇ 


104 ಸಾಧನೆ 


ಹೆಸರಿನವರಿದ್ದರು. ಆದುದರಿಂದ, ನಾವೂ ಬ್ರಹ್ಮಶಿವನಂತೆ, ಈ ಕವಿಯೇ 
ಕೊಂಡಿರುವಂತೆ ಕವಿತಾಗುಣೋದಯ ನಾಗವರ್ಮ ಎಂದು ಈತನನ್ನು 
ವುದು ಅತ್ಯಂತ ಉಚಿತ. 


1. ಕರ್ನಾಟಕ ಭಾರತಿ: 7-1 
2. ಸಾಧನೆ, 4-1, ಜುಲೈ-ಸೆಪ್ಪೆಂಬರ್‌ | 
3. ಕನ್ನಡ ಸಾಹಿತ್ಯ ಪರಿಷತ್ಪತ್ರಿಕೆ, 60-2, ಡಿಸೆಂಬರ್‌ 1975 
4. ಸಮಗ್ರ ಕನ್ನಡ ಸಾಹಿತ್ಯ ಚರಿತ್ರೆ, ಪು. 349 
5. ಜಾತಕ ತಿಲಕಂ (ಸಂ. ಎಸ್‌.ಎನ್‌, ಕೃಷ್ಣ ಜೋಯಿಸ್‌) 

ಪ್ರ. 376-392 
6.. ಕರ್ಣಾಟಕ ಕವಿಚರಿತೆ (1972), ಪು. 150 
7. ಪು. xv 
8. ಅದೇ, ಪು. x೪ (ಉಲ್ಲೇಖಿತ) 
9. ಟಿ. ವಿ. ವೆಂಕಟಾಚಲ ಶಾಸ್ತ್ರೀ: ಶ್ರೀವತ್ಸನಿಘಂಟು, ಪು. 6 
10. ಅದೇ, ಪು. 392. ಜಾತಕ ತಿಲಕಂ, ಪ್ಲ 363 
11. ಡಾ| ಎಸ್‌. ಶ್ರೀಕಂಠ ಶಾಸ್ತ್ರೀ : ಪುರಾತತ್ತ್ವ « ಶೋಧನೆ, ಪು. 250 
12. History of Kannada Literature, p. 51 


ೇಪಜ್ಞತೆ ಮತ್ತು ಅನುಕರಣ 


ಮೂಲ : ವಿಲಿಯಂ ಕಲೆನ್‌ ಬ್ರಿಯಂಟ್‌ 


ಕಾವ್ಯದಲ್ಲಿ ಅನುಕರಣದ ನಿಜವಾದ ಉಪಯೋಗ ಮತ್ತು ಮೌಲ್ಯವನ 
ಕುರಿತು ಕೆಲವು ಮಾತುಗಳನ್ನು ಹೇಳುವುದು ಈ ಉಪನ್ಯಾಸದ ಸ್ರ 
ಪ್ರಕೃತಿಯ ಅನುಕರಣವೆಂದು ತಾಂತ್ರಿಕವಾಗಿ ಕರೆಯತಕ್ಕದ್ದಲ್ಲ; ಕಾವ್ಯರಚನೆಯ 
ಮಾದರಿಗಳನ್ನು ಅಭ್ಯಸಿಸುವುದು ಮತ್ತು ನಕಲು ಮಾಡುವುದು. ಇದು ನನ್ನ 
ಮನೋಗತ. ಸೊ ಸ್ವೋಪಜ್ಞ ತೆಯ ಪ್ರಶಂಸೆಗಿಂತ ಮಿಗಿಲಾದ ಪ್ರಶಂಸೆಯ ಮಹದಾ 
ಕಾಂಕ್ಷೆ ಇಂದಿನ ಯುಗದ ಲೇಖಕರಿಗೆ, ಅದರಲ್ಲೂ ಪದ್ಯಲೇಖಕರಿಗೆ ಮತ್ತೊಂದಿಲ್ಲ. 
ಈ ಮಹದಾಕಾಂಕ್ಷೆ ಸ್ವುತ್ಯವಾದದು ; ಏಕೆಂದರೆ ಆಕರ್ಷಕವಾದ ಸ್ವೋಪಜ್ಞಾತೆ 
ಕಲೆಯಲ್ಲಿ ಸರ್ವಸ್ವ. ಪರಿಚಿತ ಸಂಗತಿಗಳನ್ನು ನೂತನವಾದ, ಪರಿಣಾಮಕಾರಿಯಾದ, 
ಆದರೂ ಸಹಜವಾದ ಬೆಳಕಿನಲ್ಲಿ ನಿವೇದಿಸುವುದರಲ್ಲಿರಲಿ ಅಥವಾ ಸಾಹಿತ್ಯ ಹುಟ್ಟಿ 
ದಂದಿನಿಂದಲೂ ಪತ್ತೆಯಾಗದಿರುವ ಭಾವಾಲೋಚನೆಗಳ ರಹಸ್ಯಗಳನ್ನು ಪ್ರಕಟಿಸು 
ವುದರಲ್ಲಿರಲಿ, ಅದು ಕಾವ್ಯಾನಂದದ ಅತ್ಯಂತ ಸಮೃದ್ವವೂ ನಿಶ್ಚಿತತೂ ಆದ ಆಕರ 
ಗಳಲ್ಲೊಂದು. ಅದು, ನಮ್ಮ ಪರಿಚಿತ ಪಥಗಳಲ್ಲಿ ಹಿಂದೆಂದೂ ನಾವು ಗಮನಿಸದ 
ಯಾವುದೋ ಸುಂದರವಾದ ತಾಣ ಕಂಡಾಗ ಅಥವಾ ಮಿತ್ರನೊಬ್ಬನ ವ್ಯಕ್ತಿತ್ವದಲ್ಲಿ 
ನಮಗೆ ಗೊತ್ತಿಲ್ಲದಿದ್ದ ಯಾವುದೋ ಗುಣ ಪ್ರದರ್ಶಿತವಾದಾಗ ಉಂಟಾಗುವಂತಹ 
ಭಾವನೆಯನ್ನೆ ನಮ್ಮಲ್ಲಿ ಉಂಟುಮಾಡುತ್ತದೆ. ಅದು, ತಾನು ಉತ್ಸ ತನ್ನ ವಾಗುವ 
ದೇಶದ ಸಾಹಿತ್ಯ ಸಂಪತ್ತಿಗೆ ಸ್ವತಃ ಒಂದು ಮೂರ್ತವಾದ ಕೊಡುಗೆ ; ತನ್ನ 
ಸ್ವಭಾವದ ಏನೋ ಒಂದರ ಮುದ್ರೆಯನ್ನು ಅದು ಆ ಸಾಹಿತ್ಯದ ಮೇಲೆ ಒತ್ತು 
ತ್ತದೆ; ತನ್ನನ್ನೊಳಗೊಂಡ ಉತ್ಪಾದನಗಳು ವಾಪನಗೊಂಡು ನೆನಪಿನಲ್ಲಿರುವ 


ತನಕ ಆ ಮುದ್ರೆ ಉಳಿಯುತ್ತದೆ. 


KT 
© 
ಕ್ಷ 
ಚಿ 
3. 
7 
4ಬ 


ಕಾಲ ಕಳೆದಂತೆ ಅದು ತನ್ನ ಎಲಕಣ ಮೋಹಕತೆಯನ್ನು ಕಳೆದುಕೊಳ್ಳು 


ವುದೂ ಇಲ್ಲ; ಏಕೆಂದರೆ, ಅದರ ಪ್ರಕೃತಿಯ, ಕ್ರಿಯೆಯ ಮತ್ತು ಭಾವದ ಚಿತ್ರ 
ಗಳಲ್ಲಿ ವರ್ಷಗಳಿಂದ ಬಾಡದ ಒಂದು ನಿತ್ಯನೂತನತೆ ಮತ್ತು ಚಿತ್ರಕ ಶಕ್ತಿ ಉಂಟು. 
ಉದಾಹರಣೆಗೆ, ಷೇಕ್ಸ್‌ ಏಯರನ ಕಾವ್ಯ ಮನಸ್ಸಿನ ಮೇಲೆ ತನ್ನ ಮೂಲ ಶಕ್ತಿ 

ಸ ತ 


. ಯನ್ನು ಉಳಿಸಿಕೊಳ್ಳುತ್ತದೆ ; ಯುಗಗಳು ಉರುಳಿದಂತೆ ಅದು ತನ್ನ 


106 ಸಾಧನೆ 


ಸೌಂದರ್ಯವನ್ನು ಕಳೆದುಕೊಳು ವುದಿಲ್ಲ. -ಮಾನವರ ಕಣ್ಣಿನಲ್ಲಿ ವಿಶ್ವ ಹೇಗೆ 
ಮಂಕಾಗಿ, ವಿಕೃ ತವಾಗಿ ಪರಿಣಮಿಸುವುದಿಲ್ಲವೋ ಹಾಗೆ. 


ಕವಿಗೆ ಇಷ್ಟೊಂದು ಪ್ರಾಮುಖ ವುಳ್ಳ ಗುಣ ಮಹೋತ್ಸಾಹದಿಂದ ಅನ್ವೇಷಣ 
ಗೊಳ್ಳ ಬೇಕಾದ್ದು ಮತ್ತು ಅನೆ ನ್ಹೇಷಣದ ಉತ್ಸಾ ಹದಲ್ಲಿ ನಿಜವಾಗಿಯೂ ಬೆಲೆಯುಳ್ಳು 
ದಾದ ತೌ ಲಕ್ಷಣ ಕ್ಕೆ ಸಂಬಂಧಿಸಿದಂತೆ ಮಾತ್ರ ಕೆಲವೊಮ್ಮೆ ತಪ್ಪು ಗಳಾಗಬೇಕಾದ್ದು. 
ವಿಚಿತ್ರವಲ್ಲವೇ ಹ್‌. ಕವಿಗಳು ಇನ್ನೂ ಉತ್ತ ಮವಾದುದನ್ನು ಬಲಿಗೊಟ್ಟು 
ಅದರ ಪ್ರಶಂಸೆಯನ್ನು ಕೊಳ್ಳ ಲು ಆಗಾಗ ಬಯಸುತ್ತಿ ದ್ದಾ ರೆ. ಅದನ್ನು ಪಡೆಯುವ 
ಸ್ವಂತ ಅತ್ಯುತ್ಸಾ ಚಂದ ತ ಕ್ಷುಲ್ಲಕ ಗರ್ವಗಳಿಗೆ, ಕಲ್ಪ ನೆಯ ದುಂದು 
ಹುಚ್ಚಾಟಿಕೆ ಮಿತಿಮೀರಿದ ಭಾವಾವೇಶಕ್ಕೆ, ಅಸಹ್ಯ ಹಕ ಸರಳತೆಗೆ ಒಯ್ಯ 

ಟ್ಟಿದ್ದಾ ರೆ. ನೈ ತಿಕ . ತತ್ತ್ವ, ಸಭ್ಯತೆ, ಸಾಮಾನ್ಯ ಪರಿಜ್ಞ್ಞಾನಗಳ ಮೇಲಿನ 
ಆತ್ಯಾ ಚರಕ ಅದು ಜನ್ಮವಿತ್ತಿ ಚಿ; ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಎಲ್ಲ ಬಗೆಯ 
ಅಕ್ರ ಮಗಳನ್ನೂ ಸೋಗುಗಳನ್ನೂ ಅದು ಉತ್ಬಾ ದಿಸಿದೆ. ಇಂಗ್ಲಿಷ್‌ ಸಾಹಿತ್ಯವನ್ನು 
ಅದರ ತೊಟಿ 5 ಲಲ್ಲೇ ಉಸಿರುಕಟ್ಟಿ ಸುವ ಬೆದರಿಕೆ ಹಾಕಿದ ಕೃತಕಶೈ ಲಿಯ ವಾಗಾ 
ಡಂಬರದ ಅಸಂಬದ್ಧ ತೆ, ಮಿಲ್ಬ ನ್ನ್ನ ನ ಸಮಕಾಲೀನರಾದ ಆಧ್ಯಾ ತೆ ಕ ವಿಗಳ ಶ್ರಮ 
ಪೂರ್ಣ ಚಾತುರ್ಯ, ನ ಯವಾದ "ಲಂಡನ್‌ ತ್‌ ಣಗು ಸ್ಟೆ ತೆ 

He ಈ ಫಲಪ್ರ ದ ತಾಯ್ತಂದೆಯ ಮಕ್ಕಳು. 


ಕಾವ್ಯವೊಂದು ಕಲೆ; ಇತರ ಎಲ್ಲ ಕಲೆಗಳಂತೆ ಪ್ರಯೋಗಗಳ. -ಮನು 
ಕುಲದ ಕಲ್ಪನೆ, ಭಾವನೆಗಳ ಮೇಲೆ. ಮಾಡಿದ ಪ್ರಯೋಗಗಳ ಸರಣಿಯ ಮೇಲೆ 
ನಿಂತದ್ದು ; ಅದರ ಪರಿಣಾಮದ ಬಹುಭಾಗ, ಚುರುಕು ಬುದ್ದಿಯ ಶಕ್ತ 
ಮನಸ್ಸೊಂದು. ಇತರರ ಕೌಶಲವನ್ನು ಗ್ರಹಿಸಿ ಅನ್ವಯಿಸುವಲ್ಲ ಪಡೆಯುವ 
ಯಶಸ್ಸಿನ ಪರಿಣಾಮವನ್ನು ಅವಲಂಬಿಸಿದೆ; ಈ ವಿಷಯದಲ್ಲಿ ನಮ್ಮ ಪೂರ್ವಿಕರ 
ಅನುಭವಗಳನ್ನು ತುಚ್ಛೇಕರಿಸುವುದೆಂದರೆ ಖಂಡಿತ ತಪ್ಪುದಾರಿ ಹಿಡಿದಂತೆ ಎಂಬು 
ದಕ್ಕೆ ಸಾಕಷ್ಟು ಗಮನ ಕೊಡದಿರುವುದರಿಂದ ಈ ಎಲ್ಲ ತಪು ಗಳು ಉದ್ಭವಿಸುತ್ತವೆ ವೆ 
ಎಂದು ನನಗೆ ತೋರುತ್ತದೆ. ಏಕೆಂದರೆ, ವಿಷಯವನ NR ಇನ್ನ ಷ್ಟು ಸಂಕುಚಿತವಾಗಿ 
ನಾವು ಪರಿಗಣಿಸಿದರೆ, ಅತ್ಯಂತ ಸ್ವೋಪಜ್ಞ ನಾದ ಕವಿ ತನ್ನ ವರನ ಮತ್ತು 
ಸಮಕಾಲೀನರಿಗೆ ಬಹಳ ಖುಣಿಯಾಗದೆ ಇಲ್ಲವೆಂಬುದನ್ನು ಕಾಣುತ್ತೇವೆ. ಕಾವ್ಯ 
ಕಲೆ ಒಂದು ದಿನದಲ್ಲಿ ಪ ರಿಪೂರ್ಣಗೊಳ್ಳುವುದಿಲ್ಲ. ಅದು ಪದ್ಯ ರಚನೆಯ ಪ್ರಥಮ 
ರೂಕ್ಷ್ಮ ಹಾಗೂ ಅಪರಿಪೂರ್ಣ ಪ ಕ್ರಯಲ್ನೆ ಗಳಿಂದ ಹಿಡಿದು ತನ್ನ ಅತ್ಯುನ್ನತ ಆಚಾ 
ರ್ಯರ ಸಿದ್ಧ ಸೃಷ್ಠಿ ಷ್ಟಿಗಳವರೆಗೆ ವಿಳಂಬ ಪರಿಣಾಮಗಳಿಂದ ಔತ್ತಮ್ಯಕ್ಕೆ ತರಲ್ಲ ಡುತ್ತದೆ. 
ಕಾವ್ಯಪ ್ರತಿಮಾವಳಿಯ ವೆ ಭವ, ಕಾವ್ಯಭಾಷೆಯ ಕುತೂಹಲಕರ ಸೌಲಭ. ಗಣಗಳ 
ಗೇಯತೆ, ಹೃದಯದ ಮೇಲೆ ಇಂದ ಶ್ರ ಜಾಲದಂತೆ ಕೆಲಸಮಾಡುವ ಶಬ್ದಗಳ ಮೋಡಿ 


ಸ್ವೋಪಜ್ಞ ತೆ ಮತ್ತು ಅನುಕರಣ 107 


ಗಳು ಯಾವುದೇ ಭಾಷೆಯಲ್ಲಿ, ಯಾವುದೇ ದೇಶದಲ್ಲಿ ಒಬ್ಬ ಕವಿಯಿಂದ ಸೃಷ್ಟಿ 
ಗೊಳು ವುದಿಲ್ಲ. ಬದುಕಬೇಕಾದ ಯಾವುದೇ ಕೃತಿಯನ್ನು ಕವಿ ಸ ಗ ಜಿಸಬಲ್ಲವ 
ನಾಗುವುದಕ್ಕೆ ಮುನ್ನ ಭಾವಗಳ, ಚಿತ್ರಗಳ, ಅಭಿವ್ಯ ಕಡು ಭಾವನ ೧ರ೯ ಹರಾ 
ಶಬ್ದಗಳ ಸ ಸಾಡು ಪೂರ್ಣ ಸ ಇ 0 ಒಂದು "ಅಸಂಖ್ಯ ಸಮೂಹ--ಪುಸ್ತಕದಲ್ಲಿ 
ನೆಲೆಗೊಂಡದ್ದು ಹಾಗೂ ಸಂಭಾಷಣೆಯಲ್ಲಿ ತೇಲತಕ್ಕದ್ಳು-ಅವನ ಸ್ವಭಾಷೆಯಲ್ಲಿ 
ಅಥವಾ ಅವನು ಅಭ್ಯಸಿಸಿರುವ ಮತ್ತಾವುದಾದರೂ ಭಾಷೆಯಲ್ಲಿ ಅದರ ಚೆಲುವು, 
ಸಿರಿಗಳನ್ನು ಅವನು ತನ್ನ ಭಾಷೆಗೆ ನಾಟಿಹಾಕಬಯಸುತ್ತಾನೆ- ಪೂರ್ವಭಾವಿಯಾಗಿ 
ಅಸ್ತಿತ್ವದಲ್ಲಿರಬೇಕು. 
ಆದ್ದರಿಂದ, ಪ್ರತಿಭೆ--ತನ್ನ ಸ್ವಂತ ಶಕ್ತಿಯಲ್ಲಿ ಅದಕ್ಕೆ ಎಷ್ಟೇ ಹೆಮ್ಮೆಯಿರಲಿ-- 
ಯೊಂದು ಅವಲಂಬನಾತ್ಮಕ ಗುಣವಷ್ಟೆ ; ಇತರರ ಪ್ರತಿಭೆ, ದುಡತು/82ಾ 
ಅವುಗಳ ಲೆಕ್ಕಾಚಾರ ಕಷ್ಟ-ಯಾವುದೋ ಪ್ರಮಾಣದ ಸಹಾಯ ಪಡೆಯದೆ ಅದು 
ತನ್ನ ಸಮಗ್ರ ಶಕ್ತಿಗಳನ್ನು ಪ್ರಯೋಗಿಸಲಾರದು ಅಥವಾ ತನ್ನೆಲ್ಲ ಗೌರವಗಳ 
ಮೇಲೆ ಹಕ್ಕು ಜಾತಕನ ತನ್ನ ಅತ್ಯ ೦ತ ಪರಿಪೂರ್ಣ ಬಳಕೆಗೆ ಅವಕಾಶ 
ಯುವ ಅದೃಷ್ಟ ತ್ವಶಾಲಿ ಸ ಸನ್ನಿ ವೇಶಗಳಲ್ಲಿ ಜ್‌ ಮಹತ್ವದ ಸ್ಥಾನ ಪಡೆಯು 
ತ್ತದೆ, ದಿಟ; "ಆದರೆ ಅದು ತನ್ನ ಸಹಜೀವಿಗಳ ಹೆಗಲುಗಳ ಮೇಲೆ ಎತ್ತರ 
ಗೊಂಡಿದೆ, ಅಷ್ಟೆ. ಸಾಹಿತ್ಯ ದಲ್ಲಿ ಅದು ಏನಾದರೊಂದನ್ನು ಸೃಜಿಸಬಹುದು ; 
ಆದರೆ ಎಲ್ಲವನ್ನೂ ಸೃಜಿಸುವುದಿಲ್ಲ ಅದರ ಗುಣ ಎಷೆ € ದೊಡ್ಡ ಚ್‌ ಅದು 
ಮಾಡತಕ್ಕದ್ದು "ಅದಕ್ಕಾ ಗಿ ಮಾಡಲ್ಪ ಡುವುದಕ್ಕಿ ಂತ ಬಹಳ ಕಡಮೆ ; ಅದು 
ಕಂಡುಹಿಡಿಯುವ ನವೀನ ನಿಧಿಗಳು, ಆಯಿ ಎಳಸು ವ ಹಳೆಯ ನಿಧಿಗಳಿಗಿಂತ 
ಮೌಲ್ಯದಲ್ಲಿ ಬಹಳ ಕಡಮೆ. ಯಾವುದೇ ಭಾಷೆಯ್ಯಲ್ಲಿ ಮೊದಲ ಕವಿಗಳು ದೊಡ್ಡ 
ಕವಿಗಳಾಗಿದ್ದ ರು ಅಥವಾ, ಅವರ ದರ್ಜೆ ಯಾವುದೇ ಇರಲಿ, ಅವರು ಇತರ ಭಾಷೆ 
ಗಳಲ್ಲಿನ ದೊಡ್ಡ ಕವಿಗಳಿಂದ ತಮ್ಮ ಕಲೆಯನ್ನು ಕಲಿಯಲಿಲ್ಲ ಎಂಬ ಕೆಲವರ ಭಾವನೆಗೆ 
ಸಮರ್ಥನೆಯಿಲ್ಲ. ಹಾಗಿದ್ದರೆ, ಸ್ವಶಿಕ್ಷಿತ ಸಲ್ಲಿ ಯೊಬ ಒಂದು ದೇಶದಲ್ಲಿ ಉದ್ಭವಿ 


ಬ 
ಸುತ್ತಾನೆ; ಅದರ ನಿವಾಸಿಗಳು ಗುಹೆಗಳಲ್ಲಿ ವಾಸಿಸುತ್ತಾ ರೆ; ಅವನು ಮಾದರಿ 


ಂ 


ದ [a 2 ತ ಇ ಷ್‌ ತಿ 
ಗಳಿಲ್ಲದೆ ಅಥವಾ ಶಿಕ್ಷಣವಿಲ್ಲದೆ ಭವ್ಯವಾದ ಕಟ್ಟಡಗಳನ್ನು ಗಾಳಿಯಲ್ಲಿ ಎಬ್ಬಿಸುತ್ತಾನೆ 


ಎಂದು ನಿರೀಕ್ಷಿಸಬಹುದು. 

ಇಂಗ್ಲಿಷ್‌ ಭಾಷೆಯಲ್ಲಿ ಛಾಸರನಿಗಿಂತ ಹಿಂದೆ ಕವಿಗಳಿದ್ದರು, ಅವರಲ್ಲಿ ಕೆಲ 
ವರು ಅವನ ಪೂರ್ವಿಕರಾಗಿರಲು ಅನರ್ಹರಾಗಿರಲಿಲ್ಲ ಎಂಬುದು ಅವರ ಕವಿತೆಯ 
ಉಪಲಬ್ಧ ಸ್ಮಾರಕಗಳಿಂದ ಪ ರ್ರಮಾಣೀಕೃತವಾಗುತ್ತದೆ ; ಅವರಿಲ್ಲದಿದ್ದ ಪಕ್ಷದಲ್ಲಿ, 
ತಾನು ಆಧ್ಯ ಯನ ಮಾಡಿದ ಮುತು ಪ್ರೀತಿಸಿದ ಇಟಲಿಯ ಸಂಸ್ಕಾರಯುತ ಕವಿ 
ಗಳಿಂದ ಅವನು ತನ್ನ ಕಲೆಯನ್ನು ಕಲಿತಿದ್ದಿ ರಬಹುದು. ಡಾಂಟೆಗಿಂತ ಮೊದಲು 


ಹ 


108 ಸಾಧನೆ 


ಇಟಲಿಯಲ್ಲಿ ಪದ್ಯರಚಕರಿದ್ದರು ;: ಅವರು ಅವನ ಆಚಾರ್ಯರಾಗದಿದ್ದಲ್ಲಿ, ಅವನು 
ಕಡೆಯ ಪಕ್ಷ ಬಂಧುಭಾಷೆಯೊಂದರ-ಪ್ರಾವೆನ್ಸಲ್‌ ಭಾಷೆಯ--ಸಾಮರಸ್ಯ ಪೂರ್ಣ 
ಕವಿಗಳಲ್ಲಿ ಆಚಾರ್ಯರನ್ನು ಕಂಡುಕೊಂಡ. ಆಧುನಿಕ ಯೂರೋಪಿನ ಬೆಳೆದ ಭಾಷೆ 
ಗಳಲ್ಲಿ ಪ್ರಾಚೀನತಮವಾದ ಪ್ರಾವೆನ್ಸಲ್‌ ಭಾಷೆಯಲ್ಲಿ ಯಾವ ದೊಡ್ಡ ಕವಿಯೂ 
ಹುಟ್ಟಲಿಲ್ಲ. ಕಾರಣವೇನೆಂದರೆ, ತನ್ನ ಅವನತಿಯ ಗಳಿಗೆ ಬಂದಿದ್ದಾಗ ಕಾವ್ಯದ 
ಅತ್ಯುತ್ತಮ ಮಾದರಿಗಳನ್ನು ಉತ್ಪಾದಿಸುವ ಪರಿಪೂರ್ಣತೆಯ ಪರಿಮಾಣಕ್ಕೆ ಅವರ 
ಸಾಹಿತ್ಯ ತರಲ್ಪಟ್ಟಿರಲಿಲ್ಲ. ನಿಜ, ಅದರಲ್ಲಿ ಅಸಂಖ್ಯ ಲೇಖಕರು, ಒಂದೇ ಕಲೆಯ 
ಪುನರುಜ್ಹ್ಜೀವನಕರ್ತರು, ಒಂದೇ ನುಡಿಗಟಿ ನ ಸಮೃದ್ಧಿ ಕರ್ತರು, ಒಂದೇ ಪದ್ಯ 
ರಚನಾ ವ್ಯವಸ್ಥೆಯನ್ನು ಸಂಸ್ಕರಿಸುವವರು ಇದ್ದರು ; ಆದರೆ ಅವರು ಮಾದರಿ 
ಗಳಿಗಾಗಿ ತಮ್ಮ ಸ್ವಂತ ಸಾಹಿತ್ಯದಿಂದಾಚೆಗೆ ಎಂದೂ ನೋಡಲಿಲ್ಲ; ಪ್ರಾಚೀನ 
ಕಾವ್ಯದ ಅವಶೇಷಗಳನ್ನು, ಅದರ ಸಂಪತ್ತಿನ ಪ್ರಯೋಜನ ಪಡೆದುಕೊಳ್ಳುವು 
ದಕ್ಕಾಗಿ, ಅವರು ಅಭ್ಯಸಿಸಲಿಲ್ಲ ; ತಮ್ಮಲ್ಲಿಯೇ ಆದ ಕಲೆಯ ಸುಧಾರಣೆಗಳಿಗೆ 
ಮತ್ತು ವಿಸ್ತರಣಗಳಿಗೆ ಅವರು ತಮ್ಮನ್ನು ಸೀಮಿತಗೊಳಿಸಿಕೊಂಡರು ; ಆದ್ದರಿಂದ 
ಅವರ ಪ್ರಗತಿ, ಅವರ ಸನ್ನಿವೇಶಗಳ ಪಾಲಿಗೆ ಅದ್ಭುತವಾಗಿದ್ದರೂ, ಅವರು 
ಅಲಕ್ಷಿಸಿದ ನಿಧಿಗಳನು ಕ ಎಟುಕಿಸಿಕೊಂಡಿದ್ದ ಜನಾಂಗಗಳ ಪ್ರಗತಿಗೆ ಹೋಲಿಸಿದಾಗ 
ಪರಿಮಿತವಾಗಿತ್ತು. 


ರೋಮನ್‌ ಸಾಹಿತ್ಯದಲ್ಲಿ, ಲ್ಯಾಟಿನ್ನರ ಕಾವ್ಯವನ್ನು ಅದರ ಅತ್ಯುನ್ನತ 
ಪರಿಪೂರ್ಣತೆಗೆಕೊಂಡೊಯ್ದ ವನೆಂದು ಭಾವಿಸಲಾಗಿರುವ ಲೂಕ್ರೆಷಿಯಸನಿಗೆ 
ಮೊದಲು ಕವಿಗಳಿದ್ದರು ; ಲ್ಯಾಟಿನ್‌ ಪದ್ಯಕ್ಕೆ ಷಡ್ಗಣಪಾದಿಯ ಸುಶಾ ್ರಿವ್ಯತೆಯನ್ನು 
ಪ್ರವೇಶಗೊಳಿಸಿದ್ದಾಗಿ ಹೆಮ್ಮೆಪೆಟ್ಠ ಶ್ರ ಎನ್ನಿಯಸನಿಗೂ ಮೊದಲು ಇದ್ದರು. ಆದರೆ 
ಎನ್ನಿಯಸ್‌, ಲೂಕ್ರೆಷಿಯಸ್‌, ಹೊರೇಸ್‌, ವರ್ಜಿಲ್‌ ಮತ್ತು ಎಲ್ಲ ರೋಮನ್‌ 
ಕವಿಗಳು ಗ್ರೀಕರ ಶಿಷ್ಯರಾಗಿದ್ದು, ಗ್ರೀಕ್‌ ಸಾಹಿತ್ಯದ ಸತ್ತ್ವವನ್ನು ತಮ್ಮ ಸ್ವಭಾಷೆಗೆ 
ವರ್ಗಾಯಿಸಬಯಸಿದರು. ಗ್ರೀಕರಿಗೆ ಶಿಕ್ಷಣ ಕೊಟ್ಟವರು ನಮಗೆ ಕಂಡುಬರುತ್ತಿಲ್ಲ. 
ನಮಗೆ ಸಿಕ್ಕಿರುವ ಅವರ ಕವಿತೆಗಳಲ್ಲಿ ಪ್ರಾಚೀನವಾದವು - ಹೋಮರನ ಬರವಣಿಗೆ 
ಗಳು--ಅತ್ಯಂತ ಪರಿಪೂರ್ಣವಾದವೂ ಹೌದು. ಆದರೂ ಕಾವ್ಯಕಲೆ ಅವನೊಡನೆ 
ಹುಟ್ಟಿತೆಂಬುದರ ಸಂಭಾವ್ಯತೆಯ ಬಗೆಗೆ ನಾವು ಎಲ್ಲ ಗೌರವವನ್ನೂ ಮರೆತುಬಿಡ 
ಬೇಕು. ಅದರ ಕನಿಷ್ಠವೂ ಹೆಚ್ಚು . ಯಾಂತ್ರಿಕವೂ ಆದ ಭಾಗಗಳು ದೀರ್ಫವೂ 
ಉತ್ಸಾಹಪೂರ್ಣವೂ ಆದ ಕೃಷಿಯ ಫಲವಾಗಿರಬೇಕು ; ಗೇಯವೂ ವಿವಿಧವೂ. ಆದ 
ಷಡ್ಗಣಪಾದಿ ಅವನ ಕೃತಿಗಳಲ್ಲಿ ಕಂಡುಬರುವ ಪರಿಪೂರ್ಣತೆಯನ್ನು ಮುಟ್ಟುವುದಕ್ಕೆ 
ಮುನ್ನ ಶತಮಾನಗಳು ಗತಿಸಿರಬೇಕು ಮತ್ತು ಸಾವಿರಾರು ಪ್ರಯತ್ನಗಳು ನಡೆದಿರೆ 
ಬೇಕು. ಕಾವ್ಯದ ದೀರ್ಫ ಪ್ರಾಚೀನತೆಯ ಉಲ್ಲೇಖಗಳು ಅವನ ಕವಿತೆಗಳಲ್ಲಿ 


ಚಡ ಸಟಟ 


ಸ್ವೋಪಜ್ಞ ತೆ ಮತ್ತು ಅನುಕರಣ 109 
ತುಂಬಿವೆ. ಗ್ರೀಸಿನ ಎಲ್ಲ ಪ್ರಾಚೀನ ಪರಂಪರೆಗಳು ಆದರ ಗಾಯಕರ ಹೆಸರುಗಳಿಂದ 
ಸಿಂಚಿತವಾಗಿವೆ ಮತ್ತು ಆ ದೇಶದ ವೀರ ಕಥೆಗಳು ಪ್ರಾಯಃ ಬಹುಮಟ್ಟಿಗೆ 


ಈ ಆದಿಚಾರಣರ ಕೃತಿ, ಸತ್ತವರನ್ನು ತನ್ನ ಪದ್ಮದಿಂದ ಬದುಕಿಸುತ್ತಿದ 
ಆರ್ಫಿಯಸ್‌, ಹೋಮರನ ಶಿಷ್ಯನಾದ ವರ್ಜಿಲ್‌ ಸ ೈರ್ಗದಲ್ಲಿ ಕುಳಿ ರಿಸುವ ... ಅಲ್ಲಿ 


ರ 


೧೨ 


ತನ್ನ ಗುರುವನ್ನು ಕುಳ್ಳಿರಿಸಲು ಅವನು ಮರೆಯುತ್ತಾನೆ - ಸೈನಸ್‌ ಮತ್ತು 
ಮ್ಯೂಸಿಯಸ್‌ ಸಾಹಿತ್ಯದಲ್ಲಿ ಕೇವಲ ಹೆಸರುಗಳಿಗೀಯಲಾದ ಒಂದು ಬಗೆಯ 
ಅಮರೆತೆಯ ನಿದರ್ಶನಗಳು ; ಕಾವ್ಯ ಪಿತೃಗಳ--ಅವರ ಕೃತಿಗಳು ಸಾವಿರಾರು 
ವರ್ಷಗಳಿಂದ ಲುಪ್ತವಾಗಿವೆ - ಅಸ್ಫುಟವಾದರೂ ಗೌರವಾರ್ಹವಾದ ಛಾಯೆಗಳು. 
ಇವರು ನಿಸ್ಸಂದೇಹವಾಗಿ ಪ್ಪಾ ನಿ ಚೀನಚಾರಣರು ; ಅವರ ರಚನೆಗಳಿಂದಲೆ ಹೋಮರ್‌ 
ತನ್ನ ಕಲ್ಪನೆಯನ್ನು ಹೊತ್ತಿಸಿಕೊಂಡ ಮತ್ತು ಅವರ ಸತ್ತ್ವದ ದ್ವಿಭಾಗವನ್ನು 
ಗ್ರಹಿಸಿ, ಅವರನ್ನು ಅನುಕರಿಸಿ ಮೀರಿಸಿದ. 


ಆದರೆ ಇಂದು ಒಬ್ಬ ಕವನ ಲೇಖಕ, ಹಿಂದಿನ ಕವಿಗಳು ಉಜ್ಜಿ ಸಂಸ್ಕರಿಸಿರುವ 
ಮತ್ತು ಶಕ್ತಿಯುತ, ಸುಲಲಿತ, ಗೇಯ ಅಭಿವ್ಯಕ್ತಿಗಳಿಂದ ತುಂಬಿರುವ ಭಾಷೆಯೊಂದ 
ರಲ್ಲಿ ಬರೆಯುತ್ತಾನೆ. ಲಯಬದ್ಧ ರಚನೆಯ ತೊಡಕುಗಳನ್ನು ಪರಿಹರಿಸಿಕೊಳ್ಳುವು 
ದನ್ನು ಅವರು ಅವನಿಗೆ ಕಲಿಸುತ್ತಾರೆ ಮಾತ್ರವಲ್ಲ, ಅವನು ತನ್ನ ವಾಚಕರ 
ಮನಸ್ಸನ್ನು ಮಿಡಿಯುವ ತಂತ್ರದ ರಹಸ್ಯಗಳನ್ನು ತೋರಿಸುತ್ತಾರೆ; ಕಲ್ಪನೆಯನ್ನು 
ಉದ್ದೀಪಿಸುವ ಮತ್ತು ಭಾವಾವೇಶಗಳನ್ನು ಆಸಕ್ತಿಗೊಳಿಸುವ ಮಾರ್ಗಗಳನ್ನು 
ಅವನಿಗೆ ತೋರಿಸಲಾಗುತ್ತದೆ--ಅವನ ಸ್ವಂತ ಬುದ್ಧಿ ಚಾತುರ್ಯ ಅವುಗಳನ್ನೆ ಂದಿಗೂ 
ಕಂಡುಕೊಳ ದಿರಬಹುದಿತ್ತು ; ಅವನ ಮನಸ್ಸು ಅವರ ಭಾವಗಳಿಂದ ತುಂಬಿಕೊಳ್ಳು 
ತ್ತದೆ ಮತ್ತು ಅವರ ಉತ್ಸಾಹವನ್ನು ಅವನ ಆತ್ಮಕ್ಕೆ ಊದಲಾಗುತ್ತದೆ. ಅವನು 
ತನಗಿಂತ ಮುನ್ನ ಆಗಿಹೋದವರಿಗೆಂತೊ ಅಂತೆ ತನ್ನ ಸಮಕಾಲೀನರಿಗೂ ಬಹಳ 
ಯಣಿ. ಅವನು ಅವರ ಕ ತಿಗಳನ್ನೊ ೀದುತ್ತಾನೆ ; ಅವುಗಳಲ್ಲಿ ಅವನು ಕಾಣತಕ್ಕದ್ದೆ ಲ್ಲ, 
ಅದರೊಡನೆ ಸ್ಪರ್ಧಿಸಬೇಕೆಂಬ ಪ್ರಬಲಾಕಾಂಕ್ಷೆಯನ್ನು ಅವನಲ್ಲಿ ಚೋದಿಸುತ್ತದೆ-- ಆ 
ಆಕಾಂಕ್ಷೆ ಅವನ ಪೂರ್ವಿಕರ ಬರಹಗಳಿಂದ ಪ್ರೇರಿತವಾದುದಕ್ಕಿಂತ ಪ್ರಾಯಃ ಪ್ರಬಲ 
ತರವಾದುದು : ಏಕೆಂದರೆ, ಸತ್ತವರ ಬಗ್ಗೆ ನಮ್ಮ ಗೌರವ ಎಂತಹುದೆಂದರೆ, 
ಬದುಕಿದವರಿಂದ ನಾವು ಕಸಿದುಕೊಳ್ಳಲೆಳಸುವ ಮೇಲ್ಮೆಯನ್ನು ಅವರಿಗೆ ನಾವು 
ಬಿಟ್ಟುಕೊಡಬಯಸುತ್ತೇವೆ. ಅವನು ತನ್ನ ಸೋದರರ ಬರಹಗಳನ್ನು ಓದಲು 
ನಿರಾಕರಿಸಿದರೂ, ತನ್ನ ಮನಸ್ಸುಗಳ ಮೇಲೆ ಆಗುವ ಅವರ ಮನಸ್ಸುಗಳ ಕ್ರಿಯೆ 


ಯಿಂದ ತಪಿ ಸಿಕೊಳ ಲಾರ. ಅವನು ಅವಶ್ಯವಾಗಿ ಅವರ ಪ್ರತಿಭೆಯ ಸ್ವರೂಪದಲ್ಲಿ 
೦೨ ಕ್ಯ # 
ಪಾಲ್ಗೊಳ್ಳುತ್ತಾನೆ ; ಅದು ಎಲ್ಲ ಸಮಕಾಲೀನ ಸಾಹಿತ್ಯದಮೇಲ ಮಾತ್ರವಲ್ಲದೆ 
1. ಣ್‌ 


ಅವನ ಸಾಹಚರ್ಯವಿರುವವರ ದೈನಂದಿನ ಆಲೋಚನೆಗಳ ಮೇಲೆ ಕೂಡ ಮುದ್ರೆ 


110 ಸಾಧನೆ 


ಯೊತ್ತುತ್ತದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಅವನ ಮನಸ್ಸು ಇತರರ 
ದುಡಿಮೆಯಿಂದ ಬಹುಮಟಿಿ ಗೆ ರೂಪಗೊಳು ತ್ತದೆ; ಅವರು ಸಮೆದು ನಯ 
ಗೊಳಿಸಿರುವ. ಮತ್ತು ಅವರ ಶಕ್ತಿಯನ್ನು ಆಧರಿಸಿದ ಪಥವೊಂದರಲ್ಲಿ ಅವನು 
ನಡೆಯುತ್ತಾನೆ. ಅನುಕರಣವನು ಸ ಸಂಪೂರ್ಣವಾಗಿ ನಿರಾಕರಿಸಿ ಸಂಪೂರ್ಣ 
ಸೊ ್ಯೀಪಜ್ಞ ತೆಯ ಪ್ರಶಂಸೆಗಳಿಗಾಗಿ ಹಂಬಲಿಸುವವರು ಯಾರೇ ಆಗಲಿ, ಅವರು 
ಇತರರಿಂದ ರಚಿತವಾದ ಯಾವುದೇ ಕಾವ್ಯದ ಮತ್ತು ಕಾವ್ಯಕೃಷಿ ಗದ್ಯಕ್ಕಿತ್ತಿರುವ ಎಲ್ಲ 
ನೆರವುಗಳ ಬಗ್ಗೆ ಸಂಪೂರ್ಣ ಅಜ್ಞಾನಿಗಳಾಗಿರಬೇಕು. ಪ್ರ ಸೌಲಭ್ಯಗಳನು ಸ ಒಬ್ಬ 
ಲೇಖಕನಿಗೆ ತಪ್ಪಿಸಿ ; ಅವನು ಯಾವ ಬಗೆಯ ಕಾವ್ಯವನ್ನು ಉತ್ಬಾ ದಿಸುತ್ತಾನೆಂದು 
ಯಾರು ಕಲ್ಪಿಸಿಕೊಳ್ಳುತ್ತಾರೆ? ಅದು ಸಾಕಷ್ಟು ಸ್ಟೋಪಜ್ಣವಾಗಿರುತ್ತದೆ ಎಂದು 
ಹೇಳುವ ಥೌ ರ್ಯ ಮಾಡಬಲ್ಲಿ ನಾನು ; ಆದರೆ ಅದನು ಓದುವುದು ಸಾಧ್ಯವೆಂದು 
ಯಾರು ಸ್ವಿರೀಕರಿಸುತ್ತಾರೆ ? 


ತನ್ನ ಶಾಸ್ತ್ರವನ್ನು ಪೂರ್ವಿಕರು ಬಿಟ್ಟಿದ್ದೆಡೆ ಎತ್ತಿಕೊಂಡು, ಸಾಧ್ಯವಾದಷ್ಟು 
ದೂರ ಅದರ ಎಲ್ಲೆಗಳನ್ನು ತಳ್ಳುವ ಮತ್ತು ತನಗೆ ಸಾಧ್ಯವಾದಷ್ಟು ಸಲ ಅದರ 
ತತ್ತ್ವಗಳನ್ನು ನೂತನವಾಗಿ ಅನ್ವಯಿಸುವ ಗಣಿತಶಾಸ್ತ್ರಜ್ಞ ಮಾಡುವುದನ್ನೆ ಕವಿ 
ಮಾಡಬೇಕು. ತನ್ನ ಕಲೆಯಲ್ಲಿ ಆಗಲೆ ಸಾಧಿತವಾಗಿರುವ ಸೊಗಸನ್ನು ಅವನು 
ಆಧರಿಸಬೇಕು ; ಇದರ ಜೊತೆಗೆ, ಭವ್ಯತೆ ಸೌಂದರ್ಯ ಮಾನವಭಾವಗಳ ನವೀನ 
ಪ್ರಕಾರಗಳಿಂದ ನಮ್ಮನ್ನ ವನು ಆನಂದಗೊಳಿಸಿದರೆ, ಸ್ವೋಪಜ್ಜ ತೆಯ ಮತ್ತು 

7 
ಪ್ರತಿಭೆಯ ಪ್ರಶಂಸೆಗೆ ಅವನು ಯೋಗ್ಯನಾಗುತ್ತಾನೆ. ಇವುಗಳಲ್ಲಿ ಯಾವುದೂ 
ಅವನಿಗಿಲ್ಲದಿದ್ದರೆ, ಒಂದು ಆನಂದದಾಯಕವೂ ಸುಂದರವೂ ಆದ ಕಲೆಯ ಪದ್ಧತಿ 
ಯನ್ನು ಜೀವಂತವಾಗಿರಿಸುವವನಿಗೆ ಸೇರತಕ್ಕದ್ದಕ್ಕಿಂತ ಹೆಚ್ಚಿನ ಗೌರವಕ್ಕೆ ಅವನು 
ಎಕ ಚ ಕೆ 

ಹಕ್ಕುದಾರನಲ್ಲ. 


ಆದರೂ, ಕಾವ್ಯದಲ್ಲಿ ಮಾದರಿಗಳ ಮೇಲಿನ ನಿರ್ದಿಷ್ಟ ಪ್ರಮಾಣದ 


NS 
ಅವಲಂಬನದ ಈ ಅಗತ್ಯವೆ ಕೆಲವೊಮ್ಮೆ ವಿರುದ್ಧವಾದ ತಪ್ಪಿಗೆ-ಸೊ ೀಪಜ್ಞ ತೆಯ 
ಆಕಾಂಕ್ಷೆಗೆ - ಕರೆದೊಯ್ಯುತ್ತದೆ. ವಿದ್ಯಾರ್ಥಿ, ಈ ಮಾದರಿಗಳಿಂದ ನಿಷ್ಟನ್ನವಾದ 


ಜ್ಞಾನದ ನೆರವಿನಿಂದ ಪ್ರಕೃತಿಯನ್ನು ನಕಲು ಮಾಡುವುದರ ಬದಲು, ಅವುಗಳನ್ನು 
ನಕಲಿನ ಮೂಲವನ್ನಾಗಿ ಮಾಡಲು ಪ್ರೇರಿತನಾಗಿದ್ದಾನೆ. ಅವನು ಅಪರಿಪೂರ್ಣ 
ಕ ೈತಿಯೊಂದನ್ನು, - ಮಾನವ ಕ ೈತಿಗಳೆಲ್ಲ ಅಪರಿಪೂರ್ಣ - ಪರಿಪೂರ್ಣತೆಯ ಮಾನ 
ದಂಡವಾಗಿ ತೆಗೆದುಕೊಂಡು ಚೆಲುವುಗಳಿಲ್ಲದೆಡೆ ಚೆಲುವುಗಳನ್ನೂ ಇತ್ಯಾತ್ಮಕ 
ದೋಷಗಳ ಸ್ಥಾನದಲ್ಲಿ ಗುಣವನ್ನೂ ಕಾಣುವಷ್ಟರಮಟ್ಟಿಗೆ ಅದನ್ನು ಗೌರವದಿಂದ 
ಪರಿಭಾವಿಸುವಂತೆ ಮಾಡಲಾಗಿದೆ. ಹೀಗಾಗಿ, ಉದಾತ್ತವೂ ಸುಂದರವೂ ಆದುದೆಲ್ಲ 
ವನ್ನೂ ಕುರಿತ ಮನಸ್ಸಿನ ಸ್ಪ ತಂತ್ರ ಹಾಗೂ ಅಪರಿಮಿತ ಅಭೀಪ್ಲೆಗಳನ್ನು 


ಸ್ವೋಪಜ್ಞ ತೆ ಮತ್ತು ಅನುಕರಣ 111 


ಪ್ರೋತ್ಸಾಹಿಸಬೇಕಾದ ಕಾವ್ಯಾಭ್ಯಾಸ, ಅವುಗಳನ್ನು ತಣ್ಣಗಾಗಿಸಿ ಅದುಮುವ 
ಒಂದು ಉಪಾಯವಾಗಿ ತಪ್ಪುದಾರಿಗೆಳೆಯಲ್ಪಟ್ಟಿ ದೆ. ಅದು ಭಗವತ್‌ಕೃತಿಗಳ 
ಸ್ತೋತ್ರದಿಂದ ಮಾನವ ಕ ತಿಗಳ ವಿಗ್ರಹಾರಾಧನೆಗೆ ತನ್ನ ಅಭಿಮಾನಗಳನ್ನು ಪತನ 
ಗೊಳಿಸಿದೆ ; ಅವರನ್ನು ಕಾವ್ಯಸ್ಫೂರ್ತಿಯ ಜೀವಂತವೂ ಅಕ್ಷಯವೂ ಆದ ಆಕರ 
ಗಳಿಂದ ತೌಲನಿಕವಾಗಿ ಅಲ್ಪವೂ ಅಶುದ್ಧವೂ ಆದ ಕಾಲುವೆಗಳಿಗೆ ಕೊಂಡೊಯ್ದಿದೆ ; 
ಅವರು ಅವುಗಳನ್ನು ತಮ್ಮ ಮೂಲ ಚಿಲುಮೆಗೇರಲು ಮಾರ್ಗದರ್ಶಿಗಳಾಗಿ 
ಬಳಸಿಕೊಳು ್ಲಿವುದರ ಬದಲು, ಅವುಗಳ ಬಳಿ ಕಾಲಕಳೆಯುಂವಂತೆ ಮಾಡಿದೆ. 


ಆದ್ದರಿಂದ, ಕಾವ್ಯಾನುಕರಣದ ಸರಿಯಾದ ಮೇರೆಗಳಾವುವು ಅಥವಾ ಬೇರೆ 
ಮಾತಿನಲ್ಲಿ ಹೇಳಬೇಕೆಂದರೆ, ಪ್ರತಿಭೆಯ ಸಹಜ ಶಕ್ತಿಯನ್ನು ದುರ್ಬಲಗೊಳಿಸದೆ 
ಬಲಗೊಳಿಸುವಲ್ಲಿ ಇತರರ ನಿದರ್ಶನಗಳನ್ನೂ ದುಡಿಮೆಯನ್ನೂ ಉಪಯೋಗಿಸಿ 
ಕೊಳು ವುದು ಯಾವ ವಿಧಾನಗಳಿಂದ ಎಂಬುದನ್ನು ವಿಚಾರಮಾಡುವುದು ಬಹು 
ಮುಖ್ಯವಾದುದು. = ಉದ್ದೇಶಕ್ಕಾಗಿ, ನಿರ್ದಿಷ್ಟ ಕವಿತೆಯನ್ನಾಗಲಿ ಕವಿಯನ್ನಾಗಲಿ 
ಕವಿವರ್ಗವನ್ನಾಗಲಿ ತೆಗೆದುಕೊಳ್ಳದೆ ಎಲ್ಲರ ಚೆಲುವುಗಳನ್ನೂ ಅಧ್ಯಯನ 
ಮಾಡುವುದಕ್ಕಿಂತ ಉತ್ತಮವಾದ ನಿಯಮವಿಲ್ಲ. ಎಲ್ಲ ಒಳ್ಳೆಯ ಕವಿತೆಗಳಿಗೂ 
ಅವುಗಳ ವಿಶಿಷ್ಟ ಗುಣದೋಷಗಳಿವೆ, ಎಲ್ಲ ದೊಡ್ಡ ಕವಿಗಳಿಗೂ ಅವರ ಬಲ 
ದೌರ್ಬಲ್ಯಗಳಿವೆ, ಎಲ್ಲ ಕಾವ್ಯ ಪಂಥಗಳಿಗೂ ಅವುಗಳ ಸದಭಿರುಚಿಪರತೆ-ವಿರೋಧ 
ಗಳಿವೆ. ಸೊಗಸಿನ ಒಂದು ನಿರ್ದಿಷ ಸ ಬಗೆಗೆ ಲಕ್ಷ $ವನ್ನೂ ಸ್ನ ಪ್ರಶಂಸೆಯನೂ ಸ ಸೀಮಿತ 
ಗೊಳಿಸುವುದು ಬೌದ್ದಿಕ ಶಕ್ತಿಗಳ ಶ್ರೇಣಿಯನ್ನು ಸಂಕುಚಿತಗೊಳಿಸುತ್ತದೆ ಮಾತ್ರ 
ವಲ್ಲ, ಸೊಗಸಿನ ಆ ಬಗೆಗೆ ಸಂಬಂಧಿಸಿದ ವಿಶಿಷ್ಟ ದೋಷಗಳನ್ನು - ಅವುಗಳಿಗೆ 
ಮಾರ್ಗಾಂತರಗೊಳ್ಳುವುದು ಅದರ ಪ್ರವೃತ್ತಿ--ಅತ್ಯಂತ ನಿಶ್ಚಿತವಾಗಿ ತನ್ನೊಡನೆ 
ತರುತ್ತದೆ. ಹೀಗಾಗಿ, ಸರಳತೆಗಾಗಿ ಅತಿ ಶ್ರದ್ಧೆಯಿಂದ ಪ್ರಯತ್ನಿಸುವ ಲೇಕ್‌ 
ಪಂಥದ ಕವಿ ಬಾಲಿಶವಾಗಿಬಿಡಬಹುದು ; ಬೈರನ್ನನ ಅನುಯಾಯಿ, ಆಲೋಚ 
ಶಕ್ತಿಯ ಮತ್ತು ಭಾವಾವೇಶದ ತೀವ್ರಾಭಿವ್ಯಕ್ತಿಯ ಅನ್ವೇಷಣೆಯಲ್ಲಿ ಆಕಸ್ಮಿಕತೆಗೆ, 
ಅತಿರೇಕಕ್ಕೆ ಅಥವಾ ಅಸ್ಪಷ್ಟ ತೆಗೆ ಇಳಿದುಬಿಡಬಹುದು ; ಸ್ಕಾಟನ ಶಿಷ್ಯ ಸುಲಭ 
ಬರವಣಿಗೆಯ ಉತ್ಸಾಹದಲ್ಲಿ ವಿಕಟಪದ್ಯವನ್ನು ಅಥವಾ ಕಡೆಯಪಕ್ಷ ಬಹಳ 
ಜಡವೂ ಕ್ಷೀಣವೂ ಆದ ಪದ್ಯವನ್ನು ಹೊಸೆಯಬಹುದು ; ಕಾವ್ಯಮನೋಧರ್ಮದ 
ಉಲ್ಲಾಸ ಹರ್ಷಗಳನ್ನು ಉಳಿಸಿಕೊಳ್ಳು ವುದರಲ್ಲಿ ಅತ್ಯಾಸಕ್ತನಾದ ಲೀ ಹಂಟನ 
ಅನುಕರ್ತ ತನ್ನ ಸಾಮಾನ್ಯ ಪರಿಜ್ಞಾನವನ್ನು ಮರೆತುಬಿಡಬಹುದು ; ಪೋಪನ 
ಪಂಥದ ಕವಿ ಬಹಳಷ್ಟು ವಿರೋಧಾಲಂಕಾರವುಳ್ಳ, ನಿಜವಾದ ಭಾವನೆಯಿಲ್ಲದ, 
ಬಹಳ ಸಂಸ್ಕಾರ ಯುಕ್ತವೂ ಸಮತೋಲನಸಹಿತವೂ ಆದ ಪದ್ಯಗಳನ್ನು ಬರೆಯ 
ಬಹುದು. 


112 ಸಾಧನೆ 


ಆದರೂ ಈ ಹಲವಾರು ಪಂಥಗಳು ತಮ್ಮವೇ ಆದ ಸೊಗಸುಗಳನ್ನು 
ಪಡೆದಿವೆ; ಪ್ರಶಂಸಿಸಬೇಕಾದ, ಪ್ರೀತಿಸಬೇಕಾದ ಮತ್ತು ಪರಿಭಾವಿಸಬೇಕಾದ 
ಕೆಲವು ಇ ಅವುಗಳಲ್ಲಿ ಲ್ಲ ಹೌ ಕಾವ್ಯಾಭ್ಯಾಸಿ ಅವುಗಳನ್ನು ತನಗಿಷ್ಟ 
ಬಂದಷ್ಟು ಹೊತ್ತು ಪರಿಭಾವಿಸಲಿ, ಅವು ತನ್ನ ಮನಸ್ಸಿ ನಲ್ಲಿ ಬಾಡ 
ಅವುಗಳನ್ನು ಅಭ್ಯಸಿಸ ಸಲಿ; ಆದರೆ ಅವುಗಳಲ್ಲಿ 'ಯಾವೊಂದಕ್ಕೂ ಪ್ರತ್ಯೆ ಕವಾಗಿ ತನ್ನ 
ಪ್ರಶಂಸೆಯನ್ನು ಸಲ್ಲಿಸದಿರಲಿ. ಇಂಗ್ಲಿಷ್‌ ಕಾವ್ಯದ ಹಲವಾರು ಶೆ 5 ಅಗಳ-- ಉದಾತ್ತತೆ, 
ಡೆ ಟ್ರವಿಧ್ಯ ಸ್ವೊ ೇಪಜ್ಞ ತೆಗಳಲ್ಲಿ ಅತ್ಯ ೦ತ ಕನಿಷ್ಠ ವಾದುದೂ ಸೇರಿದಂತೆ-ಸ್ಥಾ ಪಕರು 
ಹತು ಇತಯ ತ ಸಾರ್ವತ್ರಿ ಕ ಅನ್ಲೈ 4 ಷಣೆಯನ್ನು ಯಾವ ಪರಿಮಾಣದಲ್ಲಿ ಮುಂದು 
ವರಿಸಿದ್ದಾ ರೆಂಬುದು ಜಾಸ್‌ ಪೋಪ್‌ ಕವಿ_ಪ್ರತಿಭಾಶಾಲಿ, : ಚತುರ, 
ಸಾಮರಸ್ಕ ಯುಕ್ತ ಮತ್ತು ಒಂದು ನಿರ್ದಿಷ್ಟ ಮಿತಿಯಲ್ಲಿ ಭಾಷೆಯ ಒಬ್ಬ ಆಚಾರ್ಯ —- 
ತನ್ನ rio ಕಾವಾ $ಭಿರುಚಿಯನ್ನು ನಿಗದಿ ಮಾಡಿದ್ದಾಗ, ಆನುಕರ್ಷಳ KE 
ಗುಂಪು ಅವನ ಹಿಂದೆ ಹುಟ್ಟಿಕೊಂಡಿತೆಂಬುದೂ ಕಾವ್ಯ ಎಷ್ಟು ಬೇಗ ಅವನತಿ 
ಗೊಂಡಿತೆಂಬುದೂ ನಮಗೆಲ್ಲ ಗೊತ್ತು. ಆದರೆ ಪೋಪ್‌ ಮಾಡಿದ್ದನ್ನು ಮಾಡುವಲ್ಲಿ 
ಅವನ ಅನುಕರ್ತರು ಸೋತರು. ಫ್ರೆಂಚ್‌ ಪಂಥದ ಬಗ್ಗೆ ಅವನ ಒಲವರ ಅಧಿಕ 
ವಾಗಿದ್ದ ರೂ, ಅವನು ಬಾಯಿಲ್ಯೂನ ಮಾದರಿಯಲ್ಲಿ ಸ ತಃ ರೂಪು ಪುಗೊಂಡಿದ್ದ ರೂ 
ಇತರ ಉಪ ಪದೇಶಕರಿಂದ ಹೆಚ್ಚು ಕಲಿಯಲು ತಿರಸ ಸರಿಸಿದ. ಅವನು ಆಲೋಚನೆಯ 
ರತ್ನಗಳಿಗಾಗಿ ಮತ್ತು ಶೈಲಿಯ ಚಿಲುವುಗಳಿಗಾಗಿ ಇಂಗ್ಲಿಷ್‌ ಕವಿತೆಯ ಹಿಂದಿನ 
ಲೇಖಕರಿಗೆ ಎಲಿಜಬೆತ್‌ ಯುಗದ ಕವಿಗಳಿಗೆ__ಮತ್ತು ಇನ್ನೂ 3 ದೂರಕೆ ತ ಗೌರವಾರ್ಹ 
ನಾಸರನಿಗೆ ಮರಳಿದ. ಅವನು ಷೇಕ್ಸ್‌ಪಿಯರನ ಆವೇಶ ಪೂರ್ಣ ಪ್ರಶಂಸಕನೂ 
ಪುನರುದ್ಧಾರಕನೂ ಆಗಿದ್ದ ; ಅವನನ್ನು ಇಂಗ್ಲಿಷ್‌ ಜನತೆಗೆ ಶಿಫಾರಸು ಮಾಡುವುದರ 
ಮೂಲಕ ಸ್ವಂತ ಪಂಥದ ಅವನತಿಗೆ..ಸ್ವಂತ ಬರಹಗಳ ಎಸ್ಶ್ಮ ಎತಿಗಲ್ಲ ಎಂದು 
ಆಶಿಸುತ್ತೇನೆ-ಮಾರ್ಗವನ್ನು ಸಮೆದ. 


ಕಾವ್ಯಸೌಂದರ್ಯದ ಈ ಆಸ್ವಾದ-ಅದರೆಲ್ಲ ಪ್ರಕಾರಗಳಲ್ಲಿ ಮತ್ತು ಅದು 
ಕಂಡುಬರುವ ಕಾವ್ಯದ ಯಾವುದೇ “ಪಂಥ ಅಥವಾ ತ್ರ ಓಲಿಯಲ್ಲಿ., ಈ ಶೈಲಿಗಳ 
ಹಲವಾರು ಗುಣಗಳ ಕಡಮೆ ಜೀವಂತವಾದ ಗ್ರಹಿಕೆಗೆ ಕೊಂಡೊಯ್ಯುವುದಿಲ್ಲ, ಏಕ 
ಕಾಲದಲ್ಲಿ ಅದು ವಿದ್ಯಾರ್ಥಿಗಳ ಕಣ್ಣುಗಳನ್ನು ಅವುಗಳ ಹಲವಾರು ದೋಷಗಳಿಗೆ 
ಮತ್ತು ತಪ್ಪುಗಳಿಗೆ ತೆರೆಯಿಸುತ್ತದೆ ಎಂದು ನನ್ನ ಶಂಕೆ. ಈ ರೀತಿಯಲ್ಲಿ ಮನಸ್ಸು 
ಅವುಗಳಲ್ಲಿರುವುದಕ್ಕಿಂತ ಎತ್ತರವಾದ ಚೆಲುವಿನ ಮಾನದಂಡವೊಂದನ್ನು--ಎಲ್ಲವುಗಳ 
ಗುಣಗಳು ಸಂಯೋಗಗೊಂಡ ಮತ್ತು ಅವುಗಳ ಯಾವುದೇ ಅಪರಿಪೂರ್ಣತೆಗಳಿಂದ 
ಮುಕ್ತವಾದ ಮಾನದಂಡವೊಂದನ್ನು —ತನ್ನಷ ಕೆ ರೂಪಿಸಿಕೊಳ್ಳು ತ್ತದೆ. `ಈ 


ಆ ಬು 
ಮಾನದಂಡಕ್ಕೆ ಅದು ಅವುಗಳ ರಚಿನೆಗಳನ್ನೆ ಲ್ಲ. ॥ ಒಪ್ಪಿ ಸುತ್ತದೆ ; "ಇದಕ್ಕೆ ಅದು 


lee) 


ಸ್ವೋಪ ಜ್ಞತೆ ಮತ್ತು ಅನುಕರಣ 113 


ಸಹಜವಾಗಿ ಆಶಿಸುತ್ತದೆ ; ಇದರ ಪರಿಭಾವನೆಯಿಂದ ಅದು, ರಚನೆಯ ಕೆಲವು 
ಮಾದರಿಗಳನ್ನೂ ಕವಿಯ ಆಶೋತ್ತರಗಳ ಮತ್ತು ಸ್ಟ ರ್ತಿಗಳ ಮೃತ್ಯುವಾದ 
ಪ್ರಾಚೀನ ವಿಮರ್ಕೆಯ ಕೆಲವು ಸಿದ್ಧಾ ೦ತಗಳನ್ನೂ ಕುರಿತ ಅಂಧ ಗೌರವದಿಂದ 
ಪಾರಾಗುತ್ತದೆ. 


ವಿಜ್ಞಾನ ವಿಷಯಗಳಲ್ಲಿ ದೊಡ್ಡ ಹೆಸರುಗಳ ಅಧಿಕಾರವನ್ನು ಅಲಕ್ಷಿಸಿ ಬಹಳ 
ಕಾಲವಾಯಿತು. ಯುಗಗಳ ಹಿಂದೆ ಪ ್ರಸ್ಸಾ ನಗಳು ಅರಿಸ್ಟ್ರಾ ಟಲನ "ಸಂಕೋಲೆಗಳನ್ನು 
ಕೊಡವಿಕೊಂಡುವು. ಅವನೀಗ ತತ್ರ ಶಾಸ ಸದ ಭವಿಷ್ಯ ವಾಣಿಗಳನ್ನು ಉದ್ದ ರಿಸು 
ವುದಿಲ್ಲ ಅಪೋಲೋವಿನ ಪುರೋಹಿತರು 758 ಭವಿಷ ,ವಾಣಿಗಳನ್ನು ಬ 
ಅಂತೆ. ಹೃದಯ, ಕಲ್ಪನೆಗಳು ಬುದ್ಧಿಗಿಂತ ಹೆಚ್ಚು ಕಾಲ ಅಧಿಕಾರದ ಶೃಂಖಲೆ 
ಗಳನ್ನೆ ಕ ಧರಿಸಿಕೊಂಡಿರಬೇಕು ? ಯುಗವಾಗಲೆ ಉತ್ತರಿಸಿರುವ ಪ್ರಶ್ನೆ ಯಿದು. 
ತರು ಕಾಲದ ಪ್ರತಿಭೆ ಸ್ಪಾ ೇಪಜ್ಞ ತೆಯ ಅನ್ವೇಷಣೆಯಲ್ಲಿ ಎಲ್ಲ ದಿಕ್ಷು ಗಳಿಗೂ 
ಹೋಗಿದೆ. ಅದರ ಉತ್ಸಾಹ ಅದರ "ಗುರಿಯ ದರ್ಶನದಿಂದ ಸದಾ ಸಫಲವಾಗಿಲ್ಲ; 
ಅದರೆ ಅದರ ಆಶ್ರಯದಲ್ಲಿ ಒಂದು ಹೊಸತೂ ಶಕ್ತಿಪೂರ್ಣವೂ ಅತ್ಯಂತ 
ಸೊ ಸೀಪಜ್ಞ ವೂ ಆದ ಕಾವ್ಯ ಬೆಳೆದಿದೆ. ಆಧುನಿಕ ಸಾಹಿತ್ಯ ದ ಫಲವತ್ತಾದ ಮಣ್ಣು 
ಹೂವುಗಳ ನಡುವೆ ಕಳೆಗಳನ್ನು ಉತ್ಪಾದಿಸಿದೆ, ನಿಜ; ಅಕ ಹೂವುಗಳ ಕಾಂತಿ 
ಮತ್ತು ಪರಿಮಳ ಅಮರವಾಗಿರುತ್ತದೆ, ಕಳೆಗಳು ಅಳಿಯುತ್ತವೆ. ಕಥನ ಕವನ 
ವೊಂದನ್ನು ಪ್ರಾಚೀನ ಮಹಾಕಾವ್ಯವೊಂದರ ಮಾದರಿಯಲ್ಲಿ ಇನ್ನು ಬರೆಯ 
ಬೇಕಾಗಿಲ್ಲ ; ಪಿಂಡಾರಿಕ್‌ ಅಥವಾ ಹೊರೇಷಿಯನ್‌ ಆಗಿರುವ ಕಾರಣದಿಂದ 
ಭಾವಗೀತರಚನೆಯೊಂದು ಹೆಚ್ಚಾಗಿ ಅಥವಾ ಪ್ರಾಯಃ ಅಷ್ಟಾಗಿ ಆಸ್ವಾದಗೊಳ್ಳು 
ವುದಿಲ್ಲ; ವಿಡಂಬನವೊಂದು ವಾಚಕನಿಗೆ ಜುವೆನಲ್‌ನ ನೆನಪು ಮಾಡಬೇಕಾಗಿಲ್ಲ. 
ಸುಂದರವಾದ ರೀತಿ, ಉಜ್ವಲವಾದ ಪ್ರತಿಮಾವಳಿ, ಪ್ರಬಲ ಭಾವ ಮತ್ತು ಸೂಕ್ಷ್ಮಾ 
ಲೋಚನೆ-- ಇವು, ಮನಸ್ಸಿ ಮೇಲೆ ತಮ್ಮ ಪರಿಪೂರ್ಣ - ಪರಿಣಾಮವನ್ನುಂಟುಮಾಡು 
ವಂತೆ ಸ ಸಂಯೋಗಗೊಂಡಿದ್ದರೆ ಯುಗಕ್ಕೆ ಅಷ್ಟು ಸಾಕು. ಕಾವ್ಯದ ಗುರಿ ಆಗ ಸಾಧಿತ 
ವಾಗುತ್ತದೆ, ನಿಯಮವ್ಯ ವಸ್ಥೆ ಯಾತ ಈಗೌಿಸಲಂತೆ. 


ಮುಂದಿನ ತಲೆಮಾರಿಗೆ ಸಾಗುವ ಯೋಗ್ಯತೆಯುಳ್ಗ | ಕವಿತೆಯ ಮಾದರಿಗಳನು ೆ 
ಯಾವುದು ಹೆಚ್ಚು ಸಂಭವನೀಯವಾಗಿ ಉತ್ಪಾದಿಸುತ್ತದೆ, ಮಾನವ ಚಿತ್ತದ 
ಎಸ್ತಾರಕ್ಕೆ ಮತ್ತು ವಸ್ತುಗಳ ಹಾಗೂ ಅವುಗಳ ಸಂಬಂಧಗಳ ವೈವಿಧ್ಯದ ಮೇಲೆ 
ಅದರೆಲ ಶಕ್ತಿಗಳ ತ ಕ್ರಿಯೆಗೆ ಯಾವುದು ಹೆಚ್ಚು ಅನುಕೂಲ-ಅನುಕರಣದ 
ಅತ ಧಿಕ ಎಚ್ಚ ರಕ್ಕೆ ಸರಾದ ಯುಗವೆ ಅಥವಾ ಸೊ ಸೀಪಜ್ಞ ತೆಯ ಅತ್ಯಾಶೆಗೆ 
ಜನರಾದ ತರಡು ಕೇಳುವುದಾದರೆ, ವಿವೇಕಯುತ ನಿರ್ಧಾರ ಎರಡನೆಯದರ 
ಪರವಾಗಿರಬೇಕು ಎಂದು ನನಗನಿಸುತ್ತದೆ. ಪ್ರತಿಭೆಯ ಹೊಸ ಬೆಳವಣಿಗೆಗಳಿಗಾಗಿ 


114 ಸಾಧನೆ 


ಉತ್ಸಾಹ ಹಾಗೂ ಅನುಕರಣದ ಶಿರಸಾ ರದಿಂದ ಉಂಟಾಗಬಹುದಾದ ಅಭಿರುಚಿಯ 
ತಪ್ಪು ef ಏನೇ ಇರಲಿ, ಅವುಗಳ ಹ: ಅಲಾ ವಧಿಯದು. ಅವುಗಳಿಂದ 
ಹುಟ್ಟುವ ಅತಿಗಳ ಮತ್ತು ಅಸಂಬದ್ಧ ತೆಗಳ ಭ್ರಾ ಶ್‌ ಸಂತಾನ ಬೇಗ ಸತ್ತು 
ಎಿಸ್ಮೃತವಾಗುತ್ತದೆ; ಏಕೆಂದರೆ ಸಾದತ್ಯ ದಲ್ಲಿ ನಿಜವಾಗಿ ಉತ್ತಮವಾದುದರ 
ಹೊರತು ಯಾವುದೂ ಅಮರವಲ್ಲ. ಪ್ರತಿಯಾಗಿ, ಇಂಥ ಒಂದು ಯುಗ 
ಬದುಕಲರ್ಹವಾದ ಕವನಗಳನ್ನು ಉತ್ಪಾ ದಿಸಬಹುದು ಮತ್ತು ಉತ್ಪಾದಿಸುತ್ತ ದೆ. 
ಆದಿ ಇಟ್ಯಾ ಲಿಯನ್‌ ಕವಿಗಳ ಹ ತಿಗಳು ಜೀ ಯುಗವೊಂದರಲ್ಲಿ ತಮುವಾ 
ಇಂಗ್ಲಿಷ್‌ ವಕ ಅತ್ಯ ೦ಂತ ಪ್ರತಿಷ್ಠಿತ ಸ್ಮಾರಕಗಳು ಇಂಥ ಒಂದು ಮನೋ 
ಧರ್ಮದ ಬೆಳವಣಿಗೆ ; ಸ್ಸ ನನನ ಹಳೆಯ ಕಾವ್ಯ, ಜರ್ಮನಿಯ ಆಧುನಿಕ ಕಾವ್ಯ 
ಇಂಥ ಆಶ್ರಯದಲ್ಲಿ ಶಕ್ತಿಸೌಂದರ್ಯಗಳನ್ನು ತಳೆದುವು. ಈ ಕಲೆಯನ್ನು ತಮಗೆ 
ಕಲಿಸಿದ ಈ ಪ್ರಾಚೀನಾಚಾರ್ಯರ ಪಕ್ಕದಲ್ಲಿ ಜನ ಭರವಸೆಯ ಹೆಜ್ಜೆಯಿಡುತ್ತ ನಡೆದರು; 
ಅವರ ಕೃತಿಗಳನ್ನ ವರು ಅಭ್ಯಸಿಸಿದರು-ಅವುಗಳನ್ನು ತಾವು ಹೋಲಬಹುದೆಂದಲ್ಲ, 
ಅವುಗಳನ್ನು ವಿಸಾರಿಸಬಹುದೆಂದು. 


ಆದರೆ ಇಂಥ ಒಂದು ಯುಗದ ಅತ್ಯುತ್ತಮ ಫಲಗಳಲ್ಲಿ ಒಂದೆಂದರೆ, 
ಮಾನವ ಬುದ್ದಿಯನ್ನು ಆದು ಯಾವುದರೊಳಕ್ಕೆ ಆಮಂತ್ರಿಸುತ್ತದೋ ಆ ವಿಶಿಷ್ಟ 
ಚಟುವಟಿಕೆ. ಮನಸ್ಸಿನ ಸಹಜ ಬೆಳವಣಿಗೆಗಿಂತ ಹೆಚ್ಚಾಗಿ ನೆನಪಿನಿಂದ ನಮ್ಮ 
ವಾಗಿರುವ ಸಂಗತಿಗಳು ಆಗಲೆ ನಿಶ್ಚಿ ತವಾದ ಆಕಾರವನ್ನು ತಾಳಿ ಅದರ ಮೇಲ್ಮೆ ಸ 
ಯಲ್ಲೆ ಇರುತ್ತವೆ ಮತ್ತು ಅಪ್ಪ ಯತ್ನಪ್ಪ Hರ್ವಕವಾಗಿ ಬಳಕೆಗೊಳ್ಳು ತ್ತವೆ ವೆ... ಅಷರೆ 
ಪ್ರಬಲ ಮನೋದ್ವೇಗದ ಅ ಮನಸ್ಸಿನ ಸಹಜ ಪರಿಕಲ್ಪನೆಗಳಿಗೆ, ಆಳಕ್ಕೆ 
ಹೋಗಿ ತೀವ್ರತರವಾಗಿ ಶ್ರಮಿಸುವುದು ಅಗತ್ಯ. ಬುದ್ಧಿ ಇವುಗಳಿಗಾಗಿ ತನ್ನ 
ಉಗ್ರಾಣದಲ್ಲಿ ಹುಡುಕುವುದು, ಅವು ಮೊದಲು ಕಂಡುಬರುವಾಗಿನ ಅಸ್ಪಷ್ಟತೆ 
ಯಿಂದ ಅವುಗಳನ್ನು ಬಿಡಿಸುವುದು, ಅವುಗಳ ಅಂಗಗಳನ್ನು ನಿಶ್ಚಯಿಸಿ ಅವು 
ವಿಶಿಷ ತೆ ಸಮರೂಪತೆಗಳೆನ್ನು ಪಡೆದು ಭಾಷೆಯಲ್ಲಿ ಮೂರ್ತಗೊಳ್ಳು ವರೆಗೆ 
ತಡೆಹಿಡಿಯುವುದು ಹುರುಪಿನ ವ್ಯವಸಾಯವಿಲ್ಲದೆ ಸಾಧ್ಯವಿಲ್ಲ. 


ಆದರೆ ಒಂದುಸಲ ಸಪ್ಟೆಯೂ ಉತ್ಸಾಹರಹಿತವೂ ಆದ ಅಭಿರುಚಿಯೊಂದು 
ಕವಿಕುಲವನ್ನು ವಶಕ್ಕೆ ತೆಗೆದುಕೊಂಡಾಗ, ಅವರ ಶಕ್ತಿಗಳೆಲ್ಲ ಅವರ ಪೂರ್ವಿಕರ 
ಕೃತಿಗಳನ್ನು ದೈನ್ಯದಿಂದ ನಕಲು ಮಾಡುವುದರಲ್ಲಿ ಪ್ರಯುಕ್ತವಾದಾಗ, ಅವರಲ್ಲಿ 
ಯಾವುದೇ ಮಹಾಕೃತಿಯೊಂದು ಹುಟ್ಟು ವುದು ಅಶಕ್ಯವಾಗುತ್ತದೆ ಮಾತ್ರವಲ್ಲ, 
ಸಾಹಿತ್ಯಕ ಸುಧಾರಣೆಯ, ಪ್ರತಿಭಾ ಜಾಗ್ರ ತಿಯ ಅವಧಿ ದೂರ ಭವಿಷ್ಯ ಕ್ಕ ಮುಂದೆ 
ಹಾಕಲ್ಪಡುತ್ತದೆ. ಇಂಥ ಸಾಹಿತ್ಯಸ ರೂಪದ ಗುಣವೆಂದರೆ ಅನಿರ್ದಿಷ್ಟ ವಾಗಿ 
ತನ್ನನ್ನೆ ಮುಂದುವರಿಸುವುದು--ತನ್ನೆ ವಯ ಯಮಗಳ ನಿಖರತೆಯನ್ನು ಹೇರುವುದರ 


ಟ್‌ 


ಸ್ವೋಪಜ್ಞ ತೆ ಮತ್ತು ಅನುಕರಣ 115 


ಮೂಲಕ ಮತ್ತು ತನ್ನ ಸವೆದ ದಾರಿಯಾಚಿಗಿರುವ ಎಲ್ಲವನ್ನೂ ಅಣಕಿಸುವುದರ 
ಮೂಲಕ. ಯುಗದ ತ ಕೆಲಸ ಮಾಡುತ್ತಿ ರುವ ಪ ಕ ಭಾವಗಳಿಗಿಂತ ಭಿನ್ನ ವಾದ 
ಪ್ರಭಾವಗಳ ಕೈಕೆಳಗೆ ಶಿಕ್ಷಣಪಡೆದ ಮತ್ತು ತನ್ನ ಕೌಶಲಗಳ ಬಲದಿಂದ ಮೆಚ್ಚು ಕೆ 
ಯನ್ನು ಸೆಳೆಯುವ ಯಾರಾದರೊಬ್ಬ ಅಸಾಧಾರಣ ಪ್ರತಿಭಾಶಾಲಿಯ ಸುಖಕರ 
ಬಗ ಅಥವಾ ಪ್ರಾಯಃ ಹಳೆಯ ಅಭಿಪ್ರಾ ಯಗಳನ್ನು ಕಿತ್ತು ಧೀರ ಚಿಂತನೆಗಳಿಗೆ 
ಜನರನ್ನು ಪರಿಣತರನ್ನಾ ಗಿಸುವ ಯಾವುದಾದರೊಂದು - ದೊಡ್ಡ ನೈತಿಕ ಅಥವಾ 
Rs ಕ್ರಾಂತಿ ಮಾತ್ರ ಅದನ್ನು ತೊಲಗಿಸುವಲ್ಲಿ ಯಾವುದೇ ಪರಿಣಾಮ 
ಬೀರಬಲ್ಲವು. ಮನಸ್ಸು, ನಗೆ ಉದ್ದಿಷ್ಠ ವಾದ  ಉಚ್ಚತರ ವ್ಯವಸಾಯಗಳ 
ಅಭಾವದಿಂದ ಸೋಮಾರಿಯಾಗುತ್ತದೆ ಆಥವಾ ಕಡೆಯಪಕ್ಷ ದುರ್ಬಲಗೊಳು ತ್ತದೆ. 
ಅದೇ ಕಾಲದಲ್ಲಿ, ಮನಸ್ಸನ್ನು ಉದಾತ್ತಗೊಳಿಸುವ, ರಾಗಗಳನ್ನು ಮಾನವೀ 
ಕರಿಸುವ ಮತ್ತು ತುಚ್ಛ ಬಯಕೆಗಳನ್ನು ಹೊರಹಾಕುವ ತನ್ನ ಶಕ್ತಿಯಲ್ಲಿ ಕಂಡು 
ಬರುವಂತೆ ಕಾವ್ಯಚ್ಛೈ ತನ್ಯ ಇನ್ನು ಅನುಭೂತವಾಗುವುದಿಲ್ಲ ಅಥವಾ ತಮ್ಮ ಮೇಲೆ 
ಅದರೆ ಶಕ್ತಿಯ ರಹೆಸ್ಕ ವನ್ನು ತಮ್ಮ ಎದೆಗಳಲ್ಲಿ ಬಚ್ಚಿಟ್ಟು ಕೊಳ್ಳು ವ ಕೆಲವರ 
ಮಾತ್ರ ಅನುಭೂತವಾಗುತ್ತ ದೆ. 


ಇನ್ನೊಬ್ಬ ದೇವ 
ಆಟ್‌ ಜಕರ TN ಸಂ. 


ಡಾ| ತಂಗಿರಾಲ ವೆಂಕಟಸುಬ್ಬಾರಾವು 
ಮತ್ತು 
ಎಚ್‌. ಎಸ್‌. ವೆಂಕಟೇಶಮೂರ್ತಿ 


ನನ್ನ ದೇಶದ ದೇಹದಲ್ಲಿ 
ಗಾಯದಂತೆ ಕೆರೆಗಳು 
ಹರಿವ ರಕ್ತಪ್ರವಾಹದಂತೆ 
ನದಿಗಳು 


ಕೊಬ್ಬಿದ ಕಂಠಗಳ ಗದರಿಕೆಗಿಲ್ಲಿ 
ಮಾರಿತು ಗಗನ 

ದಿನಮಣಿಯನ್ನು 

ಒಂದು ಹಿಡಿ ನಕ್ಷತ್ರಗಳ ಸಂಪಾದನೆಗೆ. 


ಇಲ್ಲಿ ಇಷ್ಟುದಿನ ಬಳಸಿದ ಹಾಳೆರಾಶಿ 
ಹಿಮಾಲಯದೆತ್ತರ. 

ಅಲ್ಲಿ ಬಳಸಿ ಪೋಲಾದ ಮಸಿ 
ಆಯಿತೊಂದು ಕಪು ಎಸಾಗರ. 


ದೇಶ ಕಂಡಂಥ ಹಲವು ಕನಸುಗಳು 
ಹಾಳೆಗಳ ಗುಹೆಯಲ್ಲಿ ಸನ್ಯಾಸ ಹಿಡಿದಿವೆ 
ಕೆಲವು ಮಸಿಯಲ್ಲಿ ಧುಮುಕಿ 

ಬಿಡುಗಡೆ ಪಡೆದಿವೆ ! 


ಈ ದೇಶದ ಉಕ್ಕೆಲ್ಲ 
ಜೆ.ಲುಕಂಬಿಗಳಿಗೇ ಸವೆದಿದೆ, 
ರೈಲು ಹಳಿಗೆ ಉಳಿಯದೆ 
ಒಂದು ತುಣುಕು. 


ಇನ್ನೊಬ್ಬ ದೇವ 


ಹೊತ್ತಿದ್ದಾ ನೆ ನೇಗಿಲ ರೆ ೈತ 

ಹೊತ್ತಿರುವಂತೆ ಶಿಲುಬೆ ಕ್ರಿಸ್ತ 
ಈ ದೇಶದ ಗರ್ಭಗುಡಿಯಲ್ಲಿ 

ದೇವರೇ ಅರಗಿ ಹೋಗಿ 

ಈಗ ಹಸಿದಿದೆ ಬರಿಹೊಟೆ ಲೆ 


ಹೊಸದೇವರ ಬರವಿಗೆ. 


[ಮೂಲ ನ ತೆಲುಗು] 


117 


ಕಾವ್ಯಗಳು/ಶಾಸನಗಳು 


ಹಂಪನಾ 


ರನ್ನ, ಶಾಂತಿನಾಥ, ಜನ್ನ, ಪಾರ್ಶ್ವಪಂಡಿತ, ಮಧುರ ಮುಂತಾದ ಕೆಲವು 

ಮಾರ್ಗಕವಿಗಳು ಚಂಪೂ ಕಾವ್ಯಗಳನ್ನು ರಚಿಸಿರುವಂತೆ ಶಾಸನಗಳನ್ನೂ 
ಬರೆದಿರುವುದನ್ನು ಈಗಾಗಲೇ ವಿದಾ ಸಂಸರು ಸಾದರಪಡಿಸಿದ್ದಾರೆ. ಕೆಲವು ಶಾಸನಗಳು 
ಕನ್ನಡ ಕಾವ್ಯಗಳಿಂದ ಪ್ರಭಾವಿತವಾಗಿರುವುದೂ ಅಲ್ಲಲ್ಲಿ ಪ್ರಸ್ತಾಪಿತವಾಗಿದೆ. ಇದಲ್ಲದೆ 
ಕೆಲವು ಶಾಸನಗಳ ಕೆಲವು ಪದ್ಯಗಳು ಕೆಲವು ಕಾವ್ಯಗಳಲ್ಲಿ ಕಂಡುಬರುತ್ತವೆಂಬುದನ್ನೂ 
ಗುರುತಿಸಲಾಗಿದೆ ; ಶ್ರವಣಬೆಳಗೊಳದ ಶಾಸನಗಳ (64, 127, 140) ಸಂವಾದಿ 
ಪದ್ಯಗಳು ನಾಗಚಂದ್ರನ ಮಲ್ಲಿನಾಥಪುರಾಣ ಮತ್ತು ಪಂಪರಾಮಾಯಣದಲ್ಲಿವೆ ; 
ನಗರ 46ರ ಶಾಸನದ ಪದ್ಯಗಳು ವರ್ಧಮಾನ ಮುನೀಂದ್ರರ “ದಶಭಕ್ತಾ ದಿ 
ಮಹಾಶಾಸ್ತ್ರ'ದಲ್ಲಿವೆ. ರನ್ನನ ಅಜಿತಪುರಾಣದ 1-53ರ ಪದಕ್ಕೂ ಶ್ರವಣ 
ಬೆಳಗೊಳದ 139ನೆಯ ಶಾಸನದ (ಸು. 950) ಪದ್ಯಕ್ಕೂ ವಿಶೇಷ ಸಾಮ್ಮವಿರು 
ವುದನ್ನು ಈಗಾಗಲೇ ಯಕ್ಷಯಕ್ಷಿಯರು ಎಂಬ ಪುಸ್ತಕದಲ್ಲಿ (ಹಂಪನಾ : 1976, 
ಪುಟ 47-48) ನಮೂದಿತವಾಗಿದೆ. ಆ ಪದ್ಯಗಳು: ಶಾಸನ ಪದ್ಯ : 

ಶ್ರಾವಕಧರ್ಮದೊಳ್‌ ದೊರೆಯೆನಲ್‌ ಪೆಜರಿಲ್ಲೆನೆ ಸಂದ ರೇವತೀ 

ಶ್ರಾವಕಿ ತಾನೆ ಸಜ್ಜನಿಕೆಯೊಳ್‌ ಜನಕಾತ್ಮಜೆ ತಾನೆ ರೂಪಿನೊಳ್‌ 


ದೇವಕಿ ತಾನೆ ಪೆಂಪಿನೊಳರುಂಧತಿ ತಾನೆ ಜಿನೇಂದ್ರ ಭಕ್ತಿ ಸ 
ಧ್ಭಾವದೆ ಸಾವಿಯಬ್ಬೆ ಜಿನಶಾಸನದೇವತೆ ತಾನೆ ಕಾಣಿರೇ ॥ 


ರನ ನ ಅಜಿತಪುರಾಣದ ಪದ್ಯ ೆ 


ಶ್ರಾವಕಧರ್ಮದೊಳ್‌ ದೊರೆಯೆನಲ್‌ ಪೆಜರಿಲ್ಲೆನೆ ಸಂದ ರೇವತೀ 
ಶ್ರಾವಕಿ ತಾನೆ ಸಜ್ಜ ನಿಕೆಯೊಳ್‌ ಜನಕಾತ್ಮಜೆ ತಾನೆ ಶೀಲದೊಳ್‌ 
ದೇವಕಿ ತಾನೆ ದಾನಗುಣದಿಂದೆ ಸುಲೋಚನೆ ತಾನೆಯೆಂದು ಭ 
ವ್ಯಾವಳಿ ಮೆಚ್ಚಿ ಬಣ್ಣಿ ಪುದು ಭವ್ಯಮನೋರಥಜನ್ಮಭೂಮಿಯಂ ॥ 


ಕವಿ ಮತ್ತು ಶಾಸನದ ಪರಸ್ಪ ರ ಪ್ರಭಾವವನ್ನು ಗುರುತಿಸುವುದಕ್ಕೂ, 
ಕಾಲವನ್ನು ನಿರ್ದೇಶಿಸುವುದಕ್ಕೂ ಇದರಿಂದ ಆಗುವ ಸಹಾಯವನ್ನು ಅಲ್ಲಗಳೆಯು 
ವಂತಿಲ್ಲ. ಧಾರ್ಮಿಕ ನೆಲೆಗಟ್ಟಿನಮೇಲೆ ಈ ಸಾಮ್ಯಗಳು ನಿಂತಿವೆ. ಜೆ ನರ ಕಾವ್ಯಕ್ಕೂ 
ಜೆ ನರ ಶಾಸನಕ್ಕೂ ಸಂಬಂಧ ಸಾಮ್ಯಗಳು ಕಂಡುಬರುವಂತೆ ಬೇರೆ ಧರ್ಮಗಳವರ 


ಕಾವ್ಯಗಳು/ಶಾಸನಗಳು 119 


ಕಾವ್ಯ ಮತ್ತು ಶಾಸನಗಳಲ್ಲೂ ಹೊಂದಾಣಿಕೆಯ ಅಂಶಗಳು ಕಾಣಿಸಿವೆಯೇ ಹೊರತು 
ಒಂದು ಧರ್ಮದವರ ಕಾವ್ಯ ಅಥವಾ ಶಾಸನ ಪದ್ಯ ಗಳು ಇನ್ನೊ ದು ಧರ್ಮದವರ 
ಶಾಸನ ಅಥವಾ ಕಾವ್ಯ ಗಳಲ್ಲಿ ಇದುವರೆಗಿನ ಅಭ್ಯಾ ನದಲ್ಲಿ ಅಷ್ಟಾ ಗಿ ಕಂಡುಬಂದಿಲ್ಲ; 

ಪ ದಿಕ್ಕಿ ನಲ್ಲಿ ವ್ಯಾ ಸಂಗ ನಡೆದಾಗ ಇಲ್ಲಿಯೂ "ಸಾಮ್ಯ ಗಳಿರುವ ಸಾಧ್ಯ ತೆಯನ್ನು 
ತಳ್ಳಿ ಹಾಕುವಂತಿಲ್ಲ. ಅಂಥ ಒಂದೆರಡು ಉದಾಹರಣೆಗಳನ್ನು ಇಲ್ಲಿ ಮುಂದೆ ಕೊಟ್ಟಿ ದೆ 
ಅದಕ್ಕೆ ಮೊದಲು ಇತ್ತೀಚೆಗೆ ನನ್ನ ಗಮನಕ್ಕೆ ಬಂದ ಇನ್ನೊ ೦ದು ಸಾಮ್ಯ ಪದ್ಯ ವಸ್ಸು 

ಇಲ್ಲಿ ಸೂಶಿಸಲಿಟ ಸುತ್ತ ನೆ. ಶ್ರ ಎಣೆ ನರವ ಜಟ್‌ ಪದ ವೊಂದರ ಪ್ರ ಪ್ರಭಾವ 
ನೇಮಿಚಂದ್ರ ನ (ಅರ್ಧ) >. ಪದ $ವೊಂದರಲ್ಲಿ ಸ್ಪ ಷ್ಟವಾಗಿ ಕಂಡುಬರಂ 
ತ್ನದೆ. ದ ಪದ್ಯ : 


ಮಜ್‌ದುಮದೊಮ್ಮೆ ಲೌಕಿಕದ ವಾರ್ತೆಯನಾಡದ ಕೆತ್ತ ಬಾಗಿಲಂ 
ತೆಯದ ಭಾನುವಸ್ತಮಿತಮಾಗಿರೆ ಪೋಗದ ಮೆಯ್ಯನೊಮ್ಮೆಯಂ 
ತುಣಿಸದ ಕುಕ್ಕುಟಾಸ ಸನಕೆ ಸೋಲದ ಗಂಡವಿಮುಕ್ತ ವ ತ್ರಿ ಹಃ 


ಎ) 


ಮಯದ ಘೋರ ದುಶ್ಚರ ತಪಶ್ಚರಿತಂ ಮಳಧಾರಿ ದೇವ [ರಾ] 


ಇದು ಶ್ರವಣಬೆಳಗೊಳ 135 (117) ನೆಯ ಶಾಸನ. ಇದರ ಕಾಲ 
3-8-1123. ನೇಮಿಃ ಚಂದ್ರ ಕವಿಯ ಕಾಲ ಸು. 1190. ಅವನ ಅರ್ಧನೇಮಿನಾಥ 
ಪುರಾಣ ಪದ್ಯ 1-89 ಈ 


ಮಣದುಮದೊರ್ಮೆ ಲೌಕಿಕದ ವಾರ್ತೆಯನಾಡದ ಕಿತ್ತ ಬಾಗಿಲಂ 
ತೆಜಿಯದ ಭಾನುವಸ್ತಮಿತನಾದೊಡೆ ಪೋಗದೆಮೆಯ್ಯನೊರ್ಮೆಯುಂ 
ತುಜಸದ ಕುಕ್ಕುಟಾಸನಕೆ ಸೋಲದ ಗಂಡವಿಮುಕ್ತ ವೃತ್ತಿಯಂ 
ಮಣಿಯದ ಘೋರದುರ್ಧರ ತಪಶ್ಚ ರಣಂ ಮಳಧಾರಿದೇವನಾ: 
(ಸಂ: ಡಾ|| ಬಿ. ಎಸ್‌. ಕುಲಕರ್ಣಿ, 1968) 


ಅರ್ಧನೇಮಿನಾಥ ಪುರಾಣದ ಕೆಲವು ಹಸ್ತಪ್ರತಿಗಳಲ್ಲಿ ಈ ಪದ ಬ ವಿಲ್ಲದಿರುವುದ 
ರಿಂದ ಸಂಪ್ರತಿಕಾರರ ಕೃ ವಾಡದಿಂದ ಶಾಸನ ಪದ್ಧ, ಚೆನ್ನಾ ಗಿ ಸಂದರ್ಭಕ್ಕೆ ಹೊಂದಿ 
ಕೊಳ್ಳು | ವುದರಿಂದ, ಕಾವ್ಯದಲ್ಲಿ ಪ್ರ ವೇಶ ಪಡೆದಿರಬಹುದಾದ ಸಾಧ್ಯ ತೆಯನ್ನೂ 


ಪರಿಶೀಲಿಸಬೇಕಾಗುತ್ತದೆ. 


ಹೀಗೆ ಶಾಸನ ಮತ್ತು ಕಾವ್ಯಗಳಲ್ಲಿ ಸಾಮ್ಯ ಪದ್ಯಗಳು ಸಿಗುವುದು ಒಂದು 
ಮಾದರಿ. ಇದರಂತೆ ಎರಡು ಕಾವ್ಯ ಗಳಲ್ಲಿ, ಸದ್ಯ ಶವಾದ ಪದ್ಯ ಗಳು ಸಿಗುವುದುಂಟು. 
ಇಲ್ಲಿ ದ ೈಷ್ಟಾ ೦ತಕ್ಕೊ ೦ದು ಎರಡು " ಉದಾಹರಣೆಗಳನ್ನು ಕೊಡುತ್ತೆ "ನೆ (ಇವುಗಳಲ್ಲಿ 
ಮೊದಲನೆಯದನ್ನು "ಗಲೇ ಎದ್ವಾ ೦ಸರು ಗಂರುತಿಸಿದಾ ರೆ); 


120 ಸಾಧನೆ 
(1) ವೃತ್ತವಿಲಾಸ ಕವಿಯ ಧರ್ಮಪರೀಕ್ಷೆಯ 3.32ರ ಪದ್ಯ : 
ಆಕೆಯ ಲೋಚನಂ ಕುಸುಮ ಸಾಯಕಮಾಕೆಯ ಪುರ್ಬುಕರ್ಬುವಿ 
ಲ್ಲಾ ಕೆಯ ಕುಂತಳಂ ಭ್ರಮರ ಸಂಕುಳವಾಕೆಯ ವಾಗ್ವಿಳಾಸಮುಂ 
ಕೋಕಿಳನಾದವಾಕೆಯ ಮುಖಂ ಸಹಿಯಾ ಜಗಮಂ ಗೆಲಲ್ಕೆ ಸಾ 
ಕೀಕೆಯ ರೂಪಮೆನುತ್ತೆ ಮಕರಧ್ವಜನಾಕೆಯನೆಯ್ದೆ ಪೊರ್ದುಗುಂ ॥ 


ಸೋಮರಾಜ ಕವಿಯ ಉದ್ಭಟ ಕಾವ್ಯದ 8-43ರ ಪದ್ಯ : 


ಈಕೆಯ ಲೋಚನಂ ಕುಸುಮ ಸಾಯಕಮಾಕೆಯ ಪುರ್ಬುಕರ್ಬುವಿ 
ಲ್ಲೀಕೆಯ ಕುಂತಳಂ ಭ್ರಮರ ಸಂಕುಳಮಾಕೆಯ ವಾಗ್ವಿಲಾಸಮೇ 
ಕೋಕಿಲನಾದಮೀಕೆಯ ಮೊಗಂ ಶಶಿಯಾಜಗಮಂ ಗೆಲಲ್ಕೆ ಸಾ 
ಕೀಕೆಯ ರೂಪಮೆಂದು ಮಕರಧ್ವ ಜನೀಕೆಯನೆಯ್ದೆ ಪೊರ್ದುಗುಂ 


ಸೋಮರಾಜನ ಕಾಲ 1222, ವೃತ್ತವಿಲಾಸನ ಕಾಲ ಸು. 1360. ಅದರಿಂದ ' 
ವೀರಶೈವ ಕವಿಯೊಬ್ಬನ ಪ್ರಭಾವ ಜೈನ ಕವಿಯ ಮೇಲಾಗಿರುವುದು ಗಮನಾರ್ಹ. 
ಇದರ ತದ್ವಿರುದ್ದ ಪ್ರಭಾವವನ್ನು ಇನ್ನೊಂದು ಉದಾಹರಣೆಯಲ್ಲಿ ಕಾಣುತ್ತೇವೆ: ' 
(11) ಜನ್ನನ ಅನಂತನಾಥ ಪುರಾಣದ 1-60ರ ಪದ್ಯ : | 
ಕವಿತಾಶಕ್ತಿ ಸುರೇಂದ್ರಧೇನುವದು ಪುಣ್ಯಾಯತ್ತಮಾ ಕಾಮಧೇ | 

ನುವೆ ಕೈಸಾರ್ದೊಡಮಾವಚಸ್ಸುಧೆಯನನ್ಯರ್ಗಿತ್ತು ಕಾಟ್ಟ್‌ಕ್ಕಿಗೂ 


ಡುವವೊಲ್ಲುಯ್ಯಲನಿಂದ್ರವಂದಿತನನರ್ಹದ್ದೇವನಂ ಭತ್ಭಮಾ 
ಡುವುದಾತಂ ಕಣಿದಾತನಲ್ತೆ ತ[ಟ್‌]ಯಲ್ಲಾಲಂ ಭವದ್ವಂದ್ವದಾ ॥ 


ಈ ಭಾವವನ್ನು ಸುರಂಗಕವಿ ಸದುಪಯೋಗ ಮಾಡಿಕೊಂಡಿದ್ದಾನೆ: 1161 


ಕೃತಿ ತಾಂ ನೋಟ್ಟಡೆ ಕಾಮಧೇನು ಬಯಸಿತ್ತುಂಟಲ್ಲಿ 
ಸುಲಲಿತ ಕವಿ ನರರಂ ನಿ 
ರ್ಮಲಮತಿಯಿಂ ಪೊಗಳ್ತುದಕಟ ಕಾಲಕ್ಟಿಕ್ಕಂತು 
ಯ್ಯಲನೂಡುವವನ ಪೋಲ್ವಂ 

ಸಲೆ ಶಿವನ ಪೊಗಳ್ವ ಕವಿಯ ಜನ್ಮವೆ ಸಫಲಂ॥ 1-24 


(ತ್ರಿಷಷ್ಟಿ ಪುರಾತನರ ಚರಿತೆ) 
ಇಂಥ ಭಾಗಗಳು ಇನ್ನೆಷ್ಟೊ ಕವಿ-ಕಾವ್ಯಗಳಲ್ಲಿ ಕಂಡುಬರುತ್ತವೆ. ಇವನ್ನು ' 
ಸಂಪೂರ್ಣವಾಗಿ ಪರಸ್ಪರ ಪ್ರಭಾವದಿಂದಲೇ ಬಂದಿವೆಯೆಂದು ಹೇಳುವುದಕ್ಕೆ | 
ಒಮ್ಮೊಮ್ಮೆ ಕಷ್ಟವಾಗುತ್ತದೆ, ಇವು ಆಕಸ್ಮಿಕವಾಗಿ ಸಮಾನತೆ ತೋರುವ ಭಾಗಗಳಾ ' 
ಗಿರಲೂಬಹುದು. 


~~ 


'ಹರಿಹರ-ಸೋಮನಾಥ (ಕೆಲವು ಓಪ್ಪಣಿಗಳು) 


ಹಂ. ನಂ. ವಿಜಯಕುಮಾರ 


ಹರಿಹರನ ಬಸವಣ್ಣ ದೇವಲೋಕದಲ್ಲಿ ಮಾಡಿದ ತಪ್ಪಿನಿಂದ ಶಾಪಕಾರಣವಾಗಿ 

ಹುಟ್ಟಿದವನು. ಅಲ್ಲದೆ ಶಿವ ಈತನನ್ನು “ಧರಣಿಯೊಳು ವೃಷಭಮುಖ ಹುಟ್ಟೆಂದು 

 ಬೆಸಸಲು' “ಕಾಮಾರಿಷಡುವರ್ಗದುಬ್ಬರಂ ಧರೆಯಲ್ಲಿ” ಇದರಿಂದಾಗಿ ಎಲ್ಲ ತೆರದಿಂ 

ನಿಮಗೆದೂರವಪೆ ನು ಎಂದು ಹೇಳಿ ಕರುಣಿಸುವುದೆನ್ನು ತ್ತಾನೆ. ಅಲ್ಲದೆ ಈತ ಶಿವನ 
ಗಣಧರರಲ್ಲಿ ಒಬ್ಬನ ನು 


ಪಾಲ್ಕುರಿಕೆ ಸೋಮನಾಥನಲ್ಲಿ ಬಸ ವಣ್ಣ ಸ್ವತಃ ನಂದಿ, ದ್ವಿತೀಯ ಶಂಭು 
ಎನ್ನಿಸಿಕೊಂಡವ. ಅಲ್ಲದೆ ಶಾಪಕಾರಣವಾಗಿ ಹುಟ್ಟ ದೆ ಶಿವಧರ್ಮವನ್ನು ಇಳೆಯಲ್ಲಿ 
' ಚೆಳೆಗಲು ಅವತರಿಸಿದವನು. ಈತ ಭುವಿಗೆ ಬರಲು ಅಂಜುವುದಿಲ್ಲ. ನಾನೆಲ್ಲಿಯೇ 
ಕಾರ್ಯ ಮಾಡಿದರೆಯೂ ನಿನ್ನ ಧ್ಯಾನದಲ್ಲಿಯೇ ಇರುವೆನೆಂದು ಹರ್ಷಚಿತ್ತನಾಗಿ 
ಭುಮಿಯಲ್ಲಿ ಅವತರಿಸುತ್ತಾನೆ 


3 ತಾತ್ವಿಕ ನೆಲೆಗಟ್ಟುಗಳೇ ಹರಿಹರ-ಸೋಮನಾಥರ ಕೃ ತಿಗಳ ದಿಕ್ಕ ನ್ನ € 
. ಬದಲಾಯಿಸಿವೆ. ಇವರಿಬ್ಬರ ಗುರಿ ಒಂದೇ ಆದರೂ ಮಾರ್ಗ ಬೇರೆ. ಇದರು ಬಗ 
ಸಾಮ ಮೊ ಇವೆ ಭಿನ್ನ ತೆಗಳೂ ಇವೆ. ಅಲ್ಲದೆ ಹರಿಹರನ ಬಸ ಸವರಾಜದೇವರ ರಗಳಿ 
' ಹಿಂದೆ os ನಮ್ಮ ರಂಪರೆಯ ಜನರ ಮನಸ್ಸು ಒಂದು ರೀತಿಯ ಸಂಪ್ರ 
' ದಾಯಬದ್ಧ ವಾದುದು. "ಭೂಮಿ ಸೂರ್ಯನ ಸುತ್ತ ಸುತ್ತಾತ್ತಿ ದೆ ಎಂಬ ಸತ್ಯಸಂಗತಿ 
ಯನ್ನು ಸ್ಥಿ ೇಕರಿಸಲಾರದೆ ಗೆಲಿಲಿಯೋವನ್ನು ದೂರವಿಟ್ಟ ಈ ಧಾರ್ಮಿಕ ಮನಸ್ಸು 
ತಮ್ಮ ತರ್‌ ಸರಣಿಗೆ ಬರದುದನ್ನು ದೂರ ತಳ್ಳುತ್ತ ತ್ತದೆ. ಇವರು ಪರಂಪರೆಯನ್ನು 
ಪ್ರಶ್ಲಿ Fs ಒಪ್ಪಿ ಕೊಳು ವವರು. ಬುದ್ಧಿ ಯನ್ನು. ಉಪಯೋಗಿಸಿಕೊಳ್ಳಿ ದ ಈ ಜನ 
ತಾವು ನಂಬಿದುದೇ ಸತ್ಯವೆಂದು ತಿಳಿದವರು, "ಅರ್ಥಾತ್‌ ಏನು ಇರುತ್ತ ದೆಯೋ 
ಅದನು ಸ್ವೀಕರಿಸುವುದಿಲ್ಲ. ತಮಗೆ ಯಾವುದು ಸರಿ ಎನ್ನುತ್ತದೋ ಅದನ್ನು ಮಾನ್ಯ 


ಮಾಡುತ್ತಾರೆ. ಈ ಪುರಾಣ ಪ್ರಜ್ಞೆಯ ಧಾರ್ಮಿಕ: ಜನವೇ ನಮ್ಮ “ಪರಂಪ 


ಯವರು. ಹೀಗಾಗಿ ಹರಿಹರನ ಕೃತಿ ತಮ್ಮ ದಿಕ್ಕಿಗೆ ನಿಲುಕದೇ ಹೋದದ್ದೆ ರಿಂದ 


ಅದನು ತಳಿ ಬಿಟ್ಟ ಕರು. ಈ ಅತೃಪ್ತಿ ಪ್ರೀಯ ಕಾರಣವಾಗಿಯೇ ತೆಲುಗಿನಲ್ಲಿ ಮೊದಲ 
ಇ 

ಬಾರಿಗೆ ಬಸವಪುರಾಣ ರಚನೆಯಾ ನೆಯಾಯಿತು. ಇವತ್ತು ಕೂಡ ಬಸವಣ್ಣ ಶಿವನ 

ಅವತಾರಿ ದ್ವಿತೀಯ ಶಂಭು ಎಂಬ ಪರಿಕಲ್ಪನೆಯೇ ಜನತೆಯಲ್ಲಿ ಚಲಾವಣೆಯಲ್ಲಿದೆ. 


122 ಸಾಧನೆ 


ಯಾಕೆಂದರೆ ತಮ್ಮದನ್ನು ವೈಭವಿಸಿ ಕಾಣುವ ವಿಜೃಂಬಿಸಿ ನೋಡುವ ಪ್ರವೃತ್ತಿಯೇ 
ಹರಿಹರನ ಬಸವರಾಜದೇವರ ರಗಳೆಗೆ ಪ್ರಾಶಸ್ತ್ಯ ಇಲ್ಲದಂತೆ ಮಾಡಿತು. ಶಾಪ 
ಎಂದರೆ ಏನೋ ಊನ ಕೊರತೆ ಎಂದು ಚಾರ ಅತೃಪ್ತ ಶ್ರ ಮನಸ್ಸು ಹರಿಹರನ 
ಕೃ ತಿಯನ್ನು ಹಿಂತಳ್ಳಿ ತು. ಬಸವಪುರಾಣ ತೆಲುಗಿನಿಂದ ಕನ್ನ ಡಕ್ಕೂ ಬಂತು. ದೇವ 
ಲೋಕದಲ್ಲಿ ಮಾಡಿದ ೫ ತಪ್ಪಿಗೆ ಮರ್ತ್ಯ ಲೋಕದಲ್ಲಿ ಹುಟ್ಟ ಜಗತು ಎಂಬುದು 
ಎರಡು ಅಂಶವನ್ನು ಹೇಳುತ್ತ ದೆ. ಇ ರಾ: ಎಂಬುದು ಅವರಿಗೂ 
ಅನ್ವ ಯ. ಮತ್ತೊ ೦ದು "ಮರ್ತ್ಯ ಲೋಕವೆಂಬುದು ಕರ್ತಾರನಕಮ್ಮಟ' ಎಂಬ 


ಆ 
ಬಸವಣ್ಣ ನ ವಚನಕ್ಕ ನುಗುಣವಾಗಿ 'ಮತ್ಯ ಕ್ಕ ಕೊಟ್ಟ ಪ್ರಾಶಸ್ತ ಅಲಿ ಮಾಡಿದ 


ಪ್‌ 

ತಪ್ಪ ನ್ನು ಇಲ್ಲಿ ಹುಟ್ಟಿ ಸರಿಪಡಿಸಿಕೊಳ್ಳು ಪುದು ಇಲ್ಲಿ ತಟ ಅಲ್ಲಿ ಸಲ್ಲುವರು 
ಎಂಬುದಕ್ಕೆ ಸಾಕ್ಷಿ. ಅಲ್ಲದೆ ವ | ಷಭಮುಖ ಧರೆಯಲ್ಲಿ ಹುಟ್ಟಲು ಹಿಂಜರಿಯುತ್ತಾನೆ 
ನಿನ್ನ ಸಾನ್ಪಿಧೃದಿಂದ ದೂರಾಗಲಾರೆನನ್ನು ತ್ತಾನೆ. ಇಲ್ಲಿ ಭಾವ ಹೆಚ್ಚು ಕೆಲಸ ಮಾಡು 
ತ್ತದೆ. ದೇವ _ಭಕ್ತರದು ಭಾವ ಸಂಬಂಧಿಯಾದುದು. ಇಲ್ಲಿ ಬುದ್ಧಿ ಏನಿದ್ದ ರೂ 
ಹಿಂದು. ಭಕ್ತ ಯಾವತ್ತೂ ದೇವನ ಸಾನ್ನಿಧ್ಯದಲ್ಲಿಯೇ ಇರಬೇಕೆನ್ನು ತ್ರಾ ನೆ 
ಹಾಗೆಯೇ ಭಕ್ತ ಏನು ಕೇಳಿದರೂ ದೇವ ಅಸ್ತು ಎನ್ನುತ್ತಾನೆ. ನಂತರ ಅನಾಹುತ 
ವಾದರೆ ಪೇಚಾಡುತ್ತಾನೆ. ಒಂದು ರೀತಿಯಲ್ಲಿ ಈ ದೇವ-ಭಕ್ತರ ಸಂಬಂಧ ತಾಯಿ- 
ಮಗಳ ಬಾಂಧವ್ಯದಂತೆ ; ತಂದೆ ಮಗನದಲ್ಲ. ಯಾಕೆಂದರೆ ಇಲ್ಲಿ ಭಾವ ಹಿಂದು ಬುದ್ಧಿ 
ಮುಂದು. ಅಲ್ಲದೆ ಅಗಲಿಕೆಯಲ್ಲಿ ಕೂಡ ಭಾವ ಕೆಲಸ ಮಾಡುತ್ತದೆ. ಅಂಗಲಾಚು 
ತ್ತದೆ. ಹಾಗೆಯೇ ಶಿವ ವೃಷಭಮುಖನನ್ನು ಧರೆಗೆ ಕಳಿಸಲು ಇಚ್ಛಿ ಕೈಸಿದಾಗ ಭಕ್ತನಾದ 
ವೃಷಭಮುಖ ನಿಮ್ಮನಗಲಿರಲಾರ್ಪೆನೆ ಎನ್ನುತ್ತಾನೆ. ತವರು ಬಿಟ್ಟು ತೊರೆಯ 
ಬೇಕಾದ ವಧುವಿನಂತೆ. ತಾಯಿ-ಮಗಳಿಗೆ ಅಗಲಿಕೆ-ನೋವು ಕೊಡುತ್ತದೆ. : ಆದರೆ 
ತಾರಾ ಹಾಗೆ ದೇವ-ಭಕ್ತರಿಗೆ ಕೂಡ. ಈ ಹಿನ್ನೆ ಲೆಯಲ್ಲಿ ನೋಡಿದಾಗ ಹರಿಹರನ 

ಈ ಕಲ್ಪ ನೆ ಸಮರ್ಥನೀಯವೂ ಹೆಚ್ಚು ಸಹಜವೂ ಆಗಿನ. 


ಪಾಲ್ಕುರಿಕೆ ಸೋಮನಾಥನ ನಂದಿ ಅವತಾರಿಯಾಗಿ ಶಿವಧರ್ಮ ಬೆಳಗಲು 
ಭೂಮಿಗೆ ಬರುತ್ತಾನೆ. ಈತನಿಗೆ ಭಕ್ತ-ದೇವರ ಸಂಬಂಧದ ಭಾವುಕತೆಯೇ ಇಲ್ಲ. 
ಹರ್ಷಚಿತ್ತನಾಗಿ ಭೂಮಿಯತ್ತ ಬರುತ್ತಾನೆ. ಈತ ತಪ್ಪಿನಡೆದವನಲ್ಲ. ಶಾಪದಿಂದ 
ಹುಟ್ಟಿ ದವನಲ್ಲ. ನಯನಡೆದು ತಪ್ಪ ವೆ, ನುಡಿದು ತಪ್ಪೆ ವೆ ಎನ್ನು ವ ಬಸವಣ್ಣನ 
ವಚನವನ್ನು ಹರಿಹರನ ವ ವೃಷಭಮುಖನಿಗೆ ದೇವಲೋಕದಲ್ಲಿ ಪುಷ್ಪ. ಕೊಡದೆ ಮರೆತ 
ಸಂದರ್ಭಕ್ಕೆ ಹೋಲಿಸಿದರೆ ಹೆಚ್ಚು ಯುಕ್ತಿಯುಕ್ತವಾಗಿ ತೋರಿ ಬರುತ್ತದೆ. 
“ಕಾಮಾರಿ ಷಡುವರ್ಗ ದುಬ್ಬರಂ ಧರೆಯಲ್ಲಿ” ಎಂಬ ವೃ ಷಭಮುಖನ ಮಾತಿಗೆ 
ಬಸವಣ್ಣ ನ ಅನೇಕ ವಚನಗಳು "ಹೌದೆನ್ನುತ ತ್ತವೆ. 


ಹರಿಹರ - ಸೋಮನಾಥ (ಕೆಲವು ಟಿಪ್ಪಣಿಗಳು) 123 


ಒಬ್ಬ ವ್ಯಕ್ತಿ ಅಸಾಧ್ಯವಾದುದನ್ನು ಸಾಧಿಸಿದರೆ ಆತ ಸಾಮಾನ್ಯನಲ್ಲ 
ಅವತಾರಿಯೇ ಆಗಿರಬೇಕು. ಈ ಅವೈಜ್ಞಾನಿಕ ನಂಬಿಕೆಯೇ ಅಸಾಧುವಾದುದು. 
ನಮ್ಮ ಜನಕ್ಕೆ ನೇರವಾಗಿ ಸ್ವೀಕರಿಸುವ ಥಾಕತ್ತಿಲ್ಲದ್ದರಿಂದ ಅವತಾರದ ಅವಲಂಬನೆ 
ಬೇಕು. ಬಸವಣ್ಣನ ಕಾರ್ಯ ವೃತ್ತಿಯನ್ನು ಗಮನಿಸಿ ಕಟ್ಟಿ ಬೆಳೆಸಿದ ಈ ಅವತಾರದ 


ಕಲ್ಪನೆಗಳು, ಅನೇಕ ಹೇಳಿಕೆಗಳು ಅವರ ದುರ್ಬಲ ಮನಸ್ಸಿಗೆ, ಕನ್ನ ಡಿ ಹಿಡಿಯುತ್ತವೆ. 


ಹರಿಹರನ ಕಥೆಯಲ್ಲಿ ಬರುವ ತಪ್ಪಿ ಸನ ಪರಿಕಲ್ಪನೆಯ ಚೌಕಟ್ಟ ನ್ನು ಸ್ವತಃ ಅವನ 
ಶಿಷ್ಯ ರಾಘವಾಂಕನೇ ಮಾನ್ಯ ಮಾಡಲಿಲ್ಲ. ಅವನ ಸಿದ್ಧರಾಮ ತಪ್ಪಿನಿಂದ 
ಹುಟ್ಟಿ ದವನಲ್ಲ. ಸ್ವತಃ ಶಿವನ ಅವತಾರಿ. ಶಿವನೇ ಸಿದ್ದರಾಮನಾಗಿ ಅವತರಿಸಿ 
ಶಿವಧರ್ಮವನ್ನು ಹರಡುತ್ತಾನೆ. ಸರ್ವ ಭೂತಂಗಳೊಳನುಕಂಪೆ ತೋರುತ್ತಾನೆ. 
ಹರಿಹರನ ತಾತ್ವಿ ಕ ನೆಲೆಗಟ್ಟಿಗೆ ವಿರುದ್ಧವಾಗಿ ಬಂದದ್ದು ಇದು. ಆವನನ್ನು 
ಎರೋಧಿಸುವ ಪ್ರವೃತ್ತಿ ರಾಘವಾಂಕನಿಂದಲೇ ಮೊದಲಾಯಿತು. ಪೂರ್ಣವಾಗಿ 
ವಿರೋಧಿಸಲಾರದೆಯೋ ಏನೊ ಈತ ಬಸವಣ್ಣನ ಬಗ್ಗೆ ಕಾವ್ಯ ಬರೆಯಲಿಲ್ಲ. 
ಹರಿಹರ ಬರೆಯದ ಸಿದ್ಧ ರಾಮನ ಕಥೆಯನ್ನು ತಾನು ಬರೆಯುವಲ್ಲಿ ಇಡೀ ಹರಿಹರನ 
ಒಟ್ಟು ರಗಳೆಗಳಿಗೆ ಸವಾಲಾಗಿ ಬೇರೆಯಾಗಿ ಬರೆಯುವ ಧೈರ್ಯತೋರಿದ. ಅಲ್ಲದೆ 
ಇಲ್ಲಿ ಗಮನಿಸಬೇಕಾದ ಅಂಶ ಇನ್ನೊಂದಿದೆ. ಹರಿಹರ ಮೊದಲು ಆರಾಧ್ಯ 
ಬ್ರಾಹ್ಮಣನಾದ್ದರಿಂದ ಅವನ ಕಥೆಗಳಲ್ಲಿ ಅನೇಕ ಪುರಾಣಗಳಲ್ಲಿ ಕಂಡುಬರುವ 
ಶಾಪದ ಪರಿಕಲ್ಪನೆಯನ್ನು ಸ್ತೀಕಾರಮಾಡಿದ. ರಾಘವಾಂಕ ಅವನ ಶಿಷ್ಯನಾಗಿ 
ಕೂಡ ಇದನ್ನು ವಿರೋಧಿಸಿದ. ವೆ ದಿಕ ಪರಂಪರೆಯನ್ನು ಹರಿಹರ ವಿರೋಧಿಸಿದರೆ 
ರಾಘವಾಂಕ ಆ ಅಂಶವನ್ನು ತಿರಸ್ಕರಿಸುವುದರ ಮೂಲಕವೂ ಪೂರ್ಣವಾಗಿ 
ವಿರೋಧಿಸಿದ. ಕಟ್ಟು ಮಾಹೇಶ್ವರನಿಷ್ಠೆ ಬಸವಣ್ಣನಿಂದ ಆರಂಭಗೊಂಡು ಅವನ 
ಅನುಯಾಯಿಗಳಲ್ಲಿ ಪರಂಪರೆಯಲ್ಲಿ ಬೆಳೆಯುತ್ತಾ ಹೋಯಿತು. ವೈದಿಕ ಪರಂ 
ಪರೆಯ ಈ ಶಾಪದಕಲ್ಪನೆ ಹರಿಹರನ ಕೃತಿಯಲ್ಲಿ ಮೂಡಿಬಂದುದರ ಇದೂ ಒಂದು 
ಕಾರಣವಾಗಿ ಬಸವರಾಜದೇವರ ರಗಳೆಯನ್ನು ನಮ್ಮ ಜನ ತಿರಸ್ಕರಿಸಬಹುದು. 
ನಮ್ಮ ವರ್ಣವ್ಯವಸ್ಥೆ ಯಲ್ಲಿ ಕೆಲಸ ಮಾಡುತ್ತಿರುವ ಮನಸ್ಸುಗಳನ್ನು ಗಮನಿಸಿದಾಗ 
ಈ ಅಂಶ ಹೆಚ್ಚು ಸ್ಪಷ್ಟವಾಗಬಹುದು. ಹೀಗೆ ಅತೃಪ್ತಿಯೇ ಕಾರಣವಾಗಿ 
ಪಾಲ್ಕುರಿಕೆ ಸೋಮನಾಥನಿಂದ ಬಸವಪುರಾಣ ರಚನೆಯಾಗಿರಬೇಕು. ಭೀಮಕವಿ 
ನಂತರ ಇದನ್ನು ಕನ್ನಡಕ್ಕೆ ತಂದಿದ್ದಾನೆ. ಭೀಮಕವಿ ರಾಘವಾಂಕನ ಶಿಷ್ಯನಾಗಿ 
ಹರಿಹರನ ಹತ್ತಿರವೇ ಇದ್ದು ದು ನಿಜವಾದರೆ ತಾಶ್ವಿಕವಾಗಿ ಇವನು ಹೇಗೆ ಪ್ರತಿ 
ಕ್ರಿಯಿಸಿದನೆಂಬುದಕ್ಕೆ ಇವನ ಕೃತಿಯೂ ಸಾಕ್ಷೆ. 


ಕವಿಚರಿತೆಕಾರರು ಹರಿಹರನ ಕಾಲವನ್ನು 1165 ಎಂದು ಸೂಚಿಸಿದರೆ, 


“ಹರೀಶ್ವರ ರಾಘವಾಂಕ, ಕೆರೆಯಪದ್ಮರಸರು 1145-1245ರ ವರೆಗಿರುವ 


124 ಸಾಧನೆ 


ನೂರು ವರ್ಷಗಳ ಅವಧಿಯಲ್ಲಿ ಬಾಳಿರಬೇಕು''ಎಂದು ಇನ್ನೊ ೦ದು ಅಭಿಪ್ರಾಯವಿದೆ. 
"ಕೆಲವು ವರ್ಷ ಕರಣಿಕನಾಗಿದ್ದು ಹಂಪೆಗೆ ಬಂದು ಅಲ್ಲಿ ನೆಲೆಸಿ 1200ರ ಸುಮಾರಿಗೆ 
ಪಂಪಾಶತಕ ಗಿರಿಜಾಕಲ್ಯಾ ಣಗಳನ್ನು ರಚಿಸಿ ಆಮೇಲೆ ರಗಳೆಗಳನ್ನು ಬರೆದು ' 
ಎರಡನೆಯ ನರಸಿಂಹನ ಆಳಿಕೆಯ ಪ್ರಾ ರಂಭದಲ್ಲಿ ಎಂದರೆ 1225ರಲ್ಲಿ ವಿರೂಪಾಕ್ಷನಲ್ಲಿ 
ಐಕ್ಯವಾದಂತೆ ಊಹಿಸಬಹುದು. ಹೀಗಾಗಿ ಹರಿಹರನ ಜೀವಮಾನಾವಧಿ 
1230ಕ್ಕೆ ಯೇ ಮುಗಿದುಹೋಗಿದೆ ಎನ್ನ ಬಹುದು. 


ಗಾಜುಲವೀರಯ್ಯ ನವರು ಹರಿಹರನಿಗಿಂತ ಸೋಮನಾಥನ ಬಸವ 
ಪ್ರರಾಣವೇ ಊರವರ ರಗಳೆಗಿಂತ ಪ್ರಾ ಚೀನವೆಂದೂ, ಹೆಚ್ಚು ಎಶ್ವಾ ಸಾರ್ಹ 
ವೆಂದೂ ಹೇಳಲು ಈ ಕಾರಣಗಳನ್ನು ಹೂಡುತ್ತಾರೆ. 


1) 1290ರ ನೀಲಗಂಗವರ ಶಾಸನದಲ್ಲಿ ಉಕ್ತವಾಗಿರುವ ದೋಚಮಾಂಬೆ 
ಸೋಮನಾಥನಿಗೆ ಬಸವಕಥಾ ಸೂತ್ರವನ್ನು ಅರುಹಿದ ಮಾಹೇಶ್ನ ರರೊಡನೆ 
ಇದ್ದವಳು. ಈ ಶಾಸನ ಕಾಲಕ್ಕೆ ಅವಳು ಇಲ್ಲದ್ದರಿಂದ ಬಸವಪುರಾಣ ಇಪ್ಪತ್ತು 
ವರ್ಷ ಮಂಂಚೆ ರಚನೆಯಾಗಿರಬೇಕು. ಇದರ ಬಗ್ಗೆ ನನ್ನ ಆಕ್ಷೇಪವೇನೂ ಇಲ್ಲ. 
ಬಸವಪುರಾಣ 1270ಕ್ಕೆ ೈರಚನೆಯಾಯಿತೆಂದು ಒಪ್ಪಿದರೂ ಹರಿಹರ ಆ ಕಾಲಕಾ ಗಲೇ 
ಗತಿಸಿದ್ದಾನೆ. "ವೀರಬಲ್ಲಳನ ಸಭೆಯೊಳಗಿರ್ದು ಕರಮರ್ದನಗೈದ ಮಹಿಮೆ 
ಗವನಿಪನೆಕಗೆ ಬರುತ ಹಂಪೆಯೊಳೀ ಶ ಭಕ್ತರಂನುತಿಸಿದ ಹರೀಶ್‌ ಎಂದು ಚೇರ 
ಮಾಂಕನ ಹೇಳಿಕೆ. (ಚೇ. ಕಾ., 1,14) ಈ ರಾಜನ ಕಾಲ 1173-1220 ಎಂದು 
ಒಂದು ಅಭಿಪ್ರಾಯ. ಇದು ನ್‌ ಹರಿಹರನ ಕೃತಿಯ ಬಗೆಗಿನ ಅತ್ನ ಪ್ರಿಯೇ 
ಕಾರಣವಾಗಿ ಬಸವಪುರಾಣ ಹೊಸದಾಗಿ ರಚನೆಯಾಯಿತು ಎನ ಸಬಹುದು. 


2) “ಸೋಮನಾಥನು ಬಸವ ಪುರಾಣವನ್ನು ಬರೆಯುವ ಕಾಲಕ್ಕೆ ಇಲ್ಲದ 
ಕೆಲವು ಕಥೆಗಳು ಬಸವರಾಜದೇವರ ರಗಳೆಯಲ್ಲಿ ಬಂದಿರುವುದೂ ಬಸವ ಪುರಾಣದ 
ಪೂರ್ವತ್ವ ವನ್ನು ಸೂಚಿಸುತ್ತದೆ. ಶಿವಯೋಗನಿದ್ರ್ರಾ ಮುದ್ರೆ ಕಥೆಯೂ 
Eanes ಪಂಡಿತಾರಾಧ್ಯ ಚರಿತ್ರೆಯಲ್ಲಿ ಸಿ ಕೃ ತ. ಇದನ್ನು ಆತ ವಾರ್ಧಕ್ಯ 
ದಲ್ಲಿ ಬರೆದಿದ್ದಾನೆ. 


1. ಡಿ. ಎಲ್‌, ಎನ್‌, ; ಸಿದ್ದರಾಮ ಚರಿತೆಯ ಸಂಗ್ರಹ ; ಪೀಠಿಕೆ; ಪುಟ ೫11 
2. ಅದೇ, ಪುಟ xv 


3. ಗಾಜುಲವೀರಯ್ದ ; : ಬಸವಪುರಾಣ - ಬಸವರಾಜದೇವರ ರಗಳೆಗಳಲ್ಲಿರುವ ಸಾಮ್ಯ 
ವ್ಯ ತ್ಕಾ ಸಗಳು : ಸಾ Wy ಸಂಪುಟ 6 : ಸಂಚಿಕೆ 2. ಉಲ್ಲೇಖಿಸಿದ್ದು 
4. ನ್ನ ಎಟ್‌; ಎನ್‌. : ದ್ದರಾಮಚರಿತೆಯ ಸಂಗ್ರಹ, ಪೆಟ x೪ 


ಅದೇ, ಪುಟ x೪ 


ಹರಿಹರ - ಸೋಮನಾಥ (ಕೆಲವು ಟಿಪ್ಪಣಿಗಳು) 125 


ಹರಿಹರನ ಕೃತಿಯಲ್ಲಿ ಬಂದಕಥೆ ಸೋಮನಾಥನ ಬೇರೊಂದು ಕೃತಿಯಲ್ಲಿ 
ಬಂದಿತೆಂಬ ಆಧಾರದ ಮೇಲೆ ಬಸವಪುರಾಣ ಹರಿಹರನ ಬಸವರಾಜದೇವರ ರಗಳೆ 
ಗಿಂತ ಹೆಚ್ಚು ಪ್ರಾಚೀನ ಎನ್ನಲು ಆಧಾರವೇ ಆಗುವುದಿಲ್ಲ. ಆತ ಕೃತಿಯಲ್ಲಿ 
ತರದಿರಬಹುದು ಎಂದು ಕೂಡ ಯೋಚಿಸಬಹುದು. ಅಷೆ ಸೇ ಅಲ್ಲ ಹರಿಹರ ಕೃತಿಯ 
ಬಗೆಗಿದ್ದ ಅತೃಪ್ತಿ ಬಸವಪುರಾಣದಲ್ಲಿ ಏನನ್ನೂ ಸ್ವೀಕರಿಸದಂತೆಯೂ ಮತ್ತು 
ಹೆಚ್ಚು ಚೆನಾ ಗಿ ಚಿತ್ರಿಸಬೇಕೆಂಬ ಹವಣೂ ಉಂಟಾಗಿರಬಹುದು. 


3) ಶರಣರ ಸಂಗವು ಸೋಮನಾಥನಿಗಿದ್ದಷ್ಟು ಹರಿಹರನಿಗೆ ಇದ್ದಿಲ್ಲ 
ಇತ್ಯಾದಿ ಹೇಳಿಕೆಗಳು ಯಾವ ಸಮರ್ಥನೀಯ ಮಾತುಗಳೂ ಅಲ್ಲ. ಉಡಾಫೆ 
ಮಾತಾಗುತ್ತವೆ.* 


ಭಾಷೆಯ ಈ ಕವಿ ನಮ್ಮವನೆಂದಾಗ ಪಕ್ಷ ಹಿಡಿಯುವುದು ಸಹಜ. ಆದರೆ 
ಸತ್ಯ ತಿಳಿಯುವ ಸಂಶೋಧನೆಯ ದಿಸೆಯಲ್ಲಿ ಈ ಭಾಷಾದಾಕ್ಷಿಣ್ಯ ನಡುವೆ ಸುಳಿಯಲೇ 
ಬಾರದು. 


ನಾನು ಇಲ್ಲಿ ಹೆಚ್ಚು ವಿವರವಾದ ಅಧ್ಯಯನಕ್ಕೆ ತೊಡಗಿಲ್ಲ. ಇನ್ನು ಹೆಚ್ಚು 
ಅಧ್ಯಯನ ನಡೆದಾಗ ನನ್ನ ಮೇಲಿನ ಅಭಿಪ್ರಾಯಗಳು ಮಾರ್ಪಾಡಾಗಬಹುದು 
ಇಲ್ಲ ಇನ್ನೂ ಹೆಚ್ಚು ಖಚಿತವಾಗಬಹುದು. | 


* ಹರಿಹರ ಶರಣರ ಬಗೆಗೆ ಬರೆದಿರುವಷ್ಟು ರಚನೆಗಳನ್ನು ಇತರ ಯಾವ ಕವಿಯೂ ಬರೆದಿಲ್ಲ. 
ಅನೇಕ ಶರಣರ ಬಗೆಗೆ ಒಂದೊಂದು ರಗಳೆ ಬರೆದ ಈತನನ್ನು ವಿಷಯಸಂಗ್ರಹಮಾಡದೆ 
ಬರೆದಿದ್ದಾನೆ ಎನ್ನಲು ಅವನ ಕೃತಿಗಳು ಅಡ್ಡ ಗಟ್ಟುತ್ತವೆ. ಅಲ್ಲದೆ ಭೌಗೋಳಿಕವಾಗಿ ಕೂಡ 
ಹರಿಹರ ಪಾಲ್ಕುರಿಕೆ ಸೋಮನಾಥನಿಗಿಂತ ಹೆಚ್ಚು ಹತ್ತಿರದವನು. ಇಷ್ಟೇ ಅಲ್ಲದೆ ಪುರಾಣ 
ಪ್ರಜ್ಞೆಯನ್ನು ತಿರಸ್ಕರಿಸಿ ತನ್ನ ಕಥಾನಾಯಕನ ಬಗೆಗೆ ಕೃತಿ ಬರೆಯುವಾಗ ಅತ್ತ ಇತ್ತ 
ದೂರ ಹೋಗದ ಅವನ ಕಥಾಸರಣಿ ಹರಿಹರನ ಔಚಿತ್ಯದ ಬಗ್ಗೆ ಹುಬ್ಬು ಹಾರಿಸುವಂತೆ 
ಮಾಡುತ್ತದೆ. ಪಂಪ, ಕುಮಾರವ್ಯಾಸರು ಕೂಡ ಕಥೆಯ ನಾಯಕನನ್ನು ಅತ್ತಸರಿಸಿ ಕೃತಿ 
ರಚನೆ ಮಾಡಿದ್ದಾರೆ. ಆದರೆ ರಗಳೆಗಳಲ್ಲಿ ಹರಿಹರ ನಿಜವಾದ ಕವಿಯಾಗಿ ಔಚಿತ್ಯವರಿತು 


ರಚನೆ ಮಾಡಿದ್ದಾನೆ, 


ಮಂಥನ 


ಪೊನ್‌ : ಒಂದು ವಿಚಾರ 


Rev. 7. Kittel ಅವರ ಕನ್ನಡ-ಇಂಗ್ಲಿಷ್‌ ನಿಘಂಟುವಿನಲ್ಲಿ “ಪೊನ್‌” ಎಂಬ 
ಶಬ್ದಕ್ಕೆ metal : gold ow ಅರ್ಥವನ್ನು ಕೊಟ್ಟು, metal ಎಂಬುದಕ್ಕೆ 
ಪ್ರಯೋಗವನ್ನು ಕೊಟ್ಟಿಲ್ಲ.! "ಕನ್ನ ಡ ಕೈ ಏಡಿಯ "ಕನ್ನ ಡ ಭಾಷೆಯ ಚರಿತ್ರೆ? 
ಎಂಬ ನಾಲ್ಕನೆಯ ವಿಭಾಗದಲ್ಲಿ "ಫೊನ್‌ — ಈ ಶಬ್ದದ EE "ಲೋಹ 


ರ 
ಎಂದು” ಎಂದು ಒಂದು ಕಡೆ ಹೇಳಿದೆ. ಅಲ್ಲದೆ, 


ಕಬ್ಬುನ (ಕರ್‌ - ಪೊ ನ್‌ - ಕರಿಯ ಲೋಹ) 
ಚೆಂಬೊನ್‌ (ಕೆಂಪನೆಯ ಲೋಹ) 
ಎಂಬ ಅರ್ಥಗಳನ್ನು ಕೊಡಲಾಗಿದೆ. 


T. Burrow ಹಾಗೂ 7/1. B. Emeneau ಅವರ ದ್ರಾವಿಡ ಭಾಷೆಗಳ 
ಜ್ಞಾ ತಿಕೋಶದಲ್ಲಿ ತಮಿಳು ಮತ್ತು ಕನ್ನಡ ಭಾಷೆಗಳನ್ನು ಬಿಟ್ಟರೆ ಬೇರೆ ಯಾವ 
ದ್ರಾ 'ವಿಡ ಭಾಷೆಗಳಲ್ಲಿಯೂ “ಪೊನ್‌” ಎಂಬುದಕ್ಕೆ metal ಎಂಬ ಅರ್ಥವನ್ನು 
ಕೊಟಿ 3 


3732. Ta. PON : gold, metal, wealth, ornament, beauty, 
pudendum mulibre : PONNAN:: One who has gold, one 
precious like gold ; PORPU : beauty, decoration, abundance; 
PORPI : to beautify, adorn : PORRA ; golden, excellent; Ma. 
PON : gold. Ko. PON:id. To. PIN: id., gold bangle in 
dairy ; privates of small girls. Ka. PON: gold, metal. Kod. 
PONNI : 8016. Tu. PONNU : id. 76. PONNU. id. 


1. Rev. J. Kittel: A Kannada - English Dictionary : Pp. 
1021-1022. 

2. ಕನ್ನಡ ಕೈಪಿಡಿ: ಸಂಪುಟ 1 : 1955ರ ಆವೃತ್ತಿ ; ಪುಟ : 336. 

3. T. Burrow and ಸೆ, 0. Emeneau: A Dravidian Etymo- 
logical Dictionary : 1961. 


ಮಂಥನ 127 


ಕನ್ನಡದ ಬಗೆಗೆ ದಾ ನಿ ವಿಡಭಾಷಾ ಜ್ಞಾತಿಕೋಶಕಾರರಿಗೆ ಕಿಟ್ಟೆಲ್‌ ಕೋಶವೇ 
ಆಧಾರವಾಗಿರುವುದರಿಂದ ಅವರು ಹೇಳುವ ವಿಚಾರ ಅಷ್ಟು ಮುಖ್ಯವಾಗುವುದಿಲ್ಲ. 
ಇನು ಡೆ ತಮಿಳು ಭಾಷೆ ಮಾತ್ರ ಉಳಿಯಿತು. 


“ಕಬ್ಬುನ” ಎಂಬುದಕ್ಕೆ ಕಿಟ್ಟೆಲ್‌ *ಕಾರ್ಬೊನ್‌' ಎಂದು ಹೇಳುತ್ತಾನೆಯೇ 
ಹೊರತು "ಕರ್‌ -- ಪೊನ್‌” ಎಂದು ಹೇಳುವುದಿಲ್ಲ. *ಚೆಂಬೊನ್‌' ಎಂಬುದಕ್ಕೆ 
A red metal, gold ಎಂದೂ ತಮಿಳಿನಲ್ಲಿ ಗ or pure gold ಎಂದೂ ಅರ್ಥ 
ಕೊಡುತ್ತಾನೆ. ಚೆಂಬು, ಚೆಂಬಿಗೆ, ತಂಬಿಗೆ ಎಂಬ ಶಬ್ದಗಳಿಗೆ A globular copper 
or brass vessel, used for drinking water, etc., ಎಂದು ಹೇಳಿ ತಾಂಬ್ಯಾ, 
ತಾಂಬೇಂ (ಮರಾಠಿ) ತಾಮ್ರ (ಸಂಸ್ಕೃತ) ಗಳನ್ನು ಹೋಲಿಸಿ ನೋಡಿರಿ ಎಂದು 
ಸೂಚಿಸಿದ್ದಾನೆ. "ತ'ಕಾರ "ಚ'ಕಾರಗಳು ಪರಸ್ಪರ ವ್ಯತ್ಕಾಸವಾಗುವ ಧ್ವನಿಗಳಾಗಿ 
ರುವುದರಿಂದ (ಲಿ ~೬-) “ತಂಬಿಗೆ” “ಚೆಂಬಿಗೆ' “ಚೆಂಬು” ಎಂಬ ಮಾತುಗಳೆಲ್ಲ 
ತಾಮ್ರ (ಸಂ) 2” ತಾಂಬ್ಯಾ (ಮರಾಠಿ)  ತಾಂಬಾಣ (ಕನ್ನಡ) ಗಳಿಂದ 
ಬಂದಿರುವುದು ಹೆಚ್ಚು ಸಹಜವೆನ್ನಿ ಸುತ್ತದೆ. 


"ಚೆಂಬೊನ್‌'” ಎಂಬ ಮಾತಿಗೆ ಕನ್ನಡ, ತಮಿಳು ಎರಡು ಭಾಷೆಗಳಲ್ಲಿಯೂ 
fine, pure or reddish gold ಎಂಬ 'ಅರ್ಥವಿರುವುದು ಕಂಡುಬರುತ್ತದೆ. ಆದುದ 
ರಿಂದ ತಂಬಿಗೆ, ಚೆಂಬಿಗೆ, ಚೆಂಬು, ಚೊಂಬುಗಳು ಇಷ ರವರೆಗೆ ಭಾಷಾವಿಜ್ಞ್ಞಾನಿಗಳು 
ತಿಳಿದಿರುವಂತೆ “ಚೆಂಬೊನ್‌' ಎಂಬ ಶಬ್ದದಿಂದ ಬಂದುವು ಅಲ್ಲ. “ತಾಮ್ರ” 
ಎಂಬುದಕ್ಕೆ ದ್ರಾವಿಡ ಭಾಷೆಗಳಲ್ಲಿ ಸ್ವತಂತ್ರವಾದ ಮಾತು ಇದ್ದಹಾಗೆ ಕಂಡು 
ಬರುವುದಿಲ್ಲ. 


ತಮಿಟ್‌ : ತಾಮ್ರ. 
ತೆಲುಗು ; ತಾಮ್ರಮು, 
ಕನ್ನಡ ತಾಮ್ರ, 
ತುಳು ತ ತಾಂಬ್ರೋ. 


‘“Cempon is according to the Tamil Lexico (3, 1921, p. 
1596) : ‘superior gold’, according to Winslow (Tamil and Eng- 
lish Dictionary 1862, p. 503) : "1. fine gold, 2. one of the kinds 
of gold, gold of reddish colour’. 


4. Klaus L. Janert and 0. Rajagopal Subramanian : KoclIn 
University, Germany: IDL. Vol. 2. Number 1, Jan. 
1973, p. 143. Colours in Early Tamil, A Study based 
on CILAPPATIK ARAM. 


128 ಸಾಧನೆ 


"ಕಬ್ಬಿಣ' ಎಂಬುದಕ್ಕೆ ತಮಿಳಿನಲ್ಲಿ ಏನು? 

ತಮಿಟ್‌ : ಇರುಂಬು «ಎ ಇರುಳ್‌ - ಪೊನ್‌ - ಕಪ್ಪುಚನ್ನ. , ತಮಿಳಿ 
ನಲ್ಲಿ "ಕಪ್ಪು' ಎಂಬುದಕ್ಕೆ "ಇರುಳ್‌' ಎಂಬುದನ್ನು ಸಮಾನ ಪದವಾಗಿ ಅನೇಕ 
ಸಮಾಸ ಪದಗಳಲ್ಲಿ ಚ ುವುದುಂಟು. ಆದುದರಿಂದ “ಪೊನ್‌? ಎಂಬ ವರಾಶಿಗೆ 
ಮೂಲದ್ರಾವಿಡದಲ್ಲಿ “ಚಿನ್ನ' ಎಂಬ ಅರ್ಥವೇ ಇತ್ತು; "ಲೋಹ' ಎಂಬ ಅರ್ಥ 
ವಿರಲಿಲ್ಲ... "ಇರುಳ್‌ + ಪೊನ್‌' ಎಂಬ ಮಾತನ್ನು ಹೋಲುವ ಒಂದು ನುಡಿಗಟ್ಟು 
ಕನ್ನಡದಲ್ಲಿ ರೂಢಿಯುಂಟು. 

"ಅವಳ ಮೆಯ್ಬಣ್ಣ ಏನಂತಾ, ಭದ್ರಾವತಿ ಬಂಗಾರ!” ಇಲ್ಲಿ ನೇರವಾಗಿ 
ಹೇಳಬಾರದೆಂದು “ಭದ್ರಾವತಿ ಬಂಗಾರ” ಎಂದಿದೆ ; ಅಂದರೆ ಕಪು ಎಜೆನ್ನ = ಕಬ್ಬಿಣ, 
ಅಲ್ಲಿಗೆ ಕರ್ಬೊನ್‌ >» ಕಬ್ಬುನ »- ಕಬ್ಬಿಣ ಎಂದರೆ ಕರ್‌ -- ಪೊನ್‌ - ಕಪ್ಪು ಚಿನ್ನ 
ಎಂಬುದು ಕನ್ನಡದಲ್ಲಿಯೂ ಸಾಧಿತವಾದಂತಾಯಿತು. 

“ಪೊನ್‌” ಎಂಬುದಕ್ಕೆ ಕನ್ನಡದಲ್ಲಿ ಎಲ್ಲಿಯೂ .“ಲೋಹ' ಎಂಬ ಅರ್ಥವಿಲ್ಲ. 
ಈ ಕೆಳಗೆ ಕೊಟ್ಟ ಶಬ್ದಗಳಲ್ಲೆಲ್ಲ “ಪೊನ್‌” ಎಂಬ ಮಾತಿಗೆ “ಚಿನ್ನ” ಎಂಬ ಅರ್ಥವೇ 
ಕಂಡುಬರುತ್ತದೆ. 


ಪೊನ್ನಂದುಗೆ ಪೊಂಬರದ 
ಪೊನ್ನ ಪೊಂಬರಿಯಣ 
ಪೊನ್ನೊಡೆಯ ಪೊಂಬಸಿಜ 
ಪೊನ್ನೊರೆ ಪೊಂಬಾಟ್‌ 
ಪೊಂಬಟ್ಟ ಪೊಂಜುರಿಗೆ 
ಪೊಂಬಟ್ಟಲ್‌ ಪೊನ್ನ ಕೋಲ್‌ 
ಪೊಂಬಟ್ಟೆ ಪೊನ್ನಮಬ್‌ 
ಪೊನ್ನ ತಂಬುಗೆ 


ದ್ರಾವಿಡ ಭಾಷೆಗಳಲ್ಲಿ ಏಳು ಬಣ್ಣಗಳನ್ನು ಸೂಚಿಸಲು ಕೆಲವಕ್ಕೆ ಸ ಸ್ವತಂತ್ರವಾದ 
ವತನ, ಕೆಲವಕ್ಕೆ ಅನ್ಯ ದೇಶ್ಯ ದಿಂದ ಮಾತುಗಳನ್ನು ತೆಗೆದುಕೊ ಳ ಲಾಗಿದೆ. 


ರಾ 


ಕೆಂಪು Red 
ಕಿತ್ತಿಳೆ Orange 
ಹಳದಿ Yellow 
ಪಸುರ್‌ Green 
ನೀಲ Blue 
ನೀಲಿ Indigo 
ನೇರಿಳೆ Violet 


5, ಡಾ॥ ಎಂ. ಚಿದಾನಂದ ಮೂರ್ತಿಯವರೊಡನೆ ನಾನು ಮಾಡಿದ ಪತ್ರವ್ಯವಹಾರ 
ದಲ್ಲಿ "ಪೊನ್‌' ಎಂಬ ಶಬ್ದ “ಲೋಹ' ಎಂಬ ಅರ್ಥದಲ್ಲಿ ಕನ್ನಡದ ಯಾವ ಶಾಸನ 
ಸಾಹಿತ್ಯದಲ್ಲೂ ಕಂಡುಬಂದಿಲ್ಲ ಎಂದಿದ್ದಾರೆ. 


ಮಂಥನ 129 


ಇವು ಸೂರ್ಯನ ಕಿರಣವನ್ನು ವಿಭಜಿಸಿದಾಗ ಉಂಟಾಗುವ ಕಾಮನಬಿಲ್ಲಿನಲ್ಲಿ 
ಕಂಡುಬರುವ ಬಣ್ಣಗಳು. ಇಲ್ಲಿ ನಮಗೆ ಹಳದಿಬಣ್ಣ ಪ್ರಸ್ತುತವಾದುದು. 


“ಹಳದಿ” ಎಂಬ ಮಾತು ದ್ರಾವಿಡವಲ್ಲ. ಅದು ಹರಿದ್ರಾ ಎಂಬ ಸಂಸ್ಕೃತ 
ಮಾತು “ಹಲದ್ದಾ' ಎಂಬ ಪ್ರಾಕ ತೆ ಶಬ್ದವಾಗಿ ಕನ್ನಡಕ್ಕೆ "ಹಳದಿ'ಯಾಗಿ ಬಂತು. 
ಹಾಗಾದರೆ "ಹಳದಿ' ಎಂಬುದಕ್ಕೆ ದ್ರಾವಿಡದಲ್ಲಿ ಸ್ವತಂತ್ರ ಶಬ್ದವಿಲ್ಲವೆ? ಇದೆ; 
ಅದೇ “ಪೊನ್‌” ಶಬ್ದ. "ಪೊನ್‌? ಎಂಬ ಶಬ್ದಕ್ಕೆ ನಿಘಂಟುಗಳಲ್ಲಿ ಅರ್ಥ ಕೊಡು 
ವಾಗ 1. ಚಿನ್ನ 7% ಚಿನ್ನದ ಬ ಶಿ (yellow) ಎಂದಾಗ ಅರ್ಥವನ್ನು ಕೊಡ 
ಬೇಕು. ಈ ಕೆಳಗಿನ ಶಬ್ದಗಳನ್ನು ನೋಡಿರಿ. 


(1) ಪೊಂಬಣ್ಣ = 8016 colour (2) ಪೊಂಬಣ್ಣ -- yellow colour 


ಪೊಂಜುರಿಗೆ < 801667 knife ಪೊಂಗದಿರ್‌ < yellow rays 
ಪೊನ್ನಕೋಲ್‌ - 801668 stick ಪೊಂದಾವರೆ <- yellow lotus 
ಪೊನ್ನಮಲ್‌ ಎ 8016 rain ಪೊನ್ನಲೆ .. yellow head 
ಪೊನ್ನ ಪೂ = olden flower ಪೊಂಗೇದಗೆ < yellow flower 


ಹೀಗೆ "ಪೊನ್‌? ಎಂದರೆ ಮೂಲತಃ “ಚಿನ್ನ' ಎಂದೂ ಎರಡನೆಯದಾಗಿ ಅದರ 
ಬಣ್ಣ ವೆಂದೂ ಅರ್ಥವಿದೆಯೇ ಹೊರತು "ಲೋಹ' ಎಂಬ ಅರ್ಥವಿಲ್ಲ. 


ಆದುದರಿಂದ, 


ಚೆಂಬೊನ್‌ =< reddish gold 
ಕರ್ಬೊನ್‌ = black gold 
ಕಿಸುವೊನ್‌ ಎ reddish gold 


ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಪ್ರಕಟಿಸಿದ "ಸಂಕ್ಷಿಪ್ತ ಕನ್ನಡ ನಿಘಂಟು” ವಿನಲ್ಲಿ 
“ಪೊನ್‌” ಎಂಬುದಕ್ಕೆ ಮೊದಲನೆಯ ಅರ್ಥವೇ "ಲೋಹ, ಧಾತು” ಎಂದಿದೆ. ಇದು 
ಸರಿಯಲ್ಲ. ಡಾ| ಶಿವರಾಮ ಕಾರಂತರ "ಸಿರಿಗನ್ನಡ ಅರ್ಥಕೋಶ 'ದಲ್ಲಿ “ಪೊನ್‌', 
"ಹೊನ್‌'ಗಳಿಗೆ "ರಲೋಹ' ಎಂಬ ಅರ್ಥವನ್ನು ಸ ಕೊಡದಿರುವುದು ಗಮನಾರ್ಹವಾಗಿದೆ. 
ತಮಿಳಿನಲ್ಲಿಯೂ ೫6110೪ ಎಂಬುದಕ್ಕೆ “ಪೊನ್‌” ಎಂಬ ಮಾತನ್ನೇ ಬಳಸುತ್ತಾರೆ. 
‘In contrast to the above noticed practices of stating concepts of 
colours, in the case of ‘yellow’ in the respective instances the word 
for the best known and most highly valued ‘yellow’ object, gold 
(pon, etc) is used (in the absence of a direct word for ‘yellow’) 
to express in different types of paraphrases : yellow.>”® 
ಆದದರಿಂದ ಪೊನ್‌ - 1. ಚಿನ್ನ (gold) 
2. ಅರಸಿನ ಬಣ್ಣ (yellow colour) 


ಗುಂಡ್ಮಿ ಚಂದ್ರಶೇಖರ ಐತಾಳ 


6. IDL: ೫೦1. 2, 0. 147 


130 ಸಾಧನೆ 
"ಪಂಪ ಭಾರತದ ಒಂದು ಪಾಠಾಂತರ? 


ಪಂಪಮಹಾಕವಿ ತನ್ನ "ವಿಕ್ರಮಾರ್ಜುನವಿಜಯ'ದಲ್ಲಿ ಹದಿಮೂರನೇ ಆಶ್ವಾ 
ಸದ 38ನೇ ಪದ್ಯ ದಲ್ಲಿ ಕೌರವ- ಹಚ್‌ ಬಲಗಳು ಎದುರು ನಿಂತು ಯುದ್ಧ ಮಾಡುವ 
ವರ್ಣನೆ ನೆ ತಂದಿದ್ದಾನೆ. ಆ ಪದ್ಯ ಹೀಗಿದೆ ;--- 


`“ಕಡಿಕೆಯ್ದೊಂದೊರ್ವರೊಳ್‌ ತಳ್ತಿಅೌವ ಬಯಕೆಯಿಂ ದಿವ್ಯ ಬಾಣಾದಿಗಳ್ಳ ೦ 
ಪೊಡೆವಟ್ಟು ಸೂತರಂ ಚೋಡಿಸಿಮೆನುತುಮಗುರ್ವುರ್ವೆ ಕೆಯ್ಮಿಕ್ಕುಕಾದಲ್‌ 
ನಡೆತರ್ಪಾವೇಗದೊಳ್‌ ಮುಮ್ಮಟಾಸಿದ ಪಲವುಂ ರಾಜ ಚಿಹ್ನಂಗಳಂಬೆ 

ಳ್ಗೊ ಡೆಗಳ್‌ ತಳ್ಳೊಯ್ದದೇಂ ಕಣ್ಣೊ ಳಿಸಿದುದೊ ವಿನಕ್ಷತ್ರ ಕಚ್ಛತ್ರಪಿಂಡಂ''! 


“ತೀವ್ರವಾಗಿ ಒಬ್ಬರು ಒಬ್ಬರಲ್ಲಿ ಸಂಘಟ್ಟಿಸಿ ಯುದ್ಧ ಮಾಡುವ ಬಯಕೆಯಿಂ 

ಶ್ರೇಷ್ಠವಾದ ಬಾಣಗಳಿಗೆ ನಮಸ್ಕರಿಸಿ ಸೂತರನ್ನು “ರಥಚೋದಿಸಿ ಎನ್ನುತ್ತಾ, 
ಸಾಮರ್ಥ್ಯ ಹೆಚ್ಚೆ ಶಕ್ತಿಮೀರಿ ಯುದ್ಧ ಮಾಡಲು ನಡೆವ ಆವೇಗದಲ್ಲಿ ಮುಂ ದಕ್ಕೆ 
ಚಾಚಿದ ಕೆಲವು ರಾಜ ಚಿಹ್ನೆ ಗಳನ್ನು ಬೆಳ್ಸೊ ಡೆಗಳು ತಾಕಿ ಕಂಗೊಳಿಸಿದುವು' ಎಂದು 
ಈ ಪದ್ಯದ ಅರ್ಥ ಮಾಡಿನಹುತು.' "ದಿಲಿ ಬೆಳ್ಲೊ ಡೆಗಳಿಗೆ "ವಿನಕ್ಷತ್ರ ಕಚ್ಚತ್ರ 
ಪಿಂಡಂ' ಹ ವಿಶೇಷಣವಿದೆ. ಪಂಪ ಭಾರತವನ್ನು ಸಂಪಾದಿಸುವಾಗ 
ವಿಶೇಷಣಕ್ಕೆ ಇದ್ದ ಪಾಠಭೇದಗಳನ್ನು ಗಮನಿಸಿದ ಶ್ರೀ  ವೆಂಕಣನುರಣ 
ಎಲ್ಲಾ ಪಾಠಭೇದೆಗಳನ್ನು PES © “ವಿನ [ಕ್ಷ] ತ್ರ ಕಚ್ಚತ್ರ ಪಿಂಡಂ' ಎಂಬ 
ಪಾಠವನ್ನು ಹೇಳಿ "ಕ್ಷ ತ್‌್‌ ತಮ್ಮ ನಿರ್ಧಾರವೆಂದು ` ತಿಳಿಸಿದ್ದಾರೆ. ಇದಕ್ಕೆ 
ಇರುವ ಪರ ಭೇದಗಳನ್ನು ಅಡಿ ಟಿಪ್ಪ ಜೆಯಲ್ಲಿ ಕೊಟ್ಟೆ ದ್ದಾ ರೆ. ಅವು ಈ ರೀತಿ ಇವೆ: 
"ಕ ಪ್ರತಿಯಲ್ಲಿ “ಕನಚ್ಛ ತ್ರ? ' ಎಂದೂ, ಎ, ಗ್ಯಘ, ಪ ತಿಗಳ "ವಿನಚ ತ,” ಎಂದೂ, 
ಘ॥$ಪ್ರತಿಯಲ್ಲಿ “ಚಲೆಟಂದ್ರ' ಎಂದೂ ಪಾಠಭೇದಗಳಿವೆ ವೆ. “ವಿನಕ್ಷತ್ರ' ಪಾಠವನ್ನು 
ಒಪ್ಪಿದ ಶ್ರೀಯುತರು ಆ ಶಬ್ದವನ್ನು "ವಿನಕ್ಷತ್ರಕ 4 ಛತ್ರಪಿಂಡಂ' ಎಂದು ಬಿಡಿಸಿ, 
ಎನಕ್ಷತ್ರಕ ಎಂಬ ಪದಕ್ಕೆ "ಹೆಚ್ಚಾ ದ ನಕ್ಷತ್ರಗಳುಳ್ಳ'* ಎಂದು ಅರ್ಥಹೇಳಿದ್ದಾ ಡಿ. 
ಈ ದಗ "ಹೆಚ್ಚಾ ದ ನಕ್ಷತ್ರ ಗಳಿಂದ ಕೂಡಿದ ಛತ್ರಿಗಳು ರಾಜ ಚಿಹ್ನ 

ಗಳೊಂದಿಗೆ ತಾಕಿ ಕಂಗೊಳಿಸಿದುವು' ಎಂದು ಅರ್ಥ ಮಾಡಬಹುದು. ಈ ವಧ 
ವನ್ನು ವಿಚಾರ ಮಾಡುತ್ತಾ ಹೇಮಲತಾ ಪದಕಿ ಅವರು “ರಾಜ ಚಿಹ್ನಗಳು 
ಬೆಳೊ ಡೆಗಳನ್ನು ತಾಕಿದಾಗ ಅಲ್ಲಿ ಹೆಚಾ ದ ನಕತ ಗಳನ್ನುಳ ಂತಹ ಬೆಳೊ ಡೆ 

ಗಿ ಡ್ನ ಗಾ ಚ ಅ೩ತ ಇಲ್ಲು ೧ 
ಆಕರ್ಷಕವಾಗಿ ಕಾಣಿಸುತ್ತಿತ್ತು ಎಂದರೆ ವಿವರಣೆ ಸಮಂಜಸ ಎನಿಸುವುದಿಲ್ಲ. ನಕ್ಷತ್ರ 


1. (ಸಂ.) ಬೆಳ್ಳಾವೆ ವೆಂಕಟನಾರಣಪ್ಪ, "ವಿಕ್ರಮಾರ್ಜುನ ವಿಜಯಂ' : ಕನ್ನಡ ಸಾಹಿತ್ಯ 
ಪರಿಷತ್ತು, ಬೆಂಗಳೂರು ; 1931 ; ಆಶ್ವಾಸ; 13: ಪ, 38. 
2. ಅದೇ, ಆ: 13; ಪದ್ಯ 38: ಅಡಿ ಟಿಪ್ಪಣಿ; (ಪು: 380). 


3. ಅದೇ, ನಿಘಂಟು ; ಪು: 69, 


ಮಂಥನ 131 


ಗಳಿಂದ ಬೆಳ್ಳೊಡೆಗಳನ್ನು ಮಾಡಿರುವುದಿಲ್ಲ. ಆದರೆ ಅವಕ್ಕೆ ನವಿಲುಗರಿಗಳನ್ನು 
ಅಲುಗಾಡುವಂತೆ ಹಚ್ಚಿರುತ್ತಾರೆ”* ಎಂದು ಹೇಳಿದ್ದಾರೆ. ಬೆಳ್ಳೊಡೆಗಳನ್ನು 
ನಕ್ಷತ್ರಗಳಿಂದ ರಚಿಸಿರುವುದಿಲ್ಲ ಎಂಬುದು ಸರಿಯೇ. ಅಪ ಷ್ಟೆಅಲ್ಲದೆ “ವಿನಕ್ಚತ್ರ' 
ಎಂದಾಗ ಇಲ್ಲಿನ "ವಿ? ವಿಶೇಷಣಾರ್ಥಕ್ಕಿಂತಲೂ ನಿಷೇಧಾರ್ಥವನ್ನು ಹೆಚ್ಚಾಗಿ ಧ್ವನಿ 
ಸುತ್ತದೆ. ಆದುದರಿಂದ ಈ ಪಾಠ ಸಾಧುವೆನಿಸುವುದಿಲ್ಲ. 


ಈಗ ಇನ್ನು ಳಿದ ಪಾಠಾಂತರಗಳನ್ನು ವಿಚಾರ ಮಾಡೋಣ. ಖಗ, ಘ 
ಪ್ರತಿಗಳಲ್ಲಿ "ವಿನಚ್ಛತ್ರಕಚ್ಚ ಸೈ ಶ್ರೈಪಿಂಡಂ' ಎಂದು ಪಾಠ ಭೇದವಿದೆ. ಈ ಪದವನ್ನು 
“ವಿನತ್‌ + ಛತ್ರ 4 ಕಚ್ಛ್ಚತ್ರಪಿಂಡಂ' ಎಂದು ಬಿಡಿಸಬೇಕಾಗುತ್ತದೆ. “ವಿನತ್‌' ಎಂಬ 
ಪದಕ್ಕೆ ಮೋನಿಯರ್‌ ವಿಲಿಯಂಸ್‌ ಅವರು, ಕಂ sound forth, cry out, roar, 
ಇತ್ಯಾದಿ ಅರ್ಥಗಳನ್ನು ಹೇಳಿದ್ದಾರೆ. ಅಂದರೆ ವಿನತ್‌ + ಛತ್ರ ಎಂದಾಗ “ಧ್ವನಿ 
ಮಾಡುವ ಛತ್ರ ಸಮೂಹ”? ಎಂದು ಅರ್ಥ ಮಾಡಬಹುದು. ಆದರೆ "ಕಚ ತ J 
ಪಿಂಡಂ' ಎಂಬುದರ ಅರ್ಥವೇನು? *ಕಚ್ಚತ್ರಪಿಂಡಂ' ಪದವನ್ನು” ಕಚ್‌ 4 ಛತ್ರ + 
ಪಿಂಡಂ' ಎಂದು ಬಿಡಿಸಬಹುದು. *ಕಚ್‌' ಎಂಬುದಕ್ಕೆ ಮೋನಿಯರ್‌ ವಿಲಿಯಂಸ್‌ 
ಅವರು ಕಚ ತಿಂ sound, cry, fetter ಇತ್ಯು ದಿ ಅರ್ಥಗಳನ್ನು ಹೆ ಹೇ ಳಿದ್ದಾ ರೆ. ಇಲ್ಲಿ 
fetter ಎಂಬ ಅರ್ಥವನು ಸ ಗ್ರಹಿಸಿ ಕತಸೊಳಸಿದ "ಛತ್ರಿ ಸಮೂಹ ಎಂಟಿ 
ಅಥವಾ “೬೦ sound” ಎಂಬರ್ಥವನು ಶೆ ಗ್ರಹಿಸಿ “ಧ್ವನಿಮಾಡುವ ಛತ್ರಿಗಳ ಸಮೂಹ 
ಎಂದೋ ಅರ್ಥಮಾಡಬೇಕಾಗುತ್ತದೆ. ಅಂದರೆ *ವಿನಚ್ಛತ ಕಚ್ಚಿ ತ್ರಪಿಂಡಂ 
ಎಂದಾಗ “ಧ್ವನಿಮಾಡುವ ಛತ್ರಿಗಳ, ಧ್ವನಿ ಮಾಡುವ ಛತ್ರಿಗಳ ಸಮೂಹ' ಎಂದು 
ಅರ್ಥ ಮಾಡಬೇಕಾಗುತ್ತದೆ. ಹೀಗೆಂದಾಗ ಬಿಚಿತ್ಯವನ್ನೂ ಸಾಧಿಸಿದಂತಾಗುವುದಿಲ್ಲ. 
ಹಾಗಾಗಿ ಈ ಪಾಠವನ್ನು ಕೈಬಿಡಬೇಕಾಗುತ್ತದೆ. 


ಘ $ ಪ್ರತಿಯಲ್ಲಿ “ಚ ಳಚ್ಚಂದ್ರಕಚ್ಛತ್ರ ಪಿಂಡ'ಎಂಬ ಪಾಠವಿದೆ. ಈ ಪಾಠ 

ಚ ಶಿ 
ವನ್ನು ಒಪ್ಪಿ, ಆಚಾರ್ಯ ಡಿ. ಎಲ್‌. ಎನ್‌. ರವರು “ಚಳತ್‌ ಚಂದ್ರಕ-ಅಲು 
ಗಾಡುತ್ತಿರುವ ನವಿಲುಗರಿಗಳನ್ನುಳ್ಳ ಛತ್ರಪಿಂಡಂ- ಛತ್ರಿಗಳ ಸಮೂಹ” ಎಂದು 


1 
ಅರ್ಥಮಾಡಿದಾ ರೆ. ಕು. ಪದಕಿ ಅವರೂ ಇದೇ ಪಾಠ ಸರಿ ಎಂದೂ ಒಪ್ಪಿದ್ದಾರೆ.? 
ಎ 


2.೯ 


4. ಕು. ಹೇಮಲತಾಪದಕಿ : “ಪಂಪಭಾರತದ ಪಾಠಾಂತರಗಳು ; "ಕರ್ಣಾಟಕ ಭಾರತಿ 
7.4.1975, 

5, Sir Monier Monier Williams: Sanskrit— English 
Dictionary ; Oxford Press 1899 ; page 969. 

6. ಡಾ| ಡಿ. ಎಲ್‌. ನರಸಿಂಹಾಚಾರ್‌ ; ಪಂಪಭಾರತ ದೀಪಿಕೆ; ಮೈಸೂರು ವಿಶ್ವ 
ವಿದ್ಯಾನಿಲಯ, ಮೆ,ಸೂರು, 1971. ಪು; 523. 


ಬ 
7. ಕು, ಹೇಮಲತಾ ಪದಕಿ, ಕರ್ಣಾಟಕ ಭಾರತಿ7-4-1975, 


392 ಸಾಧನೆ 


ಈ ಪಾಠವನ್ನು ಒಪ್ಪಬಹುದಾದರೂ ಒಂದು ತೊಡಕಿದೆ. ಶೆ ್ಯೀತಛತ್ರದಲ್ಲಿ ನವಿಲು 
ಗರಿಗಳನ್ನು ಸಿಕ್ಕಿಸುವ ಪರಿಪಾಠ ಬಹಳ ಕಡಿಮೆ. ಶ್ರೇತಛತ್ರಿಗಳ ವಿವರಣೆಯನ್ನು 
ಗಮನಿಸೋಣ :-- "ಪುರಾಣಕಾಲದಲ್ಲಿ ಚಕ್ರವರ್ತಿಗಳು ರಾಜಮಹಾರಾಜರುಗಳು 
ಶ್ವೇತಛತ್ರಸಹಿತವಾದ ಸಿಂಹಾಸನಾರೂಢರಾಗಿರುತ್ತಿದ್ದುದರ ಬಗ್ಗೆ ಉಲ್ಲೇಖಗಳು 
ಹೇರಳವಾಗಿವೆ. ಧಾರ್ಮಿಕ, ಸಾಂಸ್ಕೃತಿಕ ಉತ್ಸವಗಳಲ್ಲೂ ಈ ಛತ್ರಿಗಳನ್ನು ಇಂದಿಗೂ 
ಉಪಯೋಗಿಸುವುದು ವಾಡಿಕೆ....... "ಕಿಂಕಾಪು ಬಟೆ ಡಯನ್ನು ಹೊದಿಸಿ ದಿವ್ಯರತ್ನ 
ಗಳನ್ನೂ ರೇಷ್ಮೆಯ ಕುಚ್ಚನೂ ಸ ಕಟಿ ಕರುವ ಛತ್ರಿಗಳ ಉಪಯೋಗವುಂಟು.»* ಆದುದ 
ರಿಂದ ಬೆಳ್ಗೊಡೆಗಳನ್ನು ಶೆ ಬಿಳಿಯ ರೇಷ್ಮೆ ಬಟ್ಟೆಯಿಂದ ರಚಿಸಿ ಅಂಚಿನಲ್ಲಿ ಬಣ್ಣ 
ಬಣ್ಣದ ರೇಷ್ಮೆ ದಾರದ ಕುಚ್ಚು ಗಳನ್ನು ಕಟ್ಟುವುದುಂಟು. ನವಿಲುಗರಿಗಳನ್ನು 
ಸಿಕ್ಕಿಸುವ ಪರಿಪಾಠವಿಲ್ಲ. ಹೀಗಾಗಿ ""ಚಳಚ್ಚಂದ್ರಕಚ್ಛ ತ್ರಪಿಂಡಂ'' ಎಂಬ ಪಾಠ 
ವನ್ನು ಕೈಬಿಡಬೇಕಾಗುತ್ತದೆ. 


"ಕ ಪ್ರತಿಯಲ್ಲಿ “ಕನೆಚ್ಛತ್ರ ಕಚ್ಚೆ ತ್ರಪಿಂಡಂ' ಎಂಬ ಪಾಠವಿದೆ. ಈ ಪದವನ್ನು 
“ಕ್ಷನತ್‌ ಛತ್ರ -- ಕಚ್‌ 1 ಛತ್ರ + ಪಿಂಡಂ' ಎಂದು ಬಿಡಿಸಬಹುದು. "ಕನತ್‌' ಎಂದಾಗ 
ಹೊಳೆಯುವ ಎಂಬ ಅರ್ಥವಿದೆ. ಆದುದುರಿಂದ “ಕನಚ್ಛ ತ್ರ” ಎಂದರೆ "ಹೊಳೆಯುವ 
ಛತ್ರಿ ಎಂಬ ಅರ್ಥಮಾಡಬಹುದು. “ಕಚ್‌ 4 ಛತ್ರ --ಪಿಂಡಂ' ಎಂಬುದರ ಅರ್ಥ 
ವನ್ನು ಈ ಹಿಂದೆ ಗಮನಿಸಲಾಗಿದೆ. ಆದುದರಿಂದ "ಹೊಳೆಯುವ ಛತ್ರಿಗಳ ಧ್ವನಿ 
ಮಾಡುವ ಛಿತ್ರಿಗಳ ಸಮೂಹ' ಎಂದು ಅರ್ಥಮಾಡಬಹುದು. ಹೀಗಾಗಿ ರಾಜ 
ಚಿಹ್ನೆಗಳೊಂದಿಗೆ ಹೊಳೆಯುವ ಧ್ವನಿ ಮಾಡುವ ಛತ್ರಿಗಳ ಸಮೂಹ ತಾಕಿ ಕಂಗೊಳಿ 
ಸಿದುವು ಎಂದು ಅರ್ಥಮಾಡಬಹುದು. ಹೀಗಾಗಿ “ಕನಚ ತ ಿಕಚ್ಛೃತ್ತ ಶ್ರ ಪಿಂಡಂ' 
ಎಂಬ ಪಾಠ ಸರಿ ಎಂಬುದು ನಮ್ಮ ಅಭಿಪ್ರಾಯ. 


ಆರ್‌. ರಾಚಪ್ಪ. 


ಸೋಬಾನೆ ಹಾಡುಗಳಲ್ಲಿ ಪ ಕಾರಗಳು 


J 


ಮದುವೆ ಮಾನವನ ಜೀವನದಲ್ಲಿ ಒಂದು ಮಹತ್ವದ ಘಟ್ಟ. ಅದು ಎರಡು 
ಒಲಿದ ಹೃದಯಗಳನ್ನು ಸಾಂಸ್ಕೃತಿಕವಾಗಿ ಒಂದಾಗಿಸುವ ವಿಧಾನ. ಜನಾಂಗದಿಂದ 
ಜನಾಂಗಕ್ಕೆ ಬಳುವಳಿಯಾಗಿ ಬಂದ ಈ ಮದುವೆಯ ಕಾರ್ಯಗಳ ಕುರಿತು 
ಜನಪದದಲ್ಲಿ ಮದುವೆಯ ಹಾಡುಗಳು ಬೇರೆ ಬೇರೆ ಸ್ವರೂಪವನ್ನು ಪಡೆದುಕೊಂಡಿವೆ. 


8. ಕನ್ನಡ ವಿಶ್ವಕೋಶ, ಸಂಪುಟ ಏಳು : ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ವಿಶ್ವವಿದ್ಯಾನಿಲಯ ; ಮೈಸೂರು ; 1974 ; ಪು 926. 


ಮಂಥನ 133 


ಉತ್ತರ ಕನ್ನಡದ ಹವ್ಯಕರ ವಿವಾಹದಲ್ಲಿ ಹೇಳಲಾಗುವ ಸೋಬಾನೆ! ಹಾಡುಗಳಲ್ಲಿ 
' ಸಂಪ್ರದಾಯ ಹಾಗೂ ಪರಂಪರೆಯ ಮಹತ್ವವನ್ನುಳಿಸಿಕೊಂಡಿರುವದನ್ನು 
ಇಂದಿಗೂ ಕಾಣುವುದು ಸಾಧ್ಯ. ಹವ್ಯಕರ ಜಾನಪದ ಗೀತೆಗಳನ್ನು ಸಂಚ 
ಯಿಸುತ್ತಿರುವಾಗ ಭಿನ್ನವಕ್ತೃಗಳನ್ನು ಸಂದರ್ಶಿಸಿದಾಗ ನನಗೆ ಬೇರೆ ಬೇರೆ 
ಸೋಬಾನದ ಹಾಡುಗಳು ಬಳಕೆಯಲ್ಲಿದ್ದುದು ಕಂಡು ಬಂತು. ಅವು ಹೀಗಿದೆ: 


(1) ನಾಗಲ ಸೋಬಾನ 
(11) ಬೆಡಗಿನ ಸೋಬಾನ 
(11) ಕನ್ನಡದ ಸೋಬಾನ 
(iv) ಗಿಳಿ ಸೋಬಾನ 

(೪) ಚಿಪ್ಪಿ ಸೋಬಾನ 
(೪1) ಬಿರುದಿನ ಸೋಬಾನ 


ಇವು ವಿವಾಹದ ಮಹತ್ವದ ಚಡಂಗಗಳನ್ನು ನಿರೂಪಿಸುವ ಹಾಡು 
[functional 50885]ಗಳಾಗಿದ್ದು ಈ ಸೋಬಾನದ ಹಾಡಿನ ಪ್ರಕಾರಗಳನ್ನು 
ವಿವರಿಸುವದು ಈ ಲೇಖನದ ಮುಖ್ಯ ಉದ್ದೇಶ. ಹವ್ಯಕರ ಮದುವೆಯ 
ಹಾಡುಗಳಂತೆ ಕರ್ನಾಟಕದ ಉಳಿದ ಜನಪದರಲ್ಲಿ ಇಂಥ ಸೋಬಾನೆಯ ಹಾಡುಗಳ 
ಪ್ರಕಾರವಿರುವದರ ಬಗೆಗೆ ನನಗೆ ತಿಳಿದಿಲ್ಲ. ಉತ್ತರ ಕರ್ನಾಟಕದ ಜನಪದಗೀತ 
ಗಳಲ್ಲಿ ಈ ಹೆಸರಿನ ಸೋಬಾನೆ ಪದಗಳ ಪ್ರಕಾರವಿಲ್ಲವೆಂದು ಡಾಟ ಕಲ್ಬು ರ್ಗಿಯವರು 
ಹೇಳುತ್ತಾರೆ. 


(1) ನಾಗಲ ಸೋಬಾನ 


ಹವ್ಯ ಕರಲ್ಲಿ ವ ಅಕ್ಷತಕಲಸುವದು ನಾಂದಿ ಇಟ್ಟು ಕೊಳ್ಳು 
ವದು ಮ ಪೂರ್ವಕಾರ್ಯಗಳು ಮುಗಿದಮೇಲೆ ಮದುವಣಿಗಿಗೆ 


1. ಶೋಭನ ೭ಸೋಭನ ೬ ಸೋಬಾನ--ಮಂಗಲಕಾರ್ಯ ಎನ್ನುವ ಅರ್ಥ ವಿಶೇಷ 
ಇದಕ್ಕಿದೆ. : ಮಂಗಲಕಾರ್ಯಗಳಲ್ಲಿ ವಿಶೇಷವಾಗಿ ಮದುವೆಯಲ್ಲಿ ಹೇಳಲಾಗುವ 
ಹಾಡುಗಳು ಸೋಬಾನೆ ಹಾಡುಗಳು, ಹಾಲಕ್ಕಿ ಒಕ್ಕಲರಲ್ಲಿ ಸೋಬಾನಕ್ಕೆ 
“ಸುವ್ವಿ-ಸುವ್ವಾಲೆ” ಎಂದು ಕರೆಯುತ್ತಾರೆ. ಅವರ ಸಂಪ್ರದಾಯ ಮದುವೆಯ 
ಸೋಭಾನ ಪದಗಳು, “ಸುವ್ವಿ-ಸವ್ವಾಲೆ” [ಡಾ|| ಎಲ್‌. ಆರ್‌. ಹೆಗಡೆ (1973) 
ಯಲ್ಲಿ ಸಂಕಲಿತವಾಗಿವೆ. 

"2. ಎಚ್‌. ಎಲ್‌ ನಾಗೇಗೌಡರು ಸಂಪಾದಿಸಿದ "ಚಿಕ್ಕಮ್ಮನ ಸೋಭಾನೆಯ ಪದಗಳು' 
(1972) ಮುಂತಾದ ಸೋಬಾನ ಪದಗಳ ಸಂಕಲನಗಳಲ್ಲಿ ಈ ಮೇಲಿನ ಹಾಡುಗಳ 
ಪ್ರಕಾರಗಳ ಉಲ್ಲೇಖ ದೊರೆಯುವದಿಲ್ಲ. 


134 ಸಾಧನೆ 


ನಾಪಿತನನ್ನು ಕರೆಸಿ *ಪನ್ನೆ ಮಾಡಿಸಲಾಗುತ್ತದೆ. ಈ ಚಡಂಗಕ್ಕೆ ಸಂಬಂಧಿಸಿದ 
ಸೋಬಾನವನ್ನು “ನಾಗಿಲ ಸೋಬಾನ'ವೆನ್ನಲಾಗುತ್ತದೆ. “ನಾಗಿಲ? ಎಂದರೆ 
ಕ್ಷಾಂತ. ನಾಪಿತನನ್ನು ಕರೆಯಲು ವರನಕಡೆಯ ಸ್ತ್ರೀಯರು ಊರ ಕೇರಿಗಳನ್ನೆಲ್ಲಾ 
ಮದುವೆಗೆ ಕರೆ ಕೊಟ್ಟಮೇಲೆ ಕೈಯಲ್ಲಿ ಮಂಗಲಕ್ಷತವನ್ನು ಹಿಡಿದು ಸಡಗರದಿಂದ 
ತೆರಳುತ್ತಾರೆ. ಅವನನ್ನು ಕರೆದು ಬಂದಮೇಲೆ ಆತನು ವರನ ಕೂದಲುಗಳನ್ನು 
ಅಂದವಾಗಿ ಕತ್ತರಿಸಿ ಮನೆಯ ಒಡೆಯರಿಂದ ಸಂಭಾವನೆಯನ್ನು ಪಡೆದು 
ಹೋಗುತ್ತಾನೆ. ಈ "ನಾಗಲ ಸೋಬಾನ'ದಲ್ಲಿ ನಾಪಿತನನ್ನು ಕರೆಯಲು ಹೊರಡುವ 
ಸ್ತ್ರೀಯರು, ಅವನ ಮನೆಯ ದಾರಿ, ತನ್ನ ಪತ್ನಿಗೆ ಈ ಕರೆ ಬಂದೊಡನೆ ಅವನು 
ಹೇಳುವ ಮಾತುಗಳು, ಮದುವೆ ಮನೆಗೆ ಬಂದ ಮೇಲೆ ಅವನಿಗೆ ದೊರೆಯುವ 
ಮರ್ಯಾದೆ ಇತ್ಯಾದಿ ಘಟನೆಗಳ ವಿವರ ಈ ಹಾಡಿನಲ್ಲಿ ಕ್ರಮಾನುಗತವಾ 
ವರ್ಣಿಸಲ್ಪಟ್ಟಿದೆ.* 


(1) ಬೆಡಗಿನ ಸೋಬಾನ 


ಮದುವೆಯ ದಿನ ಧಾರೆ, ಮಧುಪರ್ಕ, ಕಾರ್ಯಗಳಾದಮೇಲೆ ವಧು- 
ವರರನ್ನು ಮಂಟಪದಲ್ಲಿ ಕೂಡ್ರಿಸಿಕೊಂಡು “ಅರಿಶಿನ ಎಣ್ಣೆಯನ್ನು ಅವರಿಗೆ 
ಸುಮಂಗಲೆಯರೆಲ್ಲ ಒಬ್ಬೊಬ್ಬರಾಗಿ ಬಂದು ಹಚ್ಚೆ ಹೋಗುತ್ತಾರೆ. ಆಗ 
ಮದುವಣಗಿತ್ತಿ ಪ್ರತಿಯೊಬ್ಬರ ಸೆರಗನ್ನು ಹಿಡಿದು ಒಂದೊಂದು ಒಗಟು ಹೇಳಿ 
ಅದಕ್ಕೆ ಉತ್ತರ ಕೋರುತ್ತಾಳೆ. ಇಲ್ಲಿಯ ಸೋಬಾನದಲ್ಲಿ ಬರುವ ಬೆಡಗಿಗೆ? ಒಗಟು 
ಎಂಬ ಅರ್ಥವೇ ಮುಖ್ಯ. ಮಾದರಿಗಾಗಿ. ಒಗಟು-ಉತ್ತರ ರೂಪದ 


ಕ್ರ ಹವ್ಯಕ ಉಪಭಾಷೆಯಲ್ಲಿ “ಪನ್ನೆ' ಎಂದರೆ *ಕ್ಷೌರ' ಮಾಡಿಸಿಕೊಳ್ಳುವದು. ಇದು 
ಸೊಬಗಿನ ಸಮಾವರ್ತನೆಯ ದಿನ ನಡೆಯುವ ಮಹತ್ವದ ಕಾರ್ಯ. 

4. ನಾಗಲ ಸೋಬಾನ ದೀರ್ಫ್ಥವಾದುದರಿಂದ ಅನುಬಂಧದಲ್ಲಿ ಇದರ ಪೂರ್ಣ ಹಾಡನ್ನು 
ಕೊಡಲಾಗಿದೆ. 

5. “ಬೆಡಗು' ಈ ವಿಶಿಷ್ಟವಾದ ಪದಕ್ಕೆ ಕನ್ನಡದಲ್ಲಿ ಅನೇಕ ಅರ್ಥಗಳಿವೆ. ಅವುಗಳ 
ವಿವರವಾದ ನಿರೂಪಣೆಗೆ ಈ ಕೆಳಗಿನ ಲೇಖನ ನೋಡಬಹುದು : 
“ಬೆಡಗಿನ ವಚನ”. ಎಚ. ವಿ. ವೀರಭದ್ರಯ್ಯ, ಸಾಧನೆ ಸಂಪುಟ 2, ಸಂಚಿಕೆ 4. 

6. "ಬೆಡಗಿನ ಸೋಬಾನ” ಭಿನ್ನ ಪಾಠಗಳನ್ನು ಹೊಂದಿದ್ದು, ಸಾಧನೆ ಸಂಪುಟ 3. 
ಸಂಚಿಕೆ 4 ರಲ್ಲಿ ಪ್ರಕಟವಾಗಿದೆ. 


ಮಂಥನ 135 


ಗೋಡೆಯ ಮೇಲಿನ ಪಾರಿವಾಳದ ಹಕ್ಕಿ 

ನಾಲಿಗೆ ಉಂಟು ನುಡಿ ಇಲ್ಲೆ । 

ಬೆಡಗಿನ ಜಾಣೆ ಕನ್ನೂಡಿಯ ತಿಳಿದ್ದೇಳೆ 
ಕನ್ನುಡಿಯ ನ್ದ ೇಳುವ್ರಾಲೆ ಇನ್ನೂ; ಚೋದಿಗವೇನೇ 
ಪನ್ನಂಗಧರನ ಶಿವಬಲ್ಲ । ನಾರೆಯರ್‌ ಬರೆವ 
ಶೇಡ್ಕಲ್ಲವ್ಹೇನೇ ಹಸಿಯವಳೇ? 


(11) ಕನ್ನಡದ ಸೋಬಾನ 


ಮದುವೆಯಾದ ನಂತರ ಮದುವಣಿಗ ತನ್ನ ಪತ್ನಿಯ ಜಾತತನವನ್ನು ಪರೀಕ್ಷೆ 
ಸಲು ಒಂದೊಂದೇ ನುಡಿಯನ್ನು ಹೇಳಿ ಅದರ ಹಿಂದಿನ ಒಡಪನ್ನು ಬಿಡಿಸಲು 
ಹೇಳುತ್ತಾನೆ... ಇದು ಒಗಟುಗಳ ಪದ್ಯ-ಉತ್ತರ ಪದ್ಯ ಕ್ರಮದಲ್ಲಿ ಮುಂದು 
ವರೆಯುತ್ತದೆ.8 


(iv) ಗಿಳಿ ಸೋಬಾನ 


ಹಿಂದಿನ ಕಾಲದಲ್ಲಿ ಎಂಟು ದಿನಗಳವರೆಗೆ ಹವ್ಯಕರಲ್ಲಿ ವಿವಾಹಕ್ಕೆ ಸಂಬಂಧಿಸಿದ 
ಬೇರೆ ಬೇರೆ ಕಾರ್ಯಕ್ರಮಗಳು ನಡೆಯುತ್ತಿದ್ದವು. ಮದುವೆಯಾಗಿ ಇನ್ನೂ ಗ್ಗ ಹ 
ಪ್ರವೇಶವಾಗದ ಪೂರ್ವದಲ್ಲಿ ವರನ ಮನೆಯವರು ಹೂ ಹಣ್ಣು ಗಳನ್ನು ತೆಗೆದು 
ಕೊಂಡು ವಧುವಿನ ಮನೆಗೆ ಬರುತ್ತಿದ್ದರು. ಅಂದಿನ ಚಡಂಗವನ್ನು «ಚತುರ್ಥಿ? 
ಎಂದು ಕರೆಯುತ್ತಾರೆ. ಅಂದು ಮಧ್ಯಾಹ್ನ ಗರತಿಯರೆಲ್ಲ ಸೇರಿ ಪುರಾಣದ 
ವ್ರತಕಥೆಗಳನ್ನಾ ಧರಿಸಿದ ಹಾಡುಗಳನ್ನು ರಾತ್ರಿಯವರೆಗೆ ಹೇಳುತ್ತಾರೆ. ಆ 
ಹಾಡುಗಳಾದ ತರುವಾಯ ವಧು-ವರರನ್ನು ಕುರಿತು ರಾತ್ರಿ ಹೋಮ ಮಾಡುವಾಗ 
ಹೇಳಲಾಗುವ ಹಾಡಿಗೆ ಗಿಳಿ ಸೋಬಾನವೆಂದು ಹೆಸರು. ಇದರಲ್ಲಿ ದಂಪತಿಗಳ 


ಭವಿಷ್ಯದ ಸುಖವನ್ನು ಆಶಿಸುವ ನಿರೂಪಣೆ ಇದೆ. 


7. ಬೆಡಗಿನ ಸೋಬಾನದ ಎರಡು ತ್ರಿಪದಿಗಳ ಗ್ರಾಮ್ಯ ಪದಾರ್ಥಿಗಳು 
ಕನ್ನುಡಿ--ಕನ್ನಡದ ನುಡಿಯ ಅರ್ಥ ಸೊಗಸುಗಾರಿಕೆ 
ಸ್ಟೇಳುವಲೆ- ಹೇಳಲು ; ಜೋದಿಗವೇನೆ-ಅದೇನು ಆಶ್ಚರ್ಯ 
ನಾರೆಯರ್‌- ನಾರಿಯರು ಕ 
ಶೇಡಿ ಜೇಡಿಮಣ್ಣು. ಮನೆಯ ಸೌಂದರ್ಯ ಹೆಚ್ಚಿಸಲು ಸ್ತ್ರೀಯರು ಚಿತ್ರಗಳನ್ನು 

ಬರೆಯಲು ಈ ಮಣ್ಣನ್ನು ಬಣ್ಣ ವಾಗಿ ಉಪಯೋಗಿಸುವರು. 

8. ಕನ್ನಡದ ಸೋಬಾನ, ಗಿಳಿಸೋಬಾನ, ಹಾಗೂ ಚಿಪ್ಪಿ ಸೋಬಾನದ ಹಾಡುಗಳು 
ಡಾ। ಎಲ್‌. ಆರ್‌. ಹೆಗಡೆಯವರ ಜಾನಪದ ಸಂಚಯದಲ್ಲಿವೆ. ಈ ಪ್ರಕಾರಗಳನ್ನು 
ಸೂಚಿಸುವಾಗ ನನಗೆ ಉಂಟಾದ ಸಂದೇಹಗಳನ್ನು ಪತ್ರ ಬರೆದು (3-7-1975) 
ವಿವರಿಸಿದ ಅವರಿಗೆ ನಾನು ಕೃತಜ್ಞ. 


೭೬ 


136 ಸಾಧ 
4 ಹ್‌ 
(೪) ಚಿಪ್ಪಿ ಸೋಬಾನ 


ವಿವಾಹವಾಗಿ ಐದು ದಿನಗಳ ತರುವಾಯ ನೂತನ ವಧು-ವರರ ಗೃಹಪ್ರವೇಶ 
ವಾಗುತ್ತದೆ. ಇದು "ಸಟ್‌ಮುಡಿ' ಎಂದು ಹವ್ಯಕ ಉಪಭಾಷೆಯಲ್ಲಿ ಕರೆಯುವ 
ರೂಢಿ ಪದ. ಅಂದು ಗ ಹಪ್ರವೇಶವಾದೊಡನೆ ವಧು-ವರನಿಗೆ ಮೆಚ್ಚಿಗೆಯಾಗುವ 
ಭೋಜನವನ್ನು ಸಿದ್ಧ ಪಡಿಸಬೇಕಾಗುತ್ತದೆ. ಅದಕ್ಕೆ ಸಂಬಂಧಿಸಿದ ಹಾಡನ್ನು 
"ಚಿಪಿ, ಸೋಬಾನ'ವೆಂದು ಕರೆಯಲಾಗುತ್ತದೆ. ಶಿವನು ಸಿಂಪಿಗನಾಗಿ ಪಾರ್ವತಿ 


ಯನ್ನು ಪರೀಕ್ಷಿಸಿದ ಕಥನವಿಶೇಷ ಈ ಹಾಡಿನಲ್ಲಿದೆ. 


(೪1) ಬಿರುದಿನ ಸೋಬಾನ 


ಸಟ್‌ಮುಡಿಯ ದಿನ ರುಚಿಯಾದ ಭೋಜನವನ್ನು ಸಿದ ಪಡಿಸುವ ಹಾಗೂ 
ಆದರ್ಶ ಗ ಹಿಣಿಯ ಎಲ್ಲ ಗುಣಗಳೂ ತಮ್ಮ ವಧುವಿನಲ್ಲಿದೆ ಎಂದು ಹೆಣ್ಣಿನವರೂ, 
ವರನ ಸಭ್ಯತೆ, ಸೌಶೀಲ್ಯವನ್ನು ಗಂಡಿನ ಕಡೆಯ ಹಾಡುಗಾರ್ತಿಯರೂ ಬಣ್ಣಿಸಿ 
ಹೇಳುವ ಹಾಡುಗಳಿಗೆ ಬಿರುದಿನ ಸೋಬಾನ ಎಂದು ಹೇಳಲಾಗುತ್ತದೆ. 


ಮದುವೆಯಲ್ಲಿ ಈ ಮೇಲಿನ ಸೋಬಾನ ಹಾಡುಗಳಂತೆ ಇನ್ನೂ ಅನೇಕ 
ಹಾಡುಗಳು ಪ್ರತಿಯೊಂದು ವಿಧಿ-ವಿಧಾನ ಸಂಪ್ರದಾಯವನ್ನು ಸೂಚಿಸುವ ಹವ್ಯಕರ 
ಹಾಡುಗಳಿವೆ. ಇದರಂತೆ ಇನ್ನೂ ಉಳಿದ ಸೋಬಾನ ಪದಗಳು ಇರುವ ಸಾಧ್ಯತೆ 
ಇದೆ. 


ಅನುಬಂಧ 


ನಾಗಲ ಸೋಬಾನ 


ಯಂಟ್ಯದ್ವೊಳಗಣ ಮುತ್ತು ಕಂಠದ್ವೊಳಗಣ ಚಿನ್ನ 
ಪಂಚ ಸರಗಳನೇ ಕೊರಳೀಗೆ | ಇಟ್ಲ ಗಂಡು 
ದೊರೆಯ ನಾಗಿಲನ ಕರೆಯೋಲೆ ॥1॥ 


ಆವುಡಿವೊಳಗಣ ಮುತ್ತು ತಾವುಡಿವೊಳಗಣ ಚಿನ್ನ 
ನಾಗಸರಗಳನೇ ಕೊರಳೀಗ | ಇಟುಗಂಡು 
ಮಂತ್ರಿ ನಾಗಿಲನ ಕರೆಯ್ದೋಲೆ ॥2॥ 


ಪಟ್ಟ ಧೋತ್ರವನುಟ್ಟು ಮುತ್ತಿನುಂಗಿಲ ತೊಟ್ಟು 
ಮುತ್ತಿನಕ್ಷತವ ಹಿಡಕಂಡು | ಹೋದರೆ 
ಅರಸ ನಾಗಿಲನ ಕರೆಯೋಲೆ ॥3॥ 


ಮಂಥನ 137 


ಯಾವೂರುಯೆಂದು ನಾವೇನ ಬಲ್ಲೆ "ವು 
ಹೂಗೀಮ ಪರಗಿ ಧವಳಾರ । ಭೋಜನಶಾಲೆ 
ಅಲ್ಲಿ ನಾಗಿಲನ ಅರಮನೆ 141 


ಪ್ರಸಬಳ್ಳಿ ಹಬ್ಬಕ್ಕು ಹಾಲ್‌ಬಳ್ಳಿ ಕಾಯಕ್ಕು 
ದುಂಡು ಮಲ್ಲಿಗೆಯ ಅರಳಿಕ್ಕು ಈ ಊರ 
ಜಾಣ ನಾಗಿಲನ ಮನೆಮುಂದೆ bY 


ನಾರಿ ಕೇಳ್ವಲೆ ನಾನು ಮೊಸರನ್ನ ಉಂಡಿದ್ದೆ 
ಪೂಗೀನ ಹಡಪ ಹೊರಗೀಡು | ಈ ಊರ 
ಉತ್ತಮರ ಮನೆಯಲ್ಲಿವತನ ॥6॥ 


ಪಟ್ಟೇ ಧೋತ್ರವನುಟ್ಟು ಮುತ್ತೀನ್ನಾಮವನ್ನಿಟ್ಟು 
ಮುತ್ತೀನ ಅಡಪ ಹೆಗಲಲ್ಲಿ “ಇಟ್ಟುಕೊಂಡು 
ಉತ್ತಮರ ಮನೆಗೆ ನಡೆತಂದ ॥7॥ 


ಹೀಗ್ಯಾಕೋ ನಾಗೀಲ ಇಷ್ಟೊತ್ತು ತಡವಾಯ್ತು 

ಮದುವೆಯೆಂದರಿಯೊ ಮನೆಯಲ್ಲಿ । ಯೆಂದ್ಹೇಳಿ 

ನಾರಿ ನಾಗಿಲನ ಜರಿದ್ದಾಳೆ । 

ಬಂದ ನಾಗಿಲರಿಗೆ ಚೆಂಬ್ನಲ್ಲುದಕವ ಕೊಟ್ಟು 

ಎತ್ತೀನ ಮಣೆಯ ಹೊರಗಿಟ್ಟು | ನಾಗಿಲನು 

ಬಂದ ಕಾರಣವ ಬೆಸಗೊಂಡ ॥8॥ 


ಕೈಗುರ ತೆಗಿ ಬೇಗ ಕೈಗೆ ಮಿಂಚಿಡು ಬೇಗ 
ಕೈಗುರಿಗ್‌ ತಕ್ಕ ಅಳತೆಯ ಇದ್ದಿ ರೆ 
ಪಟ್ಟೆಯ ತೇಜ ನಿನಗಕ್ಕು ॥9॥ 


ಕಾಲುಗುರ ತೆಗೆದಿದ್ದೆ. ಕಾಲೀಗ್‌ ಮಿಂಚಿಟ್ಟಿದ್ದೆ 
ಕಾಲುಗುರಿಗ್‌ ತಕ್ಕ ಅಳತೆಯ | ಇಟ್ಟಿದ್ದೆ 
ಕಾಲಿನ ತೇಜ ತನಗೆಂದಃ ॥10॥ 


ಅಂದವಾಗಲಿ ಪನ್ನೆ ಚೆಂದವಾಗಲಿ ಪನ್ನೆ 
ನೇವುಳದ ಸರಿಗೇ ನೇಯ್ದಂತ | ಆಗಲೆಂದು 
ನಾರಿಯರು ನಿಗಿಲಗ ನುಡಿದಾರೆ. ॥111 


ಪಚ್ಚೆ ಯ ತೇಜಕ್ಕೆ ಚೆಂದಕ್‌ ಗಳುಗೆ ಮಾಡಿ 
ಚಿನ್ನದುಂಗುರವ ನೆಡುಗಿಟ್ಟು — ಅಪ್ಪಯ್ಯ 


ಕೊಟ್ಟ ನಾಗಿಲಗೆ ಉಡುಗೊರೆಯಾ 120 


138 ಸಾಧನೆ 


ಗ್ರಾಮ್ಯಪದಗಳು :- ಪೂಗೀನ - ಹೂವಿನ 
ಅಡಪ - ಕ್ಷೌರಿಕನ ಸಾಮಾನಿನ ಪೆಟ್ಟಿಗೆ 
ಚೆಂಬು ತಂಬಿಗೆ 
ನೇವುಳ 2 ಬೆಳ್ಳಿಯ ಉಡುದಾರ. ಇದು ಅಭಿನವ 

ಪಂಪನ ಪದ್ಯಗಳಲ್ಲೂ ಬರುತ್ತದೆ. 

ಚೆಂದಕ್‌ - ಸುಂದರವಾಗಿ 
ಗುಳುಗೆ _ ಮಡಿಕೆ ಮಾಡಿ 

ಹಾಡುಗಾರ್ತಿ ; ಲಕ್ಷ್ಮೀ ಹೆಗಡೆ, ಸಿರ್ಸಿ ತಾಲ್ಲೂಕು, ಕಾನಗೋಡ್‌, 


ವೃತ್ತಿ-ವ್ಯವಸಾಯ. ವಯಸ್ಸು 40. 


ಜಿ. ಎಂ. ಹೆಗ ಡೆ 
೯] 


ಲವಟುಗಳು 


ಭಟಾರಾ ಲವಟುಗಳ (?) ಕೈಯಲ್‌ ಪಗಲುಣಲುಮಡಲುಂ ಪೆಅಲಾಗ 
ಮೇಲ್ಬಾಯ್ದೆ ಆದು ಕೊಂಡುಂಬುರ್‌ ಲೋಗರೆಲ್ಲಮವರ ಭಯಕ್ಕೆಪಗಲಡುಗೆಯಂ 
ಬಿಸುಟ್ಟಿರುಳಟ್ಟುಣಲ್‌ ತಗುಳ್ಲರ್‌” ಎಂಬೀ ವಾಕ್ಯಗಳು ವಡ್ಡಾರಾಧನೆ!ಯಲ್ಲಿ 
ಬರುತ್ತವೆ. ಇಲ್ಲಿ ಬಂದಿರುವ ""ಲವಟುಗಳು'' ಎಂಬ ಶಬ್ದದ ವಿಷಯದಲ್ಲಿ ವಡ್ಡಾ 
ರಾಧನೆಯ ಸಂಪಾದಕರು ಹೀಗೆ ಹೇಳಿದ್ದಾರೆ. «ಲವಟುಗಳ - ? ಇದರ ಪಾಠ 
ದಲ್ಲಿ ಕ್ಲೇಶವಿದೆ, "ಬೃಹತ್ಯಥಾಕೋಶ'ದ ಈ ಸಂದರ್ಭದಲ್ಲಿ ವೈದೇಶಿಕ ಜನೈಃ 
ಎಂದರೆ ಅನ್ಯದೇಶಿಯರಿಂದ ಎಂದು ಬರುತ್ತದೆ, ಲವಟು ಎಂಬುದಕ್ಕೆ ಆ ಅರ್ಥವಿರ 
ಬಹುದೇನೋ ? ?2 ಎಂದಿದ್ದಾರೆ. ಆದರೆ "ಅನ್ಯದೇಶೀಯರಿಂದ' ಎಂಬ ಅರ್ಥ 
ಈ ಸಂದರ್ಭದಲ್ಲಿ ಅಷ್ಟು ಉಚಿತವಾಗಿ ತೋರುವುದಿಲ್ಲ. ಹಾಗಾದರೆ "ಲವಟು” 
ಎಂಬುದರ ಅರ್ಥವೇನು ? 


ವಡ್ಡಾ ರಾಧನೆಯಲ್ಲಿ ಬಹುಪಾಲು ಪ್ರಾಕೃತ ಶಬ್ದಗಳು ಬಳಕೆಯಾಗಿರುವುದು 
ಸ್ಪಷ್ಟ. ಹೀಗಿರುವಾಗ ಇಲ್ಲಿ ಪ್ರಯೋಗವಾದ “ಲವಟು” ಶಬ್ದವೂ ಪ್ರಾಕೃತ ಸಂಬಂಧಿ 
ಯೇ ಆಗಿರಬೇಕು. ಆದುದರಿಂದ ಈ ಶಬ್ದಕ್ಕೆ ಅರ್ಥವನ್ನು ಪ್ರಾಕೃತ ಭಾಷೆಯಲ್ಲಿ 
ಅಥವಾ ಪ್ರಾಕೃತ ಸಂಬಂಧಿಯಾದ ಭಾಷೆಯಲ್ಲಿ ಹುಡುಕಬೇಕಾಗುತ್ತದೆ. ಪ್ರಾಕ ತೆ 
ಇಷೆಯ ಉಳಿದ ಶಬ್ದಗಳಿಗೆ ಸಂಪಾದಕರು ಅರ್ಥಮಾಡಿರುವಾಗ ಲವಟು ಶಬ್ದಕ್ಕೆ 
ಷ್ಲಾರ್ಥ ಅವರಿಗೆ ದೊರಕದೆ, ಅವರು ಆ ಶಬ್ದಕ್ಕೆ ಪ್ರಶ್ನಾರ್ಥಕ ಚಿಹ್ನವನ್ನು ಉಪ 


© 


ವಿ ಛಲ 


1; ವಡ್ಡಾರಾಧನೆ, ಪುಟ 92 
2. ಅದೇ . ಟಿಪ್ಪಣಿ, ಪುಟ 238 


ಮಂಥನ 1 “ag 


ಯೋಗಿಸಿರುವುದರಿಂದ ಅಲ್ಲಿ ಅವರಿಗೆ ಆ ಶಬ್ದ ದೊರಕಲಿಲ್ಲವೆಂದಾಯಿತು. ಅಂದ 
ಮೇಲೆ ಪ್ರಾ ಕ್ಸ ತ ಸಂಬಂಧಿಯಾದ ಭಾಷೆಯಲ್ಲಿ ಆ ಶಬ್ದ ವಿದೆಯೇ? ಇದ್ದ ರೆ ಅಲ್ಲಿ 
ಯಾವ ಅರ್ಥದಲ್ಲಿ ಬಳಸುತ್ತಿ ದ್ದ ರೆ ಎಂಬುದನ್ನು ವಿವೇಚಿಸುವುದು ಒಳಿತು. 
ಪ್ರಾಕೃತ ಸಂಬಂಧಿಯಾದ. ಭಾಷೆಗಳಲ್ಲಿ ಒನೆ ಕೊಂಕಣಿ ಭಾಷೆ. ವಡ್ಡಾರಾ 
ಧನೆಯಲ್ಲಿಯೂ ಹಲವಾರು ಶಬ್ದಗಳು ಕೊಂಕಣಿ ಭಾಷೆಯಲ್ಲಿ ಯಾವ ಅರ್ಥದಲ್ಲಿ 
ಬಳಸುತ್ತಾರೋ ಅದೇ ಅರ್ಥದಲ್ಲಿ ಬಳಸಿರುವುದು ಕಂಡುಬರುತ್ತ 
ಭಟಾರಾ-ಭಟ್ಟೊ €; ಸಂದೇಹೋ-ಸಂದೇಹು, ತೋರ-ಶತೋರು ; ಬಟ್ಟು-ಬಟ್ಟು, 
ಬೊಟ್ಟು ; ಓಸರಿಆ-ವಸರೊ, ವಾಸರಿ; ಕಪ ೈಡ- -ಕಾಪ ರೈಡ; ಜಂತೇ-ದಾಂತೆ ; 
ಮೂ*್‌-ಮೂಇ, ಹೀಳಿ-ಪೀಳಿ; ಚಾಳಿಣಿ ಹಾ ಗೊಟ್ಟೇ-ಗೊಟ್ಟೋ ; 
ಉವವಜ್ಞಇ ಇ-ಉಬಜತಾ ; ಜಾಈ-ಜಾಈ ; ಇತ್ಯಾದಿ. ಇದೇ ರೀತಿ "ಲವಟು” 
ಎಂಬ ಶಬ್ದವನ್ನು ಕೊಂಕಣಿಯಲ್ಲಿ ಲವಂಟೊ, ಲೆವಂಟೊ, ಲ್ಯಾವಂಟೊ ಎಂದು 
ಪ್ರಯೋಗಿಸುತ್ತಾರೆ. ಕೊಂಕಣಿಯಲ್ಲಿ ಈ ಶಬ್ದಕ್ಕಿರುವ ಅರ್ಥ - ಹೊಟ್ಟೆಗಿಲ್ಲದವ, 
ಆಶೆಬುರುಕ, ಹೊಟೆ ಬಾಕ, ತಿನ್ನಾಸಿಗ ಎಂಬಿತ್ಯಾದಿ. ಈ ಅರ್ಥ ವಡ್ಡಾರಾಧನೆಯಲ್ಲಿ 
ಪ್ರಯೋಗವಾದ ಸಂದರ್ಭಕ್ಕೆ ಉಚಿತವಾಗಿ ಮೇಳವಿಸುವುದು. 
ವಡ್ಡಾರಾಧನೆಯಲ್ಲಿ ಈ ಶಬ್ದಪ್ರಯೋಗವಾದ ಸಂದರ್ಭ ಹೀಗಿದೆ: “ರಾಮಿಲಾ 
ಚಾರ್ಯ ರುಂ ಸ್ಥೂಲಾಚಾರ್ಯರುಂ ಸ್ಲೂಲಭದ್ದಾ ನ್ರಿಚಾರ್ಯರುಮಂತು ಮೂವರುಂ ಸಿಂಧು 
ವಫಯಕ್ಕೆ ತಂತಮ್ಮ ಯಷಿ ಸಮುದಾಯಂ ಬೆರಸು ಪೋದೊಡಾ ನಾಡೊಳ್‌ 
ಚಾಚ. ಮಾನಸರಂ ತಿಂಬಂತುಟಪ್ಪ ಮಹಾಘೋರಂ ಪಸವಾದೊಡಲ್ಲಿಯ 
ಶ್ರಾವಕರೆಲ್ಲಂ ನೆರೆದು ರಿಸಿಯರಲ್ಲಿಗೆ ಪೋಗಿ ಇಂತೆಂದರ್‌ ಭಟಾರಾ ಲವಟುಗಳ 
ಕೆ ಟ್ರಯಲ್‌ ಪಗಲುಣಲುಮಡಲುಂ ಪೆಅಲಾಗ ಮೇಲಾ ಯ್ದ ಆದು ಕೊಂಡುಂಬರ್‌? 
--ರಾಮಿಲಾಚಾರ್ಯರೂ ಸ್ಲೂಲಾಚಾರ್ಯರೂ ಮತ್ತು ಸ್ಥೂಲಭದ್ದಾ ್ರಿಚಾರ್ಯರೂ 
ಮೂವರೂ ಸಿಂಧುದೇಶಕ್ಕೆ ತಂತಮ್ಮ ಯಷಿ ಸಮುದಾಯದೊಂದಿಗೆ ಕೂಡಿ 
ಹೋದಲ್ಲಿ, ಆ ದೇಶದಲ್ಲಿ ಮನುಷ್ಯ ರು ಮನುಷ್ಯ ರನ್ನು ತಿನ್ನು ವಂತಹ ಪರಿಸ್ಥಿ ತಿಯ 
ಭಯಂಕರ ಉಪವಾಸ (ಬರಗಾಲ)ದ ಪರಿಸ್ಥಿತಿ 4 ಇದರಿಂದ! ಆ 'ಜನರು 
ಹೊಟೆ 5 ಗಿಲ್ಲದವರಾಗಿ ಹೊಟೆ 5 ,ಬಾಕರಂತೆ, ತಿನ್ನಾಸಿಗರಂತೆ ಇರುವುದು ಸಹಜ. 
ಹೀಗಿರುವಾಗ ಅಲ್ಲಿಯ ಶ್ರಾ ವಕರೆಲ್ಲರೂ-ಭಟಾರಾ ಈ ಹೊಟ್ಟೆ ಬಾಕರ ಕ್ಸೈ ಯಲ್ಲಿ 
ಹೆಗಲು ಉಣ್ಣಲೂ ಅಡಿಗೆ ಮಾಡಲೂ ಸಾಧ್ಯವಾಗದು. ಏಕೆಂದರೆ : ದುರ್ಭಿಕ್ಷ ಪೀಡಿತ 
ರಾಗಿ ಹೊಟ್ಟೆ `ಬಾಕರಾದ ಅವರು ನಾವು ಅಡುಗ ಮಾಡಿ ಉಣ್ಣಲು ತೊಡಗಿದರೆ 
ನಮ್ಮ ಮೇಲೆ ಹಾಯ್ದು ನಾವು ತಿನ್ನು ವುದನ್ನು ಕಿತ್ತುಕೊಂಡು ಉಣ್ಣು ತ್ತಾರೆ ಎಂದು 
ಹೇಳುವದು ನ್ಯಾ ಯವಾದುದೇ ಚಾಚ: ಅಂದಮೇಲೆ «ಲವಟುಗಳು” ಎಂದರೆ 
ಹೊಟ್ಟೆಗಿಲ್ಲದೆ ಇದ್ದವರು, ಹೊಟ್ಟೆ ಬಾಕರು ಮುಖ್ಯವಾಗಿ ತಿನ್ನಾ ಸಿಗರು ಎಂಬರ್ಥವೇ 
ಇಲ್ಲಿ ಸರಿಯಾದುದು. 


140 ಸಾಧನೆ 


ಇನ್ನು ವಡ್ಡಾ ರಾಧನೆಯ ಸಂಪಾದಕರು ""ಲವಟುಗಳು'' ಎಂಬ ಶಬ್ದವನ್ನು 
ಅರ್ಥೈಸಲು. ಬೃಹತ್ಯಥಾಕೋಶದ ಇದೇ ಸಂದರ್ಭದಲ್ಲಿ ಬರುವುದೆಂದು ಹೇಳಿದ 
ಅನ್ಯ ದೇಶಿಕ ಜನೈಃ'' ಎಂಬ ಪದಕ್ಕೂ ಹೊಟ್ಟೆಗಿಲ್ಲದವರು ಎಂಬ ಅರ್ಥವೇ 
ಇರಬೇಕು. ಏಕೆಂದರೆ ಕೊಂಕಣಿಯಲ್ಲಿ "ಲವಟು' ಎಂಬ ಶಬ್ದವನ್ನು ಪ್ರಯೋಗಿಸಿ 
ದಂತೆಯೇ “ಪರದೇಶಿ” ಎಂಬ ಶಬ್ದವನ್ನು ಪ್ರಯೋಗಿಸುವುದುಂಟು. ಯಾರಾದರೂ 
ಅತಿಯಾಗಿ ಉಣ್ಣಲು, ತಿನ್ನಲು ಜಗಳಾಡುತ್ತಿದ್ದರೆ ಅಂತಹವನನ್ನು ಕುರಿತು 
"ಪರದೇಶಿ ಸೋ' ಎಂದೂ "ಲೆವಂಟೊಸೋ, ಲವಂಟೆಸೋ' ಎಂದೂ ಹೇಳುತ್ತಾರೆ. 
ಈ ಪ್ರಯೋಗಗಳನ್ನು ಗಮನಿಸಿದಾಗ ವಡ್ಡಾರಾಧನೆಯಲ್ಲಿ ಬರುವ “ಲವಟು” 
ಎಂಬುದಕ್ಕೂ ಬ )ಹತ್ಯಥಾಕೋಶದಲ್ಲಿ ಬರುವ “ಅನ್ಯ ದೇಶಿಕ ಜನಃ p? ಎಂಬುದಕ್ಕೂ 
ಹೊಟ್ಟೆ ಗಿಲ್ಲದ ಹೊಟ್ಟೆ ಬಾಕರಾದಂತವರು, ಸ್ನ ಅತಿ ಇಟು ಎಂ ee. 
“i ಎಂಬುದರಲ್ಲಿ ಸಂಶಯವಿಲ್ಲ. ಇದೇ ರೀತಿ “ಭಿಕ್‌ ನಾಶೀ' (ಭಿಕ್‌-ಭಿಕ್ಷಾ- 
ಅನ್ನ --ನಾಶಿ- ನಾಶಗೊಂಡವನು, ಇಲ್ಲದವನು) ಎಂಬ ಶಬ್ದವೂ ರೂಢಿಯಲ್ಲಿದೆ. 
ಒಟ್ಟಿನಲ್ಲಿ ಸಂಸ್ಕೃತದ “ಬುಭುಕ್ಷಿತ' ಎಂಬ ಶಬ್ದವಿದ್ದಂತೆ ಈ “ಲವಟು' ಎಂಬ 
ಶಬ್ದ. 


A 


ಎಂ. ಮಾಧವ ಪೆ ಕ 


ಈ ಸಂಚಿಕೆಯ ಲೇಖಕರು 


ಟಿ. ಎಸ್‌. ಸತ್ಯನಾಥ್‌, ಎಂ.ಎ. 


ಎನ್‌. ವಿ. ವಿಮಲ 


ದೊಡ್ಡರಂಗೇಗೌಡ, ಎಂ.ಎ. 


ಜಿ. ಎಸ್‌. ಶಿವರುದ್ರಪ್ಪ 


ಎಂ. ಚಿದಾನಂದ ಮೂರ್ತಿ 


ಹ. ನಂ. ವಿಜಯಕುಮಾರ್‌, ಎಂ.ಎ. 


ಎಲೆಕಿ ಕಲ್‌ ಕಮ್ಯುನಿಕೇಷನ್‌ 
ಇಂಜಿನಿಯರಿಂಗ್‌ ಡಿಪಾರ್ಟ್‌ಮೆಂಟ್‌ 
ಇಂಡಿಯನ್‌ ಇನ್ಸ್ಟಿಟ್ಯೂಟ್‌ ಆಫ್‌ ಸೈನ್ಸ್‌ 
ಬೆಂಗಳೂರು 560012 


ಕನ್ನಡ ಅಧ್ಯಯನ ಕೇಂದ್ರ 
ಜ್ಞಾನ ಭಾರತಿ, ಬೆಂಗಳೂರು 560056 


ಕನ ಗಡ ಅಧ್ಯಾಪಕ 
ಎಸ್‌. ಎಲ್‌. ಎನ್‌. ಕಾಲೇಜು 
ಬೆಂಗಳೂರು 560 002 


ಕನ್ನಡ ಅಧ್ಯಯನ ಕೇಂದ್ರ 
ಜ್ಞ್ಯಾನ ಭಾರತಿ, ಬೆಂಗಳೂರು 560056 


ಕನಡ ಅಧ್ಯಯನ ಕೇಂದ್ರ 
ಆ 


A 
ಜಾ ನ ಭಾರತಿ, ಬೆಂಗಳೂರು 560 056 


7 
191, 2ನೇ ಕ್ರಾಸ್‌ 
ದತ್ತಾತ್ರೇಯ ಬಡಾವಣೆ 
ಗವೀಪುರಂ ಗುಟ್ಟ ಹಳಿ, 
ಸ ಲ. ಲ್ನ 
ಬೆಂಗಳೂರು 560019 


ಅಧ್ಯಾಷಿಕೆ, ಸಂಸ್ಕೃತ ವಿಭಾಗ 
ಜಾ ನ ಭಾರತಿ, ಬೆಂಗಳೂರು 560056 
ತಹ 


142 


ಸಾಧನೆ 


ಬಿದರಹಳ್ಳಿ ನರಸಿಂಹಮೂರ್ತಿ, ಎಂ.ಎ. ಇಂಗ್ಲಿಷ್‌ ಅಧ್ಯಾಪಕ 


ಎಂ. ಆರ್‌. ಚಂದ್ರಮೌಳಿ 


ಕೆ. ವಿ. ನಾರಾಯಣ, ಎಂ.ಎ. 


ಡ್‌ ಇ 
ಬಾಪೂ ಹೆದ್ದೂರ ಶೆಟಿ ಶೆ 


ಎಚ್‌. ದೇವೀರಪ್ಪ, ಎಂ.ಎ. 


ಸಿ.ಪಿ. ಕಷ ಕುಮಾರ್‌ 
೪ಣ 


ಟಿ. ವಿ. ಸುಬ್ಬರಾವ್‌ 


ಹಂಪ. ನಾಗರಾಜಯ್ಯ, ಎಂ.ಎ. 


ಗುಂಡ್ಮಿ ಚಂದ್ರಶೇಖರ ಐತಾಳ 


ಮೆಗರವಳ್ಳಿ, ಶಿವಮೊಗ್ಗ 577424 


ನಂ:222, 12ನೇ “ಚಿ ಅಡ್ಡರಸ್ತೆ 
ವೆ ೈಯಾಳಿಕಾವಲ್‌ ಷಡ್‌ ಏರಿಯಾ 
ಬೆಂಗಳೂರು 560002 


ಕನ್ನಡ ಅಧ್ಯಯನ ಕೇಂದ್ರ 
ಜ್ಞಾನ ಭಾರತಿ, ಬೆಂಗಳೂರು 560056 


ಸರ್ಕಾರಿ ಜೂನಿಯರ್‌ ಕಾಲೇಜ್‌ 
ಮೂಲ್ಕಿ (ದ.ಕ.) 574154 


0/0 ಮೀರಾ ಚಕ್ರವರ್ತಿ 
ಅಧ್ಯಾಪಿಕೆ, ಸಂಸ್ಕೃತ ವಿಭಾಗ 
ಜ್ಞಾನ ಭಾರತಿ, ಬೆಂಗಳೂರು 560 056 


52, “ಹರಿಹರ”, ಕಾರ್ಡ್‌ ರಸ್ತೆ 
ಹೊಸಹಳಿ , ವಿಜಯನಗರ 
ಬೆಂಗಳೂರು 560040 


ಕನ ಡ ಅಧ್ದಯನ ಸಂಸೆ 
1 ಶಿ $ 

ಮಾನಸ ಗಂಗೋತ್ರಿ 

ಮೆ ಸೂರು 570 006 


ತೆಲುಗು ವಿಭಾಗದ ಮುಖ್ಯಸ್ಥರು 
ಜ್ಞಾನಭಾರತಿ, ಬೆಂಗಳೂರು 560 056 


ಕನ್ನಡ ಅಧ್ಯಯನ ಕೇಂದ್ರ 
ಜ್ಞ್ಯಾನ ಭಾರತಿ, ಬೆಂಗಳೂರು 560 056 


ಅಧ್ಯಾಪಕರು 
ಮಂಗಳ ಗಂಗೋತ್ರಿ 
ಕೊಣಾಜೆ, ಮಂಗಳೂರು 


ಈ ಸಂಚಿಕೆಯ ಲೇಖಕರು 143 


.. ಆರ್‌. ರಾಚಪ್ಪ, ಎಂ.ಎ. ಕನ್ನಡ ವಿಭಾಗದ ಮುಖ್ಯಸ್ಥರು 
| ಶ್ರೀ ರೇಣುಕಾಚಾರ್ಯ ಕಾಲೇಜು 
ಬೆಂಗಳೂರು 560 009 


೫ ಬ. ಎಂ. ಹೆಗಡೆ, ಎಂ.ಎ. ಕನ್ನಡ ಅಧ್ಯಾಪಕರು, ಕಿಟೆಲ್‌ ಕಾಲೇಜ್‌ 
ಧಾರವಾಡ 580001 


ಎಂ. ಮಾಧವ ಪೈ, ಎಂ.ಎ. ಎಡ 6ನೇ ಅಡ್ಡರಸ್ತೆ, ರವೀಂದ್ರನಗರ 
ಶಿವಮೊಗ್ಗ 


ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ 


ಸ್ಟ 
ಕನ್ನಡ ಕ್ಕೆ A ಸಮೀಕ್ಷೆ 


ಸ 

| pd 
ಈ 

| ಸಂಪುಟ 1 

ಸಂಪುಟ 2 

ಸಂಪುಟ 3 

ಸಂಪುಟ 4 

1 ಸಕ್ಕು 5 

: ಸಂಪುಟ. 6 

ಸಂಪುಟ 7 

ಸಂಪುಟ 8 

ಸಂಪುಟ 9 

ಸಂಪುಟ 10 


| 
Ho 
1 
ತೂ 
iA 
f: 
8 
ತ್‌ 
+ * 
vl 
4 
ತ %: 
( 4 
4 
ಗೆ 


ಶಾಸನ ಮತ್ತು ಗದ್ಯ 
ಶಾಸ್ತ್ರ ಸಾಹಿತ್ಯ 

ಚಂಪೂ ಕವಿಗಳು 
ವಚನ ಸಾಹಿತ್ಯ 
ಷಟ್ಟದಿ ಸಾಹಿತ್ಯ 
ತ್ರಿಪದಿ, ರಗಳೆ ಮತ್ತು 


ಜನಪದ ಸಾಹಿತ್ಯ 


ಕೀರ್ತನಕಾರರು ` 
ಸಾಂಗತ್ಯ ಕವಿಗಳು 
ಹೊಸಗನ್ನಡ ಸಾಹಿತ್ಯ 


x J 


ಪ್ರತಿ ಸಂಪುಟದ ಬೆಲೆ ; ರೂ. 4-00 


| ಸ | ಸಂಪುಟಗಳನ್ನು ಕೊಳ್ಳು ವ ಸಲುವಾಗಿ EE 
ಸುಲಭ ಕಂತುಗಳಲ್ಲಿ ಸಾಲ 'ಸೌಲಭ್ಯ ವನ್ನು ಕೆನರಾ ಬ ಸಾಂ 
ಕೆನರಾ ಬ್ಯಾಂಕ್‌ನ ' ಕರ್ನಾಟಕದ ಯಾವುದೇ ಶಾಖೆಯಲ್ಲಿ ಈ ಬಗ್ಗೇ 


A” 


ತ ತ್‌್‌ 


ವಿವರಗಳನ್ನು ಪಡೆಯಬಹುದು. 


ಪ್ರಸಾರಾಂಗ 
ಬೆಂಗಳೂರು ವಿಶ್ವವಿದ್ಯಾಲಯ 
ಬೆಂಗಳೂರು 560 056 | 


ಇ 


« 


ವಿವರಗಳಿಗೆ ವ್ಯವಹರಿಸಿ : 
ನಿರ್ದೇಶಕರು 


ಬೆಂಗಳೂರು ವಿಶ್ವವಿದ್ಯಾಲಯ 


*॥ 


ಟಟ 
ಅಜಂ 


